ಮನಸರಂ೦ಜನೆಗಾಗಿ 


ಜರಡಿಯಲ್ಲಿ ನೀರು ಒಯ್ಯಬಹುದೆ; ಕುದಿಯುವ 
ನೀರಿನಲ್ಲಿ ಮಂಜು ಕರಗುವುದೆ; ತಪ್ಪು ತಕ್ಕಡಿಯಿಂದ 
ಸರಿಯಾದ ತೂಕ ಸಾಧ್ಯವೆ; ಕಾಗದದ ಪೆಟ್ಟಿಗೆಯಲ್ಲಿ 
ನೀರು ಕಾಯಿಸಬಹುದೆ; ಮಂಜಿನಿಂದ ಬೆಂಕಿ 
ಹೊತ್ತಿಸಲಾದೀತೆ; ಜೇನು ಹುಳುಗಳು 
ರೋಂಗುಡುವುದೇಕೆ; ಸಾಬೂನು ಕೊಳೆಯನ್ನು 
ತೊಳೆಯುವುದೇಕೆ... ಇಂಥವೇ ಒಂದೇ ಎರಡೇ, 
ನೂರಾರು ಅತ್ಯಂತ ಸ್ವಾರಸ್ಯಕರ ಸಮಸ್ಯೆಗಳನ್ನು ಬಿಡಿಸಿ ತನ್ನೂಲಕ ಓದುಗರಿಗೆ 
ಭೌತಶಾಸ್ತ್ರದ ಮೂಲ ನಿಯಮಗಳನ್ನು ತಿಳಿಯಪಡಿಸುವುದು, ಈ ನಿಯಮಗಳು 
ನಿಜಜೀವನದಲ್ಲಿ ಹೇಗೆ ಅನ್ವಯಗೊಂಡಿವೆ ಅನ್ನುವುದನ್ನು ವಿಶದಗೊಳಿಸುವುದು 
ಈ ಪುಸ್ತಕದ ಉದ್ದೇಶ. 

ಈ ಉದ್ದೇಶ "ಸಾಧನೆಗಾಗಿ ಗ ಗ್ರಂಥಕರ್ತೃ ಅನೇಕ ಒಗಟುಗಳು, ಜಿಜ್ಞಾಸೆಗಳು, 
ಮನರಂಜಕ ಕಥೆಗಳು, ಐತಿಹ್ಯಗಳು, ವಿನೋದಕರ ಪ್ರಯೋಗಗಳು, 
ಅಸಂಗತೋಕ್ತಿಗಳು, ಅನಿರೀಕ್ಷಿತ ಹೋಲಿಕೆಗಳು ಇಂಥಪುಗಳನ್ನೆಲ್ಲ. ಬಳಸಿಕೊಂಡಿದ್ದಾರೆ. 
ಮನರಂಜನೆಯ ಜೊತೆಗೆ ಕುತೂಹಲ ಕೆರಳಿಸಿ ಓದುಗರು ವೈಜ್ಞಾನಿಕವಾಗಿ 
೦ತಿಸುವಂತೆ ಮಾಡುವುದು ಈ ಪುಸ್ತಕದ ಮತ್ತೊಂದು ಗುರಿ. ಅನುದಿನದ 
ವನದಲ್ಲಿ ನಾನಾ ವಿದ್ಯ ಜ್ಯ ಮಾನಗಳನ್ನು, ಪ್ರಮೇಯಗಳನ್ನು ಕಂಡಾಗ ಅವನ್ನು 
ತಶಾಸ್ತ್ರ ನಿಯಮಗಳಿಗೆ ಸಂಬಂಧಿಸಲು ಅನುವಾಗುವಂತೆ ಓದುಗರಲ್ಲಿ 
ತಿಳಿವಳಿಕೆ ಮೂಡಿಸಲು ಗ್ರಂಥಕರ್ತ ವಿಶೇಷ ಯತ್ನ ಮಾಡಿದ್ದಾರೆ. ಸರಳ 
ಸಾಮಾನ್ಯ ಸಂಗತಿಗಳಿಂದ ಪ್ರಾರಂಭಿಸಿ ಪ್ರಗಾಢ ವಿಚಾರಗಳತ್ತ, ಅಧ್ಯಯನದತ್ತ 
ಓದುಗರನ್ನು ಕರೆದೊಯ್ಯಲು ಯತ್ನಿ/ ಸಿದ್ದಾರೆ. 

ಕೃತಿಯ ಲೇಖಕರಾದ ರಷ್ಯಾದ ಯಾಕೊವ್‌ ಪೆರೆಲ್ಮನ್‌ ಗಣಿತದ 
ಗಾರುಡಿಗನೆಂದೇ ಖ್ಯಾತಿ ಹೊಂದಿದ್ದಾರೆ. ಇವರ 'ಮೋಜಿನ ಗಣಿತ' ಮತ್ತು 
"ಮನರಂಜನೆಗಾಗಿ ಬೀಜಗಣಿತ' ಪುಸ್ತಕಗಳನ್ನು ನವಕರ್ನಾಟಕ ಪ್ರಕಟಿಸಿದೆ. 

ಪ್ರಸ್ತುತ ಈ ಕೃತಿಯನ್ನು ಕೆ. ಎಲ್‌. ಗೋಪಾಲಕೃಷ್ಣ ರಾವ್‌ ಅವರು 


ಯಾಕೊವ್‌ ಪೆರೆಲ್ವುನ್‌ 


| 2 


| 


ಅನುವಾದಿಸಿದ್ದಾರೆ. 
ISBN 81-7302-346-8 Code : 003411 ka ಗ 
ree i 
wuw.navakarnataka.com Il Wl “yy 
8 htip:/fnavakarnataka.blogspot.in 7 B 
Gi ಇಸ 
788173 02346 lacebook.com/navakarnataka ಇಕಿ 

3 


ಯಾಕೊವ್‌ ಪೆರೆಲ್ಮನ್‌ 


ಮನರಂಜನೆಗಾಗಿ ಭೌತಶಾಸ್ತ್ರ 
1 


ಕನ್ನಡಕ್ಕೆ 
ಕೆ. ಎಲ್‌. ಗೋಪಾಲಕೃಷ್ಣ ರಾವ್‌ 


AEAG 
(3 
(| NO 
pel ರ 
= © 
WAY 
ಮಿರ್‌ ಪ್ರಕಾಶನ, ಮಾಸ್ಕೋ 


— 
ನವಕರ್ನಾಟಕ ಪ್ರಕರಿಹನ 
ee 


MANARANJANEGAAGI BHOWTASHAASTRA-1 (Kannada) 
PHYSICS FOR ENTERTAINMENT. PART -1 by Yakov Perelman 
Translated from ihe English version by K. L. Gopalakrishna Rao 


Tenth Print: 2019 Pages: 232 Price :¥250 
Paper : 70 gsm NS Maolitho 18.6 Kgs (1/8 Demy Size) 


ಮೊದಲನೇ ಮುದ್ರಣ : 1983 (ಮಿರ್‌ ಪ್ರಕಾಶನ, ಮಾಸ್ಕೋ) 
: 1990 (ಮಿರ್‌ ಪ್ರಕಾಶನ, ಮಾಸ್ಕೋ) 
: 1998 (ನವಕರ್ನಾಟಕ ಪ್ರಕಾಶನ) 

: 2002, 2005, 2008, 2010, 2012, 2016 
; 2019. 


ವಕರ್ನಾಟಕ ಪಬ್ಲಿಕೇಷನ್ಸ್‌ ಪ್ರೈವೆಟ್‌ ಲಿಮಿಟೆಡ್‌ 


ಸ ಸೆ 


ಎಂಬೆಸಿ ಸೆಂಟರ್‌, ಕ್ರೆಸೆಂಟ್‌ ರಸ್ತೆ, ಬೆಂಗಳೂರು - 560 001 
ದೂರವಾಣಿ : 080-22161900 / 22161901 / 22161902 . 


ದೂರ 


ತ್ರ 


೨ 1, (0 0824-2425161, Email : nkpbalmatta@gmail.com 
ಸೂರು-24, © 0821-2424094, Email : nkpmysuru@gmail.com 
ುಬುರಗಿ ೨ 2. © 08472-224302, Email : nkpglb@gmail.com 


ಮುದ್ರಕರು : ಪಿಂಟೆಕ್‌ ಪ್ರಿಂಟರ್ಸ್‌, ಬೆ೦ಗಳೂರು - 560 079 


1006195375 ISBN 978-81-7302-346-0 


Published by Navakarnataka Publications Private Limited, Embassy Centre 
Crescent Road, Bengaluru - 560 001 (India). Email navakarnataka@gmail.com 


ಪ್ರಕಾಶಕರ ಟಿಪ್ಪಣಿ 
ಹದಿಮೂರನೆಯ ಆವೃತ್ತಿಗೆ ಗ್ರಂಥಕರ್ತರು ಬರೆದ ಮುನ್ನುಡಿಯಿಂದ 


ಅಧ್ಯಾಯ 1: 


ಅಧ್ಯಾಯ 2 


ವೇಗ. ಚಲನೆಗಳ ಸಂಯೋಜನೆ 


ನಾವು ಎಷ್ಟು ಶೀಘ್ರವಾಗಿ ಚಲಿಸುತ್ತೇವೆ ತ ಚ 
ಕಾಲದ ವದುರು ಓಟ... ESSERE 


ಸೆಕೆಂಡಿನ ಸಾವಿರದ ಒಂ 


ನಿಧಾನ ಚಲನೆಯ ಕ್ಯಾಮರ 


ದನೇ ಪಾಲು.. 


ನಾವು ಸೂರ್ಯನ ಸುತ್ತ ಯಾವಾಗ ಹೆಚ್ಚು ವೇಗವಾಗಿ ಸುತುತ್ತೇವೆ ? 


ಬಂಡಿಯ ಚಕ್ರದ ಒಗಟು 
ಚಕ್ರದ ಅತ್ಯಂತ ನಿಧಾನವಾದ ಭಾಗ.... 
ಬುದ್ಧಿ ಕೆದಕುವ ಸಮಸ್ಯೆ ................ 
ಹಾಯಿದೋಣಿ ಎಲ್ಲಿಂದ ಹೊರಟಿತು 


ಎದ್ದು ನಿಲ್ಲಲು ಯತ್ನಿಸಿ | 
ಐ ಣಿ ಹ್ಮ 


ಗುರುತ್ವಾಕರ್ಷಣ ಹಾಗೂ ತೂಕ. ಸನ್ನೆಗಳು. ಒತ್ತಡ... 


ನಡೆಯುವುದು, ಓಡುಪುದು .... 


ಚಲಿಸುವ ಕಾರಿನಿಂದ ಹೊರಕ್ಕೆ ಹಾರುವುದು ಹೇಗೆ?.. 


ಗುಂಡು ಹಿಡಿಯುವುದು 
ಕರಬೂಜವೋ, ಸಿಡಿಬಾ 


ನಿಮ್ಮ ತೂಕ ಎಷು ?.. 
3 ಬ 


ವಸ್ತುಗಳ ತೂಕ ಎಲ್ಲಿ ಹೆಚ್ಚು? .. 
ಬೀಳುತ್ತಿರುವ ವಸ್ತು ಎಷ್ಟು ತೂಗುತ್ತದೆ? 


ST 


ಭೂಮಿಯಿಂದ ಚಂದ್ರಗ್ರಹಕ್ಕೆ. 


ಲೂ 


ಅಧ್ಯಾಯ 3 : 


ಅಧ್ಯಾಯ 4 : 


ಚಂದ್ರ ಯಾನ: ಜ್ಯೂಲ್ಸ್‌ ವೆರ್ನ್‌ರವರ ವಿವರಣೆಗೂ ಸತ್ಯಸಂಗತಿಗೂ 


ಇರುವ ವ್ಯತ್ಯಾಸ... 45 
ತಪ್ಪು ತಕ್ಕಡಿಯಿಂದ ಸರಿಯಾದ ತೂಕ.... 48 
ನೀವು ಭಾವಿಸಿಕೊಂಡಿರುವುದಕ್ಕಿಂತ ಹೆಚ್ಚು ಬಲಶಾಲಿಗಳು 49 
ಚೂಪಾದ ವಸ್ತುಗಳು ಚುಚ್ಚುವುದೇಕೆ 9 50 
ಸುಖಕರವಾದ... ಕಲ್ಲಿನ ಸುಪ್ಪತ್ತಿಗೆ...... sm 3 
ವಾತಾವರಣದ ಪ್ರತಿರೋಧ... ೨೨೨೫೮೬೨೦೩೭೭ 54 
MOB) PEs ISIE TEETER IVES 54 

“ಬಾರಿ ಬೇರಾ' ಫಿರಂಗಿ... 55 
ಗಾಳಿಪಟ ಏಕೆ ಹಾರುತ್ತದೆಉ. ರ 56 
ಜೀವಂತ ಫಲಕವಿಮಾನಗಳು..... ಟಾ 58 
ಹನುಪ ಲಔ ಎ 72082031222 292233 59 
ತಡಮಾಡಿದ ಗಾಳಿಕೊಡೆ ನೆಗೆತ 60 
ಬೂಮರಾಂಗ್‌.... 61 
ಆವರ್ತನೆ. ""ನಿರಂತರ ಚಲನೆ''ಯ ಯಂತ್ರಗಳು... 64 
ಬೇಯಿಸಿದ ಮೊಟ್ಟೆಗಳನ್ನೂ ಕಚ್ಚಾ ಮೊಟ್ಟೆಗಳನ್ನೂ 

ಬೇರ್ಪಡಿಸುವುದು ಹೇಗೆ ನ 64 
NEE EY ಯಗಳ EE ಯೂ io! 65 
ಮಸಿಯ. ಸುಂಟರ eT 66 
ಮೋಸಕ್ಕೊಳಗಾದ ಗಿಡಗಳು... 67 
“ನಿರಂತರ ಚಲನೆ''ಯ ಯಂತ್ರಗಳು... 68 
“ಅಡಚಣೆ'' 71 
“ಗುಂಡುಗಳೇ ಅದನ್ನು ಮಾಡೋದು' ...... 73 
ಉಫೀಮ್‌ತ್ಲೆವ್‌ನ ಬಯ ಯ ಯರ ess 74 
“ಪವಾಡ, ಆದರೂ ಪವಾಡವಲ್ಲ. ೩೬ 75 
ಇನ್ನಷ್ಟು ""ನಿರಂತರ ಚಲನೆ'ಯ ಯಂ 76 
ಪೀಟರ್‌ ಮಹಾದೊರೆ ಕೊಳ್ಳಬಯಸಿದ್ದ ""ನಿರಂತರ ಚಲನೆ''ಯ 

ಯೆಳಿತ್ರೆ ರಂತರ ನಾಟಕಾ 77 


ಮನರಂಜನೆಗಾಗಿ ಭೌತಶಾಸ್ತ್ರ 


ಅಧ್ಯಾಯ 5: 


ದ್ರವಗಳ ಹಾಗೂ ಅನಿಲಗಳ ಗುಣಗಳು ......... 82 
ಎರಡು ಕಾಫಿ ಪಾತ್ರೆಗಳು. 82 
ನಮ್ಮ ಪೂರ್ವಿಕರ ಅಜ್ಞಾನ SS SRR 82 
ದ್ರವಗಳು... ಮೇಲಕ್ಕೆ ಒಪ್ಪುತ್ತವೆ ಗಸ ನಂ 84 
ಯಾವುದು ಹೆಚ್ಚು ತೂಕ 9... 85 
ಎಎ ಮ ರ ಲ ್ಸಲ್‌ಚ್‌್ಸ್ಸ್ಸ್ಹ್ಹ್ಹ್ಹ್ಹ್ಹ ತ ರ್ಕ್ತ 86 
ಕೋವಿಯ ಗುಂಡು ಗುಂಡಾಗಿ ಏಕಿರುತ್ತದೆ?.................. 88 
''ತಳವಿಲ್ಲದ'' ಮದ್ಯದ ಬಟ್ಟಲು. ಎ 222೩೩೩೬ 90 
ಎಮು ರ ಫೀ ಚ್ಚಚಾ್‌ 9] 
ಮುಳುಗದ ನಾಣ್ಯ... 442೩೩೩೩೨೭೨೭ 93 
ಜರಡಿಯಲ್ಲಿ ನೀರು ಒಯ್ಯುವುದು... 94 
ಎಂಜಿನಿಯರುಗಳಿಗೆ ನೊರೆಯ ಸಹಾಯ........... 95 
ಸೋಗಿನ ""ನಿರಂತರ ಚಲನೆ''ಯ ಯಂತ್ರ .... 96 
ಸಾಬೂನು ಗುಳ್ಳೆಗಳನ್ನು ಊದುವುದೊ.... ಎತತ ಜೂ 98 
ಎಲ್ಲಕ್ಕಿಂತ ಅತ್ಯಂತ ಹೆಚ್ಚು ಯ ರ ಫಲ ್‌ೆ 102 
ಬೆರಳು ಒದ್ದೆ ಮಾಡಿಕೊಳ್ಳದೆ... 102 
ನಾವು ಹೇಗೆ ಕುಡಿಯುತ್ತೇವೆ PN ಜ್‌ ಅಕ ಲ್‌ 105 
ಹೆಚ್ಚು ಉತ್ತಮವಾದ ಅಲಾಳಿಕೆ............... 105 
106 

106 

111 

114 

114 

`` ಶಿಕ್ಷೆ ಇಲ್ಲದ ಕಳ್ಳತನ........... 115 
ಐಫೆಲ್‌ ಗೋಪುರ ಎಷ್ಟು ಎತ್ತರ? 116 
,ಟೇ ಬಟ್ಟಲಿನಿಂದ ನೀರಿನ ಮಟ್ಟದ ಮಾಪಕಕ್ಕೆ........................ 117 


ಮನರಂಜನೆಗಾಗಿ ಭೌತಶಾಸ್ತ್ರ 5 
ಸ್ರ 


ಅಧ್ಯಾಯ 7:3 


ಅಧ್ಯಾಯ 8: 


ಬಿಸಿ ನೀರಿನ ಸ್ನಾನಗೃಹದಲ್ಲಿ ಬೂಟಿನ ಸಮಸ್ಯೆ... 119 
ಪವಾಡಗಳನ್ನು ಹೇಗೆ ಮಾಡುವುದು ೪ರ 120 
ತನಗೆ ತಾನೇ ಕೀಲಿ ಕೊಟ್ಟುಕೊಳ್ಳುವ ಗಡಿಯಾರ..................... 121 
ಸಿಗರೇಟ್‌ ಕಲಿಸುವ ಪಾಠ... 124 
ಕುದಿಯುವ ನೀರಿನಲ್ಲಿ ಕರಗದ ಮಂಜು... 125 
ಜರ ಪೀ sir aisisss 126° 
ಮುಚ್ಚಿದ ಕಿಟಕಿಯಿಂದ ಬೀಸುಗಾಳಿ..... ರ 126 
ರಹಸ್ಯಗರ್ಭಿತವಾದ ಸುತ್ತುವಿಕೆ... 127 
ತುಪ್ಪಳದ ಕೋಟು ನಿಮ್ಮನ್ನು ಬೆಚ್ಚಗಾಗಿಸುತ್ತದೆಯೆ 9 ............. 128 
ನೆಲದೊಳಗೆ: ಯಾವ ಯತು ನಂತರಾ 129 
ಯಯ ಪೋ ರ ರ  ೊ ೊ ೊ ತೊ ಫೋ. 130 
ಮಂಜುಗಡ್ಡೆ ಬಯಟ ಲ ಫಲ ಲ ಟ್ಟು 132 
ನೀರ್ಗಲ್ಲ ತೊಂಗಲುಗಳ ಸಮಸ್ಯೆ... 134 
137 
ಬಲೆಗೆ ಬಿದ್ದ ಯ ಲ್‌ 137 
ಮೊಟ್ಟೆಯೊಳಗಿನ ಮರಿ... 139 
ವ್ಯಂಗ್ಯ ಛಾಯಾಚಿತ್ರಗಳು. 140 
ಸೂರ್ಯೋದಯದ ಸಮ: ್ಯ 142 
ಪ್ರತಿಫಲನ ಹಾಗೂ ವಕ್ರೀಕರಣ..... ೨035555553 144 
ಗೋಡೆಗಳ ಮೂಲಕ ನೋಡುವುದು............ 144 
ವಸಕನಾಡುವ ತರೆ ಲಾ, ಾ 146 
ದಾಸ ಯ ಲ ್ಸಲ್ಸ್‌್ಚ್ಚ್ರ್ಟೂರ್ಟು 147 
ಕನ್ನಡಿಯು ದೃಗ್ಲೋಚರವೇ? ..... 147 
ಕನ್ನಡಿಯಲ್ಲಿ ಸಾಣನಪುಶೇನು:? ನವನ ಾವಸವ 148 
ಕನ್ನಡಿ ನೋಡಿಕೊಂಡು ಚಿತ್ರರಚನೆ........... 149 
ಅತ್ಯಂತ ಹ್ರಸ್ತವಾದ, ಅತ್ಯಂತ ನೇಗನ ಪಗ ಲ್‌ 150 


ಮನರಂಜನೆಗಾಗಿ ಭೌತಶಾಸ್ತ್ರ 


ಕಾಗೆ ಹಾರುವ ನೇರ ಮಾರ್ಗ... 151 


ಕಲೈಡೊಸ್ಕೋಪ್‌ (ವಿವಿಧ ಚಿತ್ರದರ್ಶಕ) ........... 153 
ಭ್ರಮೆಗಳ ಹಾಗೂ ಮರೀಚಿಕೆಗಳ ಅರಮನೆಗಳು .................... 155 
ಬೆಳಕು ಏಕೆ ಮತ್ತು ಹೇಗೆ ಬಾಗುತ್ತದೆ... 157 
ದೂರದ ಮಾರ್ಗವೇ ವೇಗದ ಮಾರ್ಗ... 158 
ಅಭಿನವ ಕ್ರೂಸೋಗಳು..... ಆ 163 
ಮಂಜಿನಿಂದ ಬೆಂಕಿ ಹೊತ್ತಿಸುವುದು 165 
ಸೂರ್ಯನ ಬೆಳಕಿಗೆ ಸಹಾಯ... 167 
ಮರೀಚೆಕೆಗಳು................ 168 
“ಹಸುರು ರಟ ಮ ಾನಿಸವ ಟಕ ಪಜ 172 
ಅಧ್ಯಾಯ 9: ದೃಷ್ಟಿ ಬ ಪ್‌ಪ್‌ಲಳಲೀಫಹ್‌ಾ್‌್‌್‌್‌ಕ ಚಟ 177 
ಛಾಯಾಚಿತ್ರೀಕರಣ ಬರುವುದಕ್ಕೆ ಮುನ್ನ... 177 
ಛಾಯಾಚಿತ್ರಗಳ ಬಗೆಗೆ ಅನೇಕರು ತಿಳಿಯದ ಕೆಲವು ಸಂಗತಿಗಳು... 178 
ಛಾಯಾಚಿತ್ರಗಳನ್ನು ಹೇಗೆ ನೋಡಬೇಕು 2......................... 180 
ಛಾಯಾಚಿತ್ರವನ್ನು ಎಷ್ಟು ದೂರದಿಂದ ನೋಡಬೇಕು? ......... 181 
ಭೂತಗನ್ನಡಿ ಉಂಟುಮಾಡುವ ವಿಚಿತ್ರ ಪರಿಣಾಮಗಳು ........... 182 
ವಿಸ್ತಾರಗೊಳಿಸಿದ ಛಾಯಾಚಿತ್ರಗಳು... 183 
ಚಿತ್ರಮಂದಿರದಲ್ಲಿ ಕುಳಿತುಕೊಳ್ಳಲು ಅತ್ಯುತ್ತಮ ಸ್ಥಳ ಯಾವುದು?. 184 
ಸಚಿತ್ರ ಪತ್ರಿಕೆಗಳ ಓದುಗರಿಗೆ ಕೆಲವು ಉಪಯುಕ್ತ ಟಿಪ್ಪಣೆಗಳು...... 185 
ಚಿತ್ರ ಕಲಾಕೃತಿಗಳನ್ನು ಹೇಗೆ ನೋಡಬೇಕು...................... 186 
ಸ್ಟೀರಿಯೋಸ್ಕೋಪ್‌ ಬ ೧೦೧೦ರ ।,।ರ್ಟಾ 187 
ಬು ಭಾ ಜಟ ಅ ತ 188 
ಒಂದು ಕಣ್ಣಿನ ಹಾಗೂ ಎರಡು ಕಣ್ಣುಗಳ ನೋಟ................... 191 
ಸುಳ್ಳುಪತ್ರವನ್ನು ಪತ್ತೆಹಚ್ಚುವುದು. 103 
ದೈತ್ಯ ದೃಷ್ಟಿ ಹ  ್‌ೌೀರ್ಪೇೇ 4 ಾ ರ್ವ[್ವಹಹತತರತ್ತಿರುತ್ತ 193 
ಸ್ಟೀರಿಯೋಸ್ಕೋಪ್‌ನಲ್ಲಿ ಬ್ರಹ್ಮಾಂಡ ದರ್ಶನ....................... 195 
ಮುಕ್ಕಣ್ಣ (SL 197 
ಮನರಂಜನೆಗಾಗಿ ಭೌತಶಾಸ್ತ್ರ 7 


ಸ್ಪೀರಿಯೋಸ್ಕೋಪಿಕ್‌ ಹೊಳಪು 198 

ಚಲಿಸುವ ರೈಲುಗಾಡಿ ಕಿಟಕಿಯಿಂದ ನೋಟ 199 

ಬಣ್ಣದ ಕನ್ನಡಕಗಳ ಮೂಲಕ ನೋಟ... 200 

“ನೆರಳಿನ ಅದ್ಭುತ ಚಿತ್ರಗಳು! 22809515 ಅಸೆ 201 

ಮಾಂತ್ರಿಕ ರೂಪಾಂತರಗಳು ಭಜ ಫಲರ್ಚ್ಮ್ಮಾಾ್‌್ಮ 202 

ಈ ಪುಸ್ತಕವು ಎಷ್ಟು ಎತ್ತರವಾಗಿದೆ 9... 204 

ಗೋಪುರ ಗಡಿಯಾರದ ಮುಖಫಲಕ...... 204 

ಕಪ್ಪು ಮತ್ತು ಜಡಪೆ... ಟನ ಅತ ಈ ಹವ 205 

ಹೌವುಡು ಹೆಚ್ಚು ಕಪ್ಪು... 207 

ಟಿಸಿ ನೋಡುವ ಭಾವಚಿತ್ರ... 208 

ಇನ್ನಷ್ಟು ದೃಷ್ಟಿ ಭ್ರಾಂತಿಗಳು.......... 209 

ಸಮೀಪ ದೃಷ್ಟಿ ದೋಷ... 4೨40೬೬ 213 

ಅಧ್ಯಾಯ 10: ಶಬ್ದ ಮತ್ತು ಶ್ರವಣ ಒರಟ ್ಚ್ಚಾಾ್ಕಚಕ 215 

ಪ್ರತಿಧ್ವನಿಗಳ ಷಿಕಾರಿ 215 

ಅಳತೆಗೋಲಾಗಿ ಶಬ್ದದ ಬಳಕೆ 218 

ಶಬ್ದ ಕನ್ನಡಿಗಳು... 219 

ರಂಗಮಂದಿರಗಳಲ್ಲಿ ಶಬ್ದ. 220 

ಸಮುದ್ರ ತಳದಿಂದ ಪ್ರತಿಧ್ವನಿ..................... 21 

ಜೇನುಹುಳುಗಳು ರುಂಗುಡುವುದೇಕೆ9... 223 

ಶ್ರವಣ ಭ್ರಮೆಗಳು ಬೋ ಲೊೊೋಿ ಲ್‌ ಯ 224 

ಚಿಮ್ಮಂಡೆ ಹುಳು ಎಲ್ಲಿದೆ 9. 224 

ನಮ್ಮ ಕಿವಿಗಳು ನಮಗೆ ಮಾಡುವ ಮೋಸಗಳು.... 226 

ತೊಂಬತ್ತೊಂಬತ್ತು ಪ್ರಶ್ನೆಗಳು... ಎಎ ಆಆ೬ಆ೨೬ಆ೩ಆ೭೩ಆ೩೩೬೩೩೮೩೩ಆ 28 
8 


ಮನರಂಜನೆಗಾಗಿ ಭೌತಶಾಸ್ತ್ರ 


ಪ್ರಕಾಶಕರ ಟಿಪ್ಪಣಿ 


ಇದು 'ಮನರಂಜನೆಗಾಗಿ ಭೌತಶಾಸ್ತ್ರ ಕೃತಿಯ ದ್ವಿತೀಯ ಆಂಗ್ಲ 


ಭಾಷಾ ಆವೃತ್ತಿಯಿಂದ ಕನ್ನಡಿಸಿದುದಾಗಿದೆ. ಈ ದ್ವಿತೀಯ ಆಂಗ್ಲ 
ಭಾಷಾ ಅತೃತ್ತಿಯನ್ನೇ 18ನೆಯ ರಷ್ಟನ್‌ ಭಾಷಾ ಆವೃತ್ತಿಯಿಂದ 
ಭಾಷಾಂತರಿಸಲಾಗಿದೆ. ಈ ರಷ್ಯನ್‌ ಆವೃತ್ತಿ ಗ್ರಂಥಕರ್ತರ 
ಮರಣದನಂತರ ಪ್ರಕಟಿಸಲಾದ ಐದನೆಯ ತವೃತ್ತಿಯಾಗಿದ್ದಿತು. 
(ಅವರು ಜೀವಂತವಾಗಿದ್ದಾಗಲೇ ಪ್ರಕಟವಾದ ಕೊನೆಯ 13ನೆಯ 
ಆವೃತ್ತಿಯು 1936ರಲ್ಲಿ ಹೊರಬಂದಿತು.) ಮೂಲ ಪಠ್ಯಭಾಗ 
ಗಳಲ್ಲಾಗಲೀ ವಿವರಣ ಚಿತ್ರಗಳಲ್ಲಾಗಲೀ ಹೆಚ್ಚಿನ ಬದಲಾವಣೆ 
ಗಳನ್ನೇನೂ ಮಾಡಲಾಗಿಲ್ಲ ಪ್ರತಿಯೊಂದೂ ಇದ್ದಂತೆಯೇ 
ಗಣನೀಯವಾಗಿ ಸರಿಯಾದಸೆಂಡು 'ಕಂಡುಬಂದುದರಿಂ ದ ಅವನ್ನು 
ಹಾಗೆಯೇ ಇರಿಸುವುದು ಒಳಿತೆಂದು ಭಾವಿಸಲಾಗಿದೆ. ಏಕೆಂದರೆ, 
ಅಂದಿನಿಂದ ಈಚೆಗೆ ಉಂಟಾಗಿರುವ ಭೌತ ತಶಾಸ್ತ್ರದಲ್ಲಿನ 
ಬೆಳವಣಿಗೆಗಳನ್ನು ವಿವರಿಸ ಹೋಗುವ ಯಾವುದೇ ಯತ್ನವೂ ಪು ಪುಸ್ತಕದ 
ಇಡೀ ರಚನೆಯನ್ನೇ ಬದಲಿಸಿಬಿಡುತ್ತದೆ. ಹಾಗಾಗಿ ಆಂತಂಕ್ಷ 
ಯಾನದಲ್ಲಿ ಈಚೆಗೆ "ಬಹುಭಾರಿ ಮುನ್ನಡೆಗಳಾಗಿದ್ದರೂ ಈ ವಿ: ಷಯಕ್ಕೆ 
ಸಂಬಂಧಿಸಿದ ಭಾಗಗಳನ್ನು ಗ್ರಂಥಕರ್ತರು ನೀಡಿದ್ದಂತೆಯೇ 
ಉಳಿಸಿಕೊಳ್ಳಲಾಗಿದೆ (ಇತ್ತೀಚೆಗಿನ ಬೆಳವಣಿಗೆಗಳಿಗೆ ಓದುಗರು ಆಯಾ 
ವಿಷಯಕ್ಕೆ ಸಂಬಂಧಿಸಿ ಬರೆದ ವಿಶೇಷ ಗ್ರಂಥಗಳನ್ನು ಹಿಡದ 

ಮರಣಾನಂತರ ಪ್ರಕಟವಾದ ಎಲ್ಲ ಮೂರು ಆವೃತ್ತಿಗಳಲ್ಲೂ 
(1947 ಹಾಗೂ 1949ರಲ್ಲಿ ಪ್ರಕಟವಾದ 14ನೇ ಹಾಗೂ 
15ನೇ ಆವೃತ್ತಿಗಳನ್ನು ಪ್ರೊ| ಎ. ಬ. ಮ್ಲೊದ್ದೆಯೆವ್‌ಸ್ಥಿಯವರು 
ಸಂಪಾದಿಸಿದರು; 1959-1960ರಲ್ಲಿ ಪ್ರಕಟವಾದ 16ನೆಯ 
ಆವೃತ್ತಿಯನ್ನು ಡಾ|| ವಿ. ಎ. ಉಗರೊವ್‌ರು ಸಂಪಾದಿಸಿದರು). ತೀರ 
ಹಳತಾದ  ಕೆಲವಷ್ಟೆ ಅಂಶಗಳನ್ನು ಈಗಿನ ಬೆಳವಣಿಗೆಗೆ 
ಸರಿಹೋಗುವಂತೆ ಮಾರ್ಪಡಿಸಲಾಗಿದೆ, ಕೆಲವು ಅನುಚಿತವೆನಿಸಿದ 
ಪ್ರಾಯೋಜನೆಗಳನ್ನು ಕೈಬಿಡಲಾಗಿದೆ, ಸ್ವಲ್ಪ ಮಟ್ಟಿಗಿನ ಟಿಪ್ಪಣಿಗಳನ್ನು 
ಸೇರಿಸಲಾಗಿದೆ. 


ಮನರಂಜನೆಗಾಗಿ ಭೌತಶಾಸ್ತ್ರ 


ಹದಿಮೂರನೆಯ ಆವೃತ್ತಿಗೆ ಗ್ರಂಥಕರ್ತರು ಬರೆದ 
ಮುನ್ನುಡಿಯಿಂದ 


ಈ ಪುಸ್ತಕದ ಉದ್ದೇಶ ನಿಮಗೆ ಯಾವುದೇ ಹೊಸ ಜ್ಞಾನವನ್ನು ನೀಡುವುದಲ್ಲ, ಆದರೆ 
“ನೀವು ಏನನ್ನು ಆಗಲೇ ಬಲ್ಲಿರೋ ಅದನ್ನೇ ಕಲಿಯಲು” ನೆರನಾಗುವುದಾಗಿದೆ. ಬೇರೆ 
ಮಾತುಗಳಲ್ಲಿ ಹೇಳುವುದಾದರೆ, "ನನ ಉದ್ದೇಶ" ಭೌತಶಾಸ್ತ್ರದ ನಿಮ್ಮ ಮೂಲ ತಿಳಿವಳಿಕೆಯನ್ನು 
ಜ್ಞಾಪಸಕೊಡುವುದಾಗಿದೆ ಮತ್ತು ಆದರಲ್ಲಿ ಕುತೂಹಲ *ರಳಿಸುವುದಾಗಿದೆ, ಅದನ್ನು ನಿಜ 
ಜೀವನದಲ್ಲಿ ' ಹೇಗೆ ನಾನಾ ರೀತಿಗಳಲ್ಲಿ ಅನ್ವಯಿಸಬಹುದು ಎಂಬುದನು 
ತಿಳಿಸಿಕೊಡುವುದಾಗಿದೆ. ಈ ಉದ್ದೇಶ ಸಾಧನೆಗಾಗಿ ಅನ ಒಗಟುಗಳು, ಜಿಜ್ಞಾಸೆಗಳು, 
ಮನರಂಜಕ ಕಥೆಗಳು ಐತಿಹ್ಯಗಳು, ವಿನೋದಕರ ಪ್ರಯೋಗಗಳು, ಅಸಂಗತೋಕ್ತಿಗಳು 
ಹಾಗೂ ಅನಿರೀಕ್ಷಿತ ಹೋಲಿಕೆಗಳು, ಇವುಗಳನ್ನೆಲ್ಲ ನೀಡಲಾಗಿದೆ. ಇವೆಲ್ಲ ಭೌತಹಸ್ತಕ್ಕೆ 
ಸಂಬಂಧಿಸಿದವುಗಳೇ, ಇವು ನಮ್ಮ ಅನುದಿನದ ಜಗತ್ತಿನ ಅನುಭವಗಳ ಮೇಲೆ ಮತ್ತು 
ವೈಜ್ಞಾನಿಕ ಕಲ್ಪನೆಗಳ ಮೇಲೆ ಆಪಲಂಬಿಸಿದವುಗ ಳೇ ಆಗಿವೆ. ಈ ರೀತಿಯ ಪುಸ್ತಕದಲ್ಲಿ 
ವೈಜ್ಞಾನಿಕ ಕಲ್ಪನೆಗಳು ಅತ್ಯಂತ ಸೂಕ್ತವಾದವುಗಳೆಂದು ಭಾವಿಸಿ ನಾನು ಜ್ಯೂಲ್ಸ್‌ ವೆರ್ನೆ 
ಎಚ್‌. ಜಿ. ವೆಲ್ಸ್‌ ಮಾರ್ಕ್‌ ಟ್ಲೆ ನ್‌ ಮತ್ತಿತರ ಲೆ ಲೇಖಕರ ಕೃತಿಗಳಿಂದ 'ಎಸ್ನೆಕವಾಗಿ 
ಉದ್ದರಣಗಳನ್ನು ನೀಡಿದ್ದೇನೆ. ವೆಂದರೆ ಈ ಲೇಖಕರು ಏವೆರಿಸುತಿರುವ ಸಾಲನಿಕ 
ಪ್ರಯೋಗಗಳು. ಮನರಂಜನೆಯನ್ನು ಉಂಟುಮಾಡುವುದರ ಜೊತೆಗೆ ಭೌತಶಾಸ್ತ್ರ 
ತರಗತಿಗಳಲ್ಲಿ ಬೋಧಪ್ರದವಾದ ನಿದರ್ಶನಗಳಾಗಿಯೂ ನೆರವಾಗಬಲ್ಲವು 

ನಾನು ಈ ಗ್ರಂಥ ರಚನೆ ಮಾಡುವಾಗ, ಓದುಗರಲ್ಲಿ ಆಸಕ್ತಿ ಕೆರಳಿಸಲೂ ಮತ್ತು ಆವರಿಗೆ 
ಮನರಂಜನೆ ಉಂಟುಮಾಡಲೂ ನನ್ನ ಶಕ್ತಿಮೀರಿ ಯತ್ನಿಸಿದ್ದೇತೆ. ಏಕೆಂದರೆ ಯಾಕೇ ಆಗಲಿ 
ಒಂದು ವಿಷಯದಲ್ಲಿ ಹೆಚ್ಚು ಆಸಕ್ತಿ ಫಡೆದರೆ ಆ “ಎಡ ಷಯವನ್ನು ಹೆಚ್ಚು ನಿಕಟವಾಗಿ 
ಗಮನವಿತು ನೋಡುತಾರೆ: ಅಗೆ ಅದರ ಅರ್ಥವನ್ನು ಗೈಹಿಸುವುದು ಹೆಚ್ಚು 
ಸುಲಭವಾಗುತ್ತದೆ. ಹೀಗೆ ಉತ್ತಮ ಜ್ಞಾನ ಸಂಪಾದನೆ ಆಗುತ್ತದೆ. "ಇದೇ ನನ್ನ ನಂಬಿಕೆ. ತ 

ಆದರೂ ಈ ರೀತಿಯೆ ಗ್ರಂಥಗಳನ್ನು ರಚಿಸು ವಾಗ ಸಾಮಾನ್ಯವಾಗಿ ಬಳಸುವ 
ವಿಧಾನಗಳನ್ನು ವಿರೋಧಿಸಿ ಹೋಗುವ ಸಾಹಸ ಮಾಡಿದ್ದೇನೆ ನಾನು. ಆದರಿಂದ ನೀಪು 
ಇದರಲ್ಲಿ ನಡುಮನೆಯ ಚಮತ್ಕಾರಗಳನ್ನಾಗಲೀ ಆಡಂಬರದ ಪ್ರಯೋಗಗಳನ್ನಾಗಲೀ 
ಕಾಣುವುದಿಲ್ಲ. ನನ್ನ ಉದ್ದೇಶವೇ ಬೇರೆ. ನಿಮ್ಮನ್ನು ಭೌತಶಾಸ್ತ್ರ ದೃಷ್ಟಿಕೋನದಿಂದ ವೈಜ್ಞಾನಿಕ 
ರೀತಿಯಲ್ಲಿ ಯೋಜನೆ ಮೊಡುವಣಿ ಮಾಡುವುದು, ಅನುದಿನದ "ಜೀವನದಲ್ಲಿ ನಾನಾ ವಸ್ತು 
ವಿಷಯಗಳನ್ನೂ ಪ್ರಮೇಯಗಳನ್ನೂ ಕಂಡಾಗ ಅವನ್ನು ಭೌತಶಾಸ್ತ್ರ ನಿಯಮಗಳೊಂದಿಗೆ 
ಸಂಬಂಧಿಸಲನುವಾಗುವಂತೆ ಜ್ಞಾನ" ಸಂಗ್ರಹಿಸಿಕೊಳ್ಳುವಂತೆ ಮಾಡುವುದು, ನನ್ನ ಮುಖ್ಯ 
ಉದ್ದೇಶ. ಇಂತಹ ಪು ಪುಸ್ತಕಗಳನ್ನು ಹೇಗೆ ಬರೆಯಬೇಕೆಂಬ ಬಗೆಗೆ ಲೆನಿನರು ಶಿಳಿಸಿರುವ 
ಸೂತ್ರಕ್ಕನುಗುಣವಾಗಿ ನಾನು ಈ ಗ್ರಂಥದ ಮೂಲಪ್ರತಿಯನ್ನು ಪುನರ್ರಚಿಸಲು ಯತ್ನಿಸಿದ್ದೇನೆ. 
ಲೆನಿನರು ಹೀಗೆ ಹೇಳಿದರು: '"ಜನಪ್ರಿಯ ರೇಖಕನೊಬ್ಬ ತ ತನ್ನ ಓದುಗರನ್ನು ಸರಳವಾದ 


10 ಮನರಂಜನೆಗಾಗಿ ಭೌತಶಾಸ್ತ್ರ 


ಹಾಗೂ ಸಾಮಾನ್ಯವಾಗಿ ಗಿ ಎಲ್ಲರಿಗೂ ತಿಳಿದಿರುವ ಸಂಗತಿಗಳಿಂದ ಪ್ರಾರಂಭಿಸಿ ಪ್ರಗಾಢವಾದ 
ವಿಚಾರಭಾವನೆಗಳತ್ತ ಪ್ರಗಾಢವಾದ ಅಧ್ಯಯನದತ್ತ ಕರೆದೊಯ್ಯುತ್ತಾನೆ; ಸರಳವಾದ 
ವಾದಗಳು ಅಥವಾ ಎದ್ದು ಕಾಣುವಂಥ ನಿದರ್ಶನಗಳ ಸಹಾಯದಿಂದ ಅವನು ಆ 
ಸಂಗತಿಗಳಿಂದ... ಯಾವ ಮುಖ್ಯ ತೀರ್ಮಾನಗಳಿಗೆ ಬರಬೇಕು ಎಂಬುದನ್ನು 
ತೋರಿಸಿಕೊಡುತ್ತಾನೆ ಮತ್ತು ವಿಚಾರಕೀಲ ಓದುಗರ ಮನ; ಸ್ಲಿನಲ್ಲಿ ಸ: ತತವಾಗಿ ಹೆಚ್ಚು ಹೊಸ 
ಪ್ರಶ್ನೆಗಳು ಉದ್ದವಿಸುವಂತೆ "ಮಾಡುತ್ತಾನೆ. ತನ್ನ ಓದುಗನು ಯೋಚನೆ ಮಾಡಲಾರ “ಅಥವಾ 
ಯೋಜನೆ ಮಾಡುವುದನ್ನು ಬಯಸಲಾರ, ಬಯಸುವುದಿಲ್ಲ, ಎಂದೇನೂ ಜನಪ್ರಿಯ 
ಲೇಖಕನು ತನ್ನ ಓದುಗನನ್ನು ಕಲ್ಪಿಸಿಕೊಳ್ಳುವುದಿಲ್ಲ; ತದ್ವಿರುದ್ಧವಾಗಿ ಅಪ್ರಬುದ್ಧ ಓದುಗನು 
ತನ್ನ ತಲೆಯನ್ನು ಉಪಯೋ ನಿಸುವ ಗಹನವಾದ ಉದ್ದೇಶವನ್ನು ಹೊಂದಿದ್ದಾನೆಂದೇ ಅವನು 
ಕಲ್ಪಿಸಿಕೊಳ್ಳುತ್ತಾನೆ ಮತ್ತು ಈ ಗಹನವಾದ ಹಾಗೂ ಕಷ್ಟಕರವಾದ ಕಾರ್ಯ ದಲ್ಲಿ ಓದುಗನಿಗೆ 
ನೆರವು ನೀಡುತ್ತಾನೆ, ಅವನನ್ನು ಮುಂದಕ್ಕೆ ಕರೆದೊಯ್ಯುತ್ತಾನೆ, ಮೊದಲ ಹೆಜ್ಜೆಗಳನ್ನಿಡಲು 
ಸಹಾಯ ಮಾಡುತ್ತಾನೆ ಮತು ಸ್ವತಂತ್ರ ವಾಗಿ ಮುಂದೆ ಹೋಗಲು ಹೇಳಿಕೊಡುತ್ತಾನೆ.” 

ಈ ಗ್ರಂಥದ ಹುಟ್ಟು ಭೆಳನಣಿಗೆಯ ಬಗೆಗೆ ತುಂಬ ಆಸಕ್ತಿ ತೋರಿಸಲಾಗಿರುವುದರಿಂದ, 
ಅದರ ಜೀವನ ಚರಿತ್ರೆ''ಯ ಬಗೆಗೂ ಕೆಲವು ಮುಖ್ಯ ಅಂಶಗಳನ್ನು ನಾನು 
ನೀಡಬಯಸುತ್ತೇನೆ. 

"ಮನರಂಜನೆಗಾಗಿ ಭೌತಶಾಸ್ತ್ರ' ಗ್ರಂಥವು ಕಾಲು ಶತಮಾನದ ಹಿಂದೆ ಮೊದಲ ಬಾರಿಗೆ 
ಕಾಣಿಸಿಕೊಂಡಿತು. ಇದೇ ಈ ರೇಖಿಕನ ಔರಸ ಕೃತಿ. ಈಗ ಇಂಥವೇ ಹಲವಾರು ಕೃತಿಗಳ 
ದೊಡ್ಡ ಸಂಸಾರವೇ ಬೆಳೆದಿದೆ. ಇದುವರೆವಿಗೂ, ಏರಡು ಭಾಗಗಳಲ್ಲಿರುವ ಈ ಗ್ರಂಥವನ್ನು 
ರಷ್ಯನ್‌ ನಲ್ಲಿ ಒಟ್ಟು 2,00, ೧೦೧ ಪ್ರತಿಗಳಲ್ಲಿ ಪ್ರಕಟಿಸಲಾಗಿದೆ. ಇವುಗಳಲ್ಲನೇಕವು ಸಾರ್ವ ಜನಿಕ 
ಗ್ರಂಥಭಂಡಾರಗಳೆ ಬಡುಗಳನ್ನು ಸೇರಿವೆ ಮತ್ತು ಅಲ್ಲಿ ಒಂದೊಂದು ಪ್ರತಿಯೂ ಹತ್ತಾರು 
ಓದುಗರಿಂದ ಓದಲ್ಪಟ್ಟಿದೆ ಎಂಬುದನ್ನು ಗಡನೆಗೆ ತಂದುಕೊಂಡಲ್ಲಿ; ಈ ಕೃತಿಯನ್ನು 
ಮಿಲಿಯಾಂತರ ಜನರು” ಓದಿದ್ದಾರೆಂದೇ ನಾ ಧೈರ್ಯವಾಗಿ ಹೇಳಬಲ್ಲೆ, ಸೋವಿಯತ್‌ 
ಒಕ್ಕೂಟದ ಅತ್ಯಂತ ದೂರದ ಮೂಲೆಮೂಲೆಗಳಿಂದಲೂ ನನಗೆ ಓದುಗರಿಂದ ಫತ್ರಗಳು 
ಬಂದಿವೆ. 

1925ರಲ್ಲಿ ಉಕ್ಕೆನ್‌ ಭಾಷೆಯಲ್ಲೂ, 1931ರಲ್ಲಿ ಜರ್ಮನ್‌ ಹಾಗೂ ಯಿದ್ದಿಷ್‌ 
ಭಾಷೆಗಳಲ್ಲೂ ಇದು ಪ್ರಕಟವಾಯಿತು. ಇದಲ್ಲದೆ ಜರ್ಮನಿಯಲ್ಲಿ ಸಂಕ್ಷೇಪಗೊಳಿಸಿದ 
ಆವೃತ್ತಿಯೊಂದೂ ಪ್ರಕಟವಾಯಿತು. ಈ ಗ್ರಂಥದ ಕೆಲವು ಭಾಗಗಳನ್ನು ಫ್ರೆಂಚ್‌ 
ಭಾಷೆಯಲ್ಲೂ ಸಿಟರೆಂಡ್‌ ಹಾಗೂ ಬೆಲ್ಜಿಯಂಗಳಲ್ಲೂ ಪ್ಯಾರೆಸ್ಟೈನ್‌ನಲ್ಲಿ ಹಿಬ್ರೂ, 
ಭಾಷೆಯಲ್ಲೂ ಪ್ರಕಟಿಸಲಾಗಿದೆ. 

ಇದರ ಜನಪ್ರಿಯತೆಯು, ಭೌತಶಾಸ್ತ್ರದಲ್ಲಿ ಸಾರ್ವಜನಿಕರ ಆಸಕ್ತಿಯು ಎಷ್ಟು 
ತೀವ್ರವಾಗಿದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ. ಸೌದರಿಂದಾಗಿಯೇ - ನಾನು ಈ ಗ್ರಂಥದ 
ಮಟ್ಟದ ಕಡೆಗೆ ವಿಶೇಷ ಗಮನ ನೀಡುವ ಒತ್ತಾಯಕ್ಕೊಳಗಾದೆನು. ಪುನರ್‌ಮುದ್ರಣಗಳಲ್ಲಿ 
ಅನೆ ಬದಲಾವಣೆಗಳನ್ನು ಮಾಡಿರುವುದಕ್ಕೂ. "ಅನೇಕ ಹೊಸ ಸಂಗತಿಗಳನ್ನು 

ಸೇರಿಸಿರುವುದಕ್ಕೂ, ಇದೇ ಕಾರಣ. ಅಸ್ತಿತ್ವದಲ್ಲಿರುವ ಈ ಎಲ್ಲ ಇಪ್ಪತ್ತೈದು ವರ್ಷಗಳಲ್ಲೂ. 
ಈ ಗ್ರಂಥವು ನಿರಂತರ ಪರಿಷ್ಕರಣೆಗೆ ಒಳಗಾಗಿದೆ. ಇದರ ಈ ಇತ್ತೀಚಿಗಿನ ಆವೃತ್ತಿಯಲ್ಲಿ 
ಔರಸ ಕೃತಿಯಲ್ಲಿದ್ದ ಏಷಯಗಳ ಅರ್ಧ ಭಾಗವೂ ಇಲ್ಲ. ಅಷ್ಟೇ ಅಲ್ಲ “ದಲ 


ಮನರಂಜನೆಗಾಗಿ ಭೌತಶಾಸ್ತ್ರ 11 


ನಿಮ್ಮ ಪುಸ್ತಕವನ್ನು ಮತ್ತೆ ಮತ್ತೆ ಪರಷ್ಕರಸಸ್ತ ಹೋಗಬೇಡಿ, "ಹತ್ತಾರು ಹೊಸ 
ಪುಟಗಳಿಗಾಗಿ ನವು ಹೊಸ ಪರಿಷ್ಕತ ಆವೃತ್ತಿಯನ್ನು ಕೊಳ್ಳುವಂತೆ” ನಮ್ಮನ್ನು 
ಬಲಾತ್ಕಾರಕ್ಕೊಳಪಡಿಸಬೇಡಿ, ಎಂದು ಕೆಲವರು "ನನಗೆ "ಬರದು ತಿಳಸಿದ್ದಾರೆ. ಆರರ 
ಗ್ರಂಥವನ್ನು ಏಲ್ಲ ರೀತಿಯಲ್ಲೂ ಸತತವಾಗಿ ಸುಧಾರಿಸುತ್ತ ಹೋಗುವುದು ನನ್ನ ಕರ್ತವ. 
ಆದ್ದರಿಂದ” ಮೇಲಿನಂಥ ಯಾವ ಪರಿಗಣನೆಗಳೂ ನನ್ನ ಈ ಕರ್ತವೈಪಾಂನೆಗೆ 
ಅಡ್ಡಿಯಾಗಲಾರವು. ಎಷ್ಟೇ ಆಗಲಿ, "ಮನರಂಜನೆಗಾಗಿ ಭೌತಶಾಸ್ತ್ರ ಗ್ರಂಥವು" ಕಾಲ್ಪನಿಕ 
ಕೃತಿಯೇನೂ ಅಲ್ಲ. ಇದೊಂದು ವೈಜ್ಞಾನಿಕ ಕೃತಿ, ಜನಪ್ರಿಯ ವಿಜ್ಞಾನವಾದರೂ ವೈಜ್ಞಾನಿಕ 
ಕೃತಿ ಇದು ಪರಿಶೀಲನೆಗೆ ತೆಗೆದುಕೊಂಡಿರುವ ವಿಷಯವು, ಭೌತಶಾಸ್ತವು, ದಿನಕಳೆದಂತೆ 
ಕಚ್ಚು ಸಿರಿವಂತವಾಗುತ್ತಿದೆ. ಅದರ ಮೂಲಭೂತ ಅಂಶಗಳೂ ಬೆಳೆಯುತ್ತಿವೆ ಇದನ್ನು 
ಅವತ್ತ [ವಾಗಿಯೇ ಗಣನೆಗೆ ತಂದುಕೊಳ್ಳಬೇಕು. 

"ಇದಲ್ಲದೆ ಇನ್ನೊಂದು ರೀತಿಯಲ್ಲೂ ನನ್ನನ್ನು ಆಕ್ಬೇಪಿಸಲಾಗುತಿದೆ. ರೇ ೇ 
ಎಂಜಿನಿಯರಿಂಗ್‌, "ನೀಜಾಣು ವಿದಳನ, Ei ಧುನಿಕ ges 
ಮುಂತಾದವುಗಳಲ್ಲಿನ ಇತ್ತೀಚೆಗಿನ ಸಾಧನೆಗಳನ್ನು ಈ ಗ್ರಂಥದಲ್ಲಿ ವಿವೇಚಿಸದಿರುವುದಕ್ಕಾಗಿ 
ಅನೇಕ ಬಾರಿ ನನ್ನನ್ನು ಆಕ್ಷೇಪಿಸಲಾಗಿದೆ. ಈ ಅಕ್ಷೇಪಣೆಗೂ ಒಂದು ತಪ್ಪು ಶಿಳಿವಳಿಕೆಯೇ 
ಪ ಈ ಗ್ರಂದವು ಒಂದು ನಿರ್ದಿಷ್ಟ ಉದ್ದೇಶವನ್ನು ಹೊಂದಿದೆ. ಮೇಲೆ ತಿಳಿಸಿರುವ 

ವಿಷಯಗಳನ್ನು ಪರಿಶೀಲಿಸುವುದು ಇತರ ಗ್ರ ಂಥಗಳೆ ಕಾರ್ಯ ಭಾರ. 

“ಮನರಂಜನೆಗಾಗಿ ಭೌತಶಾಸ್ತ್ರ! ಗಂಥಕ್ಕೆ ದ್ವಿತೀಯ ಭಾಗವಲ್ಲದೆ, ಈ ವಿಷಯಕ್ಕೇ 
ಸಂಬಂಧಿಸಿ ನಾನು ಬರೆದ ಇತರ "ಹವು ಗ್ರಂಥಗಳೂ ಜೊತೆಯಾಗಿವೆ. “ಪ್ರತಿಯೊಂದು 
ಹೆಜ್ಜೆಯಲ್ಲೂ ಭೌತಶಾಸ್ತ್ರ ಎಂಬುದು ಅಂತಹ ಒಂದು ಗ್ರಂಥ. ಇದು ಭೌತಶಾಸ್ತ್ರದ 
ವ್ಯವಸ್ಥಾಬದ್ಧ ಅಧ್ಯಯನವನ್ನು ಇನ್ನೂ ಕೈಗೊಂಡಿರದ ಹಾಗೂ ಆದಕ್ಕಾಗಿ ಸಿದ್ಧನಾಗಿರದ 
ಸಾಮಾನ್ನ ಓದುಗರಿಗಾಗಿ ಬರೆಯಲಾದುದು. ಇನ್ನೆರಡು ಪುಸ್ತಕಗಳು" ಭೌತಶಾಸ್ತ್ರದಲ್ಲಿ 
ಸೆಕೆಂಡರಿ ಶಾಲಾಭ್ಯಾಸ ಮುಗಿಸಿರುವಂಥ ಜನರಿಗಾಗಿ ಬರೆದವು. "ಮನರಂಜನೆಗಾಗಿ 
ಚಲನಶಾಸ್ತ್ರ, Kr "ಭೌತಶಾಸ್ತ್ರ ನಿಮಗೆ ಗೊತ್ತೆ ?' - ಇವು ಆ ಎರಡು ಗ್ರಂಥಗಳು, ಈ 
ಕೊನೆಯ ಗ್ರಂಥವು ಗ್ರಂಥಕ್ಕೆ ಮುಂದಿನ ಭಾಗದಂತಿದೆ. 


28 


ಟೆ 


1936 
ಯಾ. ಪೆರೆಲ್ಲನ್‌ 


ವೇಗ. ಚಲನೆಗಳ ಸಂಯೋಜನೆ 


ನಾವು ಎಷ್ಟು ಶೀಘ್ರವಾಗಿ ಚಲಿಸುತ್ತೇವೆ ? 

ಸಾಮಾನ್ಯ ವ್ಯಕ್ತಿಯೊಬ್ಬ ಸಹಜವಾಗಿ ನಡೆಯುವಾಗ ಸೆಕೆಂಡಿಗೆ 1.5 ಮೀಟರ್‌ 
ಹೋಗುತ್ತಾನೆ. ಅದಕೆ ಒಳ್ಳೆಯ ಅಂಗಸಾಧನೆ ಕ್ರೀಡಾಪಟುವೊಬ್ಬ 1.5 ಕಿಲೋಮೀಟರ್‌ 
ದೂರವನ್ನು, ಸುಮಾರು 3 ನಿಮಿಷ 50 ಸೆಕೆಂಡುಗಳಲ್ಲಿ ಓಡುತ್ತಾನೆ. ಅಂದರೆ ಅವನು ಪ್ರತಿ 
ಸೆಕೆಂಡಿಗೆ ಏಳು ಮೀಟರ್‌ ದೂರ ಕ್ರಮಿಸುತ್ತಾನೆ. ಆದರೆ ಈ ವೇಗಗಳನ್ನು ನಿರುವಾಧಿಕವಾಗಿ 
ಹೋಲಿಸಲು ಸಾಧ್ಯವಿಲ್ಲ. ನಡೆಯುವಾಗ ನಾವು ಗಂಟೆಗೆ 5 ಕಿಮೀ. ವೇಗದಲ್ಲಿ ಅನೇಕ 
ಗಂಟೆಗಳವರೆಗೆ ಹೋಗಬಹುದು. ಆದರೆ ಓಟಗಾರ ತನ್ನ ವೇಗವನ್ನು ಸ್ವಲ್ಪ 'ಕಾಲವಷ್ಟೆ 
ಇರಿಸಿಕೊಂಡಿರಬಲ್ಲ. ಅತಿ ತ್ವರಿತವಾಗಿ ಹೆಜ್ಜೆ ಹಾಕಿಕೊಂಡು ಹೋಗುವಾಗಲೂ ಪದಾಕಿ 
ಸೈನಿಕರು ಕ್ರೀಡಾಪಟುವಿನ ಮೂರನೇ ಒಂದು ಪಾಲಿನಷ್ಟು ವೇಗದಲ್ಲಷ್ಟೆ ಚಲಿಸಬಲ್ಲರು, 
ಸಕಂಡಿಗೆ 2 2 ಮೀಟರ್‌ « ಅಥವಾ ಗಂಟೆಗೆ ಏಳೂ ಚಿಲ್ಲರೆ ಕಿ. ಮೀ. ಚಲಿಸಬಲ್ಲರು. 

ನಿಮ್ಮ ಸಹಜ ನಡಿಗೆಯ ವೇಗವನ್ನು ಅತಿನಿಧಾನಕ್ಕೆ ಹೆಸರುವಾಸಿಯಾದ ಬಸವನ 
ಹುಳು ಅಥವಾ ಆಮೆಯ “ವೇಗ ದೊಂದಿಗೆ ಹೋಲಿಸಿ ಸೋಡಿದ್ದೀರಾ ? ಅದು ನಿಮಗೆ 
ತುಂಬ ಸ್ವಾರಸ್ಯಕರವಾಗಿ ಕಂಡುಬರುತ್ತದೆಂದೇ ನಾನು ಹೇಳಬಲ್ಲೆ, ಬಸವನಹುಳುವು 
ಯಾವತ್ತೂ "ತನ್ನ ಖ್ಯಾತಿಯನ್ನು ಬಿಟ್ಟುಕೊಡುವುದಿಲ್ಲ. ಅದು ಸೆಕೆಂಡಿಗೆ 1.5 ಮಿಲಿಮೀಟರ್‌ 
ಅಥವಾ ಗಂಟೆಗೆ Sd ಮೀಟರ್‌ ಕ್ರಮಿಸುತ್ತದೆ - ನಿಮ್ಮ ನಡಿಗೆಯ ದರಕ್ಕೆ ಸರಿಯಾಗಿ ಒಂದು 
ಸಾವಿರ ಪಟ್ಟು ಕಮ್ಮಿ! ನಿಧಾನ ನಡಿಗೆಯ ಆ ಇನ್ನೊಂದು ಹೆಸರಾಂತ "ಪ್ರಾಣಿ ಆಮೆಯೂ 
ಇದಕ್ಕಿಂತ ಹಚ್ಚು ವೇಗವಾಗಿ ಹೋಗದು. ಅದು ಸಾಮಾನ್ಯವಾಗಿ ಗಂಟಿಗೆ 70 ಮೀಟರ್‌ 
ಹೋಗುತ್ತದೆ! 

ಬಸವನಹುಳು ಅಥವಾ ಆಮೆಯ ನಡಿಗೆಯೊಂದಿಗೆ ನಿಮ್ಮ ನಡಿಗೆಯನ್ನು 
ಹೋಲಿಸಿಕೊಂಡಾಗ ನೀವು ಅತಿವೇಗಿಗಳೆಂದೇ ನಿಮಗೆ ಕಂಡುಬರಬಹುದು. ಆದರೆ ಅದೇ 
ನಿಮ್ಮ ನಡಿಗೆಯನ್ನು ನೀವು ಸುತ್ತಮುತ್ತ ಕಾಣುವ ಇತರ ಕೆಲವು ವಸುಗಳ ಚಲನೆಗಳೊಂದಿಗೆ - 
ಅವು ಅತಿ ಶೀಘ್ರಗಾಮಿಗಳೇನೂ ಆಗಿರಬೇ ಕಿಲ್ಲ - ಹೋಲಿಸಿಕೊಂಡಾಗ ನೀವು ಎಷ್ಟೋ 
ಹಿಂದೆ ಬೀಳುತ್ತೀರ. ನಿಜ, ಸಮತಲ ಭೂಮಿಗಳಲ್ಲಿ ಹರಿಯುವ ಎಷ್ಟೋ ನದಿಗಳ 
ಪ್ರವಾಹಗಳನ್ನು ನೀವು ತುಂಬ ಸುಲಭವಾಗಿ ಹಿಂದೆ ಹಾಕಬಲ್ಲಿರಿ, ಸಾಧಾರಣವಾಗಿ 
ಬೀಸುತ್ತಿರುವ ಗಾಳಿಗೆ ಸರಿಸಮವಲ್ಲದಿದ್ದರೂ ಹತ್ತಿರದ ಎರಡನೆಯ ep 
ಪಡೆಯಬಲ್ಲಿರಿ. ಆದರೆ ಸೆಕೆಂಡಿಗೆ 5 ಮೀಟರ್‌ ವೇಗದಲ್ಲಿ ಹಾರುವ ನೊಣದೊಂದಿಗೆ ನಿ 
ಸ್ಪರ್ಧಿ ಸಿದಾಗ್ಯ ಕಾಲಿಗೆ ಜಾರುಮರ (ಸ್ಕೀ) ತೊಟ್ಟಿದ್ದರಷ್ಟೆ , ಯಶಸ್ವಿಯಾಗಬ್ಲಿರಿ. ಅದೇ ಊತ 
ಅತ್ಯಂತ ವೇಗದ ಕುದುರೆಯ ಮೇಲೆ ಹೋಗುತ್ತಿದ್ದಾಗಲೂ' ನೀವು ಮೊಲವನ್ನಾಗಲೀ 


ಮನರಂಜನೆಗಾಗಿ ಭೌತಶಾಸ್ತ್ರ 13 


ಸ್ನಗಲೀ ಹಿಂದೆ ಹಾಕಲಾರಿರಿ. ಅಂತೆಯೇ ವಿಮಾನದಲ್ಲಿ ಕುಳಿತಷೆ ನೀವು 


ಅದ್ವಿತೀಯನನ್ನಾಗಿ ಪಕ 
ಸೋವಿಯತ್‌ ಪ್ರಯಾಣಿ 
ಮೀ. ಹೋಗಬಲ್ಲವು dk ಚಿತ್ರ 


ಮ್ಯಾ ಡೆ 


ಹೈಡ್ರೊ ತ್‌ (ರೆಕ್ಕೆ) ಹಡಗುಗಳು ಗಂಟೆಗೆ 60-70 
150 ಕಿ.ಮೀ.ಗೂ ಹೆಚ್ಚಿನ ವೇಗದ ರೈಲುಬಂಡಿ 
ಮೇಲೆ ನೀರಿನಲ್ಲಿ 


i] 
8 
2೪0 
ಕ್ರ 
S58 
pA 
[sy 
ಢಃ 
ಚ 
a 
8 
ನ 


ಸೋವಿಯತ್‌ ವಾಯುಮಾರ್ಗಗಳಲ್ಲಿ ಬಳಸಲಾಗುತ್ತಿರುವ ' ದೊಡ್ಡ ತು” 104 ಹಾಗೂ 
ತು -134 ಜೆಟ್‌ ವಿಮಾನಗಳು ಗಂಟೆಗೆ ಸರಾಸರಿ 800 ಕಿ.ಮೀ. ಚಲಿಸು: ವೆ. ಅನತಿ ಕಾಲದ 
ಹಿಂದಷ್ಟೆ ವಿಮಾನ ರಚಯಿತರು "ಶಬ್ದ ಮಿ. ಮಿತಿ'' ಯ: ಯನ್ನೂ ಮೀರಿಸಿ ಶಬ್ದ ವೇಗಕ್ಕಿಂತ ಹೆಚ್ಚಿನ 
ವೇಗಗಳನ್ನೂ ಸ ಸಾಧಿಸುವುದರಲ್ಲಿ ಯಶಸ್ಸಿಯಾದರು. ಶಬ್ದವು ಸೆಕೆಂಡಿಗೆ 330 ಮೇಟರುಗಳ, 
ಅಥವಾ ಗಂಟೆಗೆ :,200 ಕಿ.ಮೀ.ಗಳ ವೇಗದಲ್ಲಿ ಚಲಿಸುತ್ತದೆ. ಇಂದು ಇದಕ್ಕಿಂತ ಹೆಚ್ಚಿನ 
ವೇಗಗಳನ್ನು ಸಾಧಿಸಲಾಗಿದೆ. ನಮ್ಮ ಬಳಿ ಈಗ ತು -144 ಆತಂತ ವೇಗದ ಶಬ್ದಾತೀತ ಜೆಕ್‌ 
ವಿಮಾನವಿದೆ. po ಗಂಟಿಗೆ 2 2500 . ಮೀ. ತಾ ವೇಗದಲ್ಲಿ ಹೋಗಬಲ್ಲದು (ಚಿತ 3). 

ಕೃತ ಫ ಎಹನಗಳೂ ಇವೆ. 
ಉದಾಹರನಗ ಕತಕ ಭೂ ln lh ವಾತಾವರಣದ ಸಾಂದ್ರಸರಗಳ ಮೇಲುಗಡೆ 
ಸೆಕೆಂಡಿಗೆ ಸುಮಾರು ಎಂಟು ಕಿ.ಮೀ.ಗಳ ವೇಗದಲ್ಲಿ ಚಲಿಸುತ್ತವೆ. ಇವಲ್ಲದೆ ಸೌರವ್ಲೂಹದ 


21 


ಆಧುನಿಕ ವಿಮಾನಗಳು ಇದಕ್ಲೂ ಇನೂ ಹೆಚ್ಚು ವೇಗಗಳಲ್ಲಿ ಚಲಿಸುತ್ತವೆ. 
ಬ 
ಸರಾ 


ಈ 
( 
[34 
ASL 
[8 
ER 
@ 
ಮ್‌ 


ಂತರಿಕ್ಷವಾಹನಗಳನ್ನು ಕಳುಹಿಸಿಕೊಡಲಾಗಿದೆ. ಇವು ಭೂಮಿಯ 


ೂೋಬಿಯತ್‌ ಜೆಲ್‌-111] ಮೋಟಾರುಕಾರು. 


ಮನರಂ 


ರಚೂತು 3 dries ಅವಶ್ಯವ: ವಾದ ಸೆ ಕೆಂಡಿಗೆ | ಕಿ.ಮೀ.ಗೂ ಹೆಚ್ಚನ. ವೇಗಗಳನ್ನು 
ಹೊಂದಿದ್ದವು. 


ಬಸವನ ಹುಳು 
ಆಮೆ. k 
ಮೀನು. . 1ಮೀ/ಸೆ. 
ಹದರ 1.4 ಮೀ./ಸೆ. 
ಅಶ್ವಾರೋಹಿ, ನಡಿಗೆಯಲ್ಲಿ......... jd ಮೀಸೆ. 
ಅಶ್ವಾರೋಹಿ, ಕುಕ್ಕುಲೋಟದಲ್ಲಿ.... 3.5 ಮೀ/ಸೆಂ. 
ೆ 5 ಮೀ.!ಸೆಂ. 
5 ಮೀ.!ಸೆಂ. 
ಟೆ ಸೆಂ. 
ಅಶ್ವಾರೋಹಿ, ನಾಗಾ ಬ್ಲ... 8.5 ಮೀ. Ms 
ಪೈಚ್ರೊಫಾಯಿಲ್‌ ಹಡಗು........... 16 ಮೀ./ಸೆಂ 
ಮೊರ ಸಔ ./ಸೆಂ 
ಹಃ ಸೆಂ, 
ಬೇಟಿನಾಯಿ . (/ಸೆಂ. 
ರೈಲುಗಾಡಿ... ಭಃ (ಸೆಂ. 
ಜಿಲ್‌-111 ಮೋಟಾರು ಕಾರು...... 50 ಮೀ.!ಸೆಂ. 
ರೇಸಿಂಗ್‌ ಕಾರ್‌ (ರೆಕಾರ್ಡ್‌) €./ಸೆಂ. 
ಗಾಳಿಯಲ್ಲಿ ಶಬ್ದದ ವೇಗ... ./ಸೆಂ. 
ತು-14 ಜೆಟ್‌ ವಿಮಾನ ./ಸೆಂ 
ಶಬ್ದಾತೀತ ಜೆಟ್‌ ವಿಮಾನ... ಹೀ./ಸೆಂ. 
ಸ ಗ್ರಹಪಥ ವೇಗ € 


5.4 ಮೀ./ಗಂ. 
70 ಮೀ./ಗಂ. 
3.6 ಕಿಮೀ./ಗಂ. 
5 ಕಿಮೀ./ಗಂ. 


86 ಕಿಮೀ./ಗಂ. 
90 ಕಿ.ಮೀ./ಗಂ. 
100 ಕಮ wt 


1200 &. vol ಸಂ. 
2,500 ಕಿ.ಮೀ./ಗಂ. 
3,000 ಕಿ.ಮೀ./ಗಂ. 
108,000 ಕಿ.ಮೀ./ಗಂ. 


15 


ಕಾಲದ ಎದುರು ಓಟ 


ವ್ಲಾದಿವೊಸ್ತೋಕ್‌ ನಗರವನ್ನು ಬೆಳಿಗ್ಗೆ 8 ಗಂಟಿಗೆ ಬಿಟ್ಟು ಅದೇ ದಿನ ಅದೇ ಹೊತ್ತಿಗೆ 
(ಬೆಳಿಗ್ಗೆ 8 ಗಂಟಿಗೆ ಮಾಸ್ಕೋದಲ್ಲಿರಲು 'ಸ ಸಾಧ್ಯವೇ? ಹೀಗೆನ್ನುವಾಗ ನಾನೇನೂ ಉಡಾಫೆ 
ಮಾತನ್ನಾಡುತ್ತಿಲ್ಲ. ನಾನು ಹೇಳಿದುದನ್ನು ಮಾಡಲು ನಿಜಕ್ಕೂ ಸಾಧ್ಯ. ಇದಕ್ಕೆ ಕಾರಣ 
ವ್ಲಾದಿವೊಸೋಕ್‌ ಹಾಗೂ ಮಾಸ್ಕೋ" ವಲಯ ವೇಳೆಗಳೆ ಮಧ್ಯೆ 9 "ಗಂಟೆಗಳ 
ವೃತ್ಯಾಸವಿರುಪುದಾಗಿದೆ. ನಮ್ಮ ವಿಮಾನವು ಎರಡೂ ನಗರಗಳ ಮಧ್ಯೆ ಇರುವ ದೂರವನ್ನು 
ಒಂಬತ್ತು ಗಂಟೆಗಳಲ್ಲಿ ಕ್ರಮಿಸುವುದಾದರೆ, ಅದು ಮಾಸ್ಕೋವನ್ನು ವ್ಲಾಡಿವೊಸ್ತೋಕ್‌ನಿಂದ 
ಹೊರಟ ಇ ಘಳಿಗೆಯಲ್ಲೇ ಸೇರುವುದು. ಈ ನಗರಗಳ ಮಧ್ಯೆ ದೂರ ಸುಮಾರು 9,000 ಕಿ.ಮೀ. 
ಆಗಿರುವುದರಿಂದ ನಮ್ಮ ವಿಮಾನವು ಗಂಟೆಗೆ 9,000 Hy 9 = 1000 ಕಿ.ಮೀ. ವೇಗದಲ್ಲಿ 
ಚಲಿಸಬೇಕು, ಇಂದು ಇದು ಅಸಾಧ್ಯವಾದುದೇನೂ ಅಲ್ಲ. | 

ಆರ್ಕ್ಟಿಕ್‌ ಅಕ್ಷಾಂಶಗಳಲ್ಲಿ “ಸೂರ್ಯನನು ಮೀರಿಸಲು” (ಅಥವಾ ಭೂಮಿಯನ್ನು 
ಮೀರಿಸಲು ಎಂದರೇ ಸರಿಷೋದೀತು) ನಾವು ಇನ್ನೂ ಹೆಚ್ಚು ನಿಧಾನವಾಗಿಯೇ 
ಹೋಗಬಹುದು. 77ನೆಯ ಅಕ್ಷಾಂಶ ರೇಖೆಯಲ್ಲಿರುವ" ನೋಡಯ ಜೆಮ್ಲಾ ದಲ್ಲಿ 
ವಿಮಾನವೊಂದು ಗಂಟೆಗೆ ಸುಮಾರು 450 ಕಿ.ಮೀ. ವೇಗದಲ್ಲಿ ಹಾರಿ ಹೋಗುತ್ತಿದ್ದರೆ ಸಾಕು. 
ಅದು ಭೂಗೋಳದ ಮೇಲೆ ಒಂದು ನಿರ್ದಿಷ್ಟ ಚುಕ್ಕೆಯು ಭೂಮಿಯ "ಅಕ್ಷೀಯ 


ಆವರ್ತನೆಯ ಫಲವಾಗಿ ಅಷೆ ₹ ಕಾಲಾವಧಿಯಲ್ಲಿ ಕ್ರಮಿಸುವ್ಟೇ ದೂರವನ್ನು ಕ್ರಮಿಸುತ್ತದೆ. 
ಆ ವಿಮಾನದಲ್ಲಿ ನೀವು `ಕುಳತಿದ್ದಲ್ಲಿ ಸೂರ್ಯನು ಆಕಾಶದಲ್ಲಿ ನಿಶ್ಚಲನಾಗಿ ತೂಗಿ 
ನಿಂತಂತೆಯೇ ನಿಮಗೆ ಕಂಡುಬರುತ್ತದೆ. ಸೂರ್ಯನು ಮುಳುಗುವುದೇ ಇಲ್ಲ. ಆದರೆ ಇದಕ್ಕೆ 
ನಿಮ್ಮ ಎಮಾನವು ಸೂಕ್ತ ದಿಕ್ಕಿನಲ್ಲಿ ತಾಂ ಹೋಗುತ್ತಿರಬೆ ನೇಕಷ್ಟೆ. 

ಭೂಮಿಯ ಸುತ್ತ ಸುತುತ್ರಿರುವ “ಚಂದ್ರನನ್ನು ಮೀರಿಸುವುದು'' ಇನ್ನೂ ಹೆಚ್ಚು 
ಸುಲಭ. ಚಂದ್ರ! ನ, ಭೊಮಿಯ ಸುತ್ತ ಒಂದು ಪ್ರದಕ್ಷಿಣ ಬರಲು, ಭೂಮಿಯು ತನ್ನ ಅಕ್ಷದ 
ಸುತ್ತ ಒಂದು ಆವರ್ತನೆ ನಡೆಸಲು 'ತೆಗೆದುಹೊಳುವ' ಕಾಲಕ್ಕಿಂತ 29 ಪಟ್ಟು ಹೆಚ್ಚು ಕಾಲ 
ಬೇಕಾಗುತ್ತದೆ ತ ಸಹಜವಾಗಿಯೇ ರೇಖಾತ್ಮಕವಲ್ಲಿ ಆದರೆ "ಕೋಣಾತ್ಮಕ' 
ಎನ್ನುವಂಥ ವೇಗಗಳನ್ನು ಹೆ ಹೋಲಿಸುತ್ತಿರುವು ದು). ಆಡ್ಡರಿಂದ 15-18 ನೌಕಾಮ್ಯಳಿ 
ಕ್ರಮಿಸುವ ಯಾವುದೇ ಸಾಮಾನ್ಯ ಉಗಿಜಹಜೂ, ಸಾಮಾನ್ಯ ಅಕಾ ನ್ಲಂಶಗಳಲ್ಲೂ "ಚಂದ್ರ; ನನ್ನು 


ಅಮೆರಿಕನ್‌ ಲೇಖಕ ಮಾರ್ಕ್‌ ಟ್ಟ ಈ ವಿಷಯವನ್ನು ತಮ್ಮ 


"ಹೊರನಾಡಿನಲ್ಲಿ ಹಸುಳೆಗಳು' ಎಂಬ ಕೃತಿಯಲ್ಲಿ ಲ್‌ ನ್ಯೂಯಾರ್ಕಿನಿಂದ 
ಅಜೋರ್‌ಗೆ ಹೋಗುವಾಗ ಅಟ್ಲಾಂಟಿಕ್‌ ಸಾಗರದಲ್ಲಿ ಯಾನ ಹೋಗುತ್ತ 
ಹಿತಕರವಾದ ಬೇಸಿಗೆಯ ಹವ ಇದ್ದಿತು. ರಾತ್ರಿಗಳು ಹಗಲುಗಳಿಗಿಂತ ಹೆಚ್ಚೆ 
ಕ ಗಿದ್ದವು. ಪ್ರತಿ ರಾತ್ರಿಯೂ ಪೂರ್ಣಚಂದ್ರನು ಆದೇ ಗಂಟೆಯಲ್ಲಿ ಆಕಾಶದಲ್ಲಿ ಅದೇ 
ದಲ್ಲಿ ತೂಗಿ ನಿಂ ಂತಿರುತಿದ್ದಂಥ ವಿಶೇಷ ಘಟನೆಯನ್ನು ನಾವು ಕಂಡೆವು. ಚಂದ್ರನ ಈ 

ರ್ತನೆಗೆ ಕಾರ ಣವು ನಮಗೆ ಮೊದಲು ಹೊಳೆಯಲಿಲ್ಲ. ಆದರೆ ಅನಂತರ, ನಾವು 
ಪೂರ್ವದಿಕ್ಕಿನಲ್ಲಿ ಎಷ್ಟು ವೇಗದಲ್ಲಿ ಹೋಗುತ್ತಿದ್ದೆವೆಂದರೆ, ಪ್ರ ಪ್ರತಿ ದಿನವೂ ನಾವು ಚಂದ್ರನ 
ಸರಿಸಮವೇ ಇರಲು ಸಾಕಾ ಕಾಗುವಷ್ಟು ಅಂದರೆ ಸುಮಾರು 20 ರೇಖಾಂಶ ನಿಮಿಷಗಳಷ್ಟು 


4 20 
ಇ ಶ್ರಿ 
Et 
ಫ್ರ 


16 ಮನರಂಜನೆಗಾಗಿ ಭೌತಶಾಸ್ತ್ರ 


ಹೆಚ್ಚು ಕಾಲ ಗಳಿಸುತ್ತಿದ್ದೆವು ಎಂಬುದನ್ನು ತಿಳಿದಾಗ ನಮಗೆ ಆ ಕಾರಣ ಹೊಳೆಯಿತು.'' 
೨೦ ಇ 


ಸೆಕೆಂಡಿನ ಸಾವಿರದ ಒಂದನೇ ಪಾಲು 

ಮಾನವರಾದ ನಮಗೆ ಸೆಕೆಂಡಿನ ಸಾವಿರದ ಒಂದನೇ ಪಾಲು ಸಮಯದ ದೃಷ್ಟಿಯಿಂದ 
ಏನೇನೂ ಇಲ್ಲ ಈ ಅಲ್ಪ ಪ್ರಮಾಣದ ಕಾಲಾಂತರಗಳು ನಮ್ಮ ಕೆಲವು ಪ್ರಾಯೋಗಿಕ 
ಕಾರ್ಯದಲ್ಲಷ್ಟೆ ಗಣನೆಗೆ ಬರತೊಡಗಿವೆ. ಹಿಂದಿನ ಕಾಲದಲ್ಲಿ" ಜನರು ಸಮಯವನ್ನು 
ಆಕಾಶದಲ್ಲಿ” ಸೂರ್ಯನ ಸ್ಥಾನದಿಂದ ಅಥವಾ ನೆರಳಿನ ಉದ್ದದಿಂದ (ಚಿತ್ರ 4) 
ಅಳಿಯುತ್ತಿದ್ದಾಗ ನಿಮಿಷಗಳಿಗೆ” ಗಮನ ನೀಡುತ್ತಲೇ ಇರಲಿಲ್ಲ. ನಿಮಿಷಗಳು ಅಳೆಯಲು 
ಅಯೂಗೃವಂಪುಗಳರ ಪರಿಗಣಿಸಲಾಗಿತ್ತು. ಈ ಪುರಾತನ ಕಾಲದಲ್ಲಿ ಜೀವನದ ಗತಿಯು 

ಷ್ಟು ನಿಧಾನವಾಗಿದ್ದಿತೆಂದರೆ ಆ ಕಾಲದ ಗಡಿಯಾರಗಳಲ್ಲಿ ದ ನೆರಳು: ಗಡಿಯಾರ, ನೀರು 
Mis ಮರಳು “ಗಡಿಯಾರ, ಇವೇ ಮುಂತಾದವುಗಳಲ್ಲಿ — ನಿಮಿಷಗಳನ್ನು ಸೂಚಿಸಲು 
ವಿಶೇಷ ವಿಭಾಗಗಳೇ ಇರಲಿಲ್ಲ (ಚಿತ್ರ 5). ಗಡಿಯಾರಗಳಲ್ಲಿ ನಿಮಿಷದ ಮುಳ್ಳು ಮೊದಲು 
ಹದಿನೆಂಟನೆಯ ಶತಮಾನದ ಆದಿಭಾಗದಲ್ಲಷ್ಟೆ ಕಾಣಿಸಿಕೊಂಡಿತು. ಸೆಕೆಂಡಿನ 'ಮುಳ್ಳಂತೂ 
ಕೇವಲ 150 ವರ್ಷಗಳ ಹಿಂದಿನಿಂದಷ್ಟೆ ಬಳಕೆಗೆ ಬಂದಿದೆ. 


[8 


3) ಹಾ 


ಉದ್ದಕ್ಕನುಗುಣವಾಗಿ (ಬಲಗಡೆ ಕಾಲವನ್ನು ಅ ಅಳೆಯುವ ರೀತಿ. 


ಈಗ ಮತ್ತೆ ಸೆಕೆಂಡಿನ ಸಾವಿರದ ಒಂದನೇ ಪಾಲಿನ ವಿಷಯಕ್ಕೆ ಬರೋಣ. ಈ 
ಅಲ್ಪಕಾಲಾವಧಿಯಲ್ಲಿ ಏನು ಜರುಗಬಹುದೆಂದು ನೀವು ಭಾವಿಸುತ್ತೀರ? ಬಹಳವೇ 
ಜರುಗಬಹುದು, ನಿಜಕ್ಕೂ | ಸಾಮಾನ್ಯ ರೈಲುಗಾಡಿಯೊಂದು ಈ ಕಾಲಾವಧಿಯಲ್ಲಿ ಕೇವಲ 
ಸುಮಾರು 3 ಸೆಂ.ಮೀ. ಅಷ್ಟೆ ಚಲಿಸುವ ವುದು, ನಿಜ. ಆದರೆ ಇದೇ ಕಾಲಾವಧಿಯಲ್ಲಿ ಶಬ್ದ ಪು 
ಆಗಲೇ 33 ಸೆಂ.ಮೀ. ಹೋಗಿರುತ್ತದೆ, ವಿಮಾನವೊಂದು ಸುಮಾರು ಒಂದು ಮೀಟರ್‌ 
ಹೋಗಿರಬಲ್ಲುದು. ಸೂರ್ಯನ ಸುತ್ತ ತನ್ನ ಗೃಹಪಥದಲ್ಲಿ ಚಲಿಸುತ್ತಿರುವ ಭೂಮಿಯು 
ಈ ಕಾಲಾವಧಿಯಲ್ಲಿ 30 ಮೀಟರ್‌ ಪ್ರಯಾಣ . ಘುಣಕೂಡ, ಬೆಳಕೆ 300 ಕಿಮೀ.ಗಳ 


ಹ 


ಮನರಂಜನೆಗಾಗಿ ಬೌತ: 17 


ತ 


ಭಾರಿ ದೂರವನ್ನೇ ಕ್ರಮಿಸಿರುತ್ತದೆ. 
ನಮ್ಮ ಸುತ್ತಮುತ್ತ ಇರುವ ಸೂಕ್ಷ್ಮ ಜೀವಾಣುಗಳು ಸೆಕೆಂಡಿನ ಸಾವಿರದ ಒಂದನೇ 
ಪಾಲನ್ನು ನಿರ್ಲಕ್ಷಿಸಬ ಬಹುದಾದಂಥ ನಲಪ್ರಮಾಣವೆಂದೇನೂ ಭಾವಿಸು - ಅವು 
ಭಾವಿಸಬಲ್ಲವಾದರೆ, ಎನ್ನಿ. ಉದಾಹರಣೆಗೆ, ಕ್ರಿಮಿಕೀಟಗಳಿಗೆ ಈ ಕಾಲಾವಧಿ ಸಾಕಷ್ಟು 
ಗಣನೀಯವಾದುದೇ. ಸೊಳ್ಳೆಯೊಂದು ಒಂದು ಸೆಕೆಂಡಿನಲ್ಲಿ 500ರಿಂದ 600 ಬಾರಿ ತನ್ನ 
ರೆಕ್ಕೆಗಳನ್ನು ಬಡಿಯುತ್ತದೆ. ತತ್ಫಲವಾಗಿ, ಸೆಕೆಂಡಿನ ಸಾವಿರದ ಒಂದನೇ ಪಾಲು 
ಕಾಲಾವಧಿಯಲ್ಲಿ ಅದು ತನ್ನ ರೆಕ್ಕೆಗಳನ್ನು ಒಮ್ಮೆ ಎತ್ತಬಲ್ಲುದು ಇಲ್ಲವೇ ತಗ್ಗಿಸಬಲ್ಲುದು. 


ಚಿತ್ರ 5 : ಪುರಾಕನ ನೀರಿನ ಗಡಿಯಾರ (ಎಡ) ಹಾಗೂ ಹಳೆಯ ಒಂದು ಜೇಬು ಗಡಿಯಾರ (ಬಲ). 
ಇವೆರಡರಲ್ಲೂ ನಿಮಿಷದ ಮು: ಮುಳ್ಳು ಇಲ್ಲದಿರುವುದನ್ನು ಗಮನಿಸಿ. 


ಆದರೆ ನಾವು ನಮ್ಮ ಅಂಗಾಂಗಗಳನ್ನು ಕ್ರಿಮಿಕೀಟಗಳಷ್ಟು ಶೀಘ್ರವಾಗಿ ಚಲಿಸಲಾರೆವು. 
ನಾವು ಮಾಡುವ ಅತ್ವ ತ ಶೀಘ್ರವಾದ ಚಲನಯಂದರೆ ಕಣ್ಣು ನುಟುಕಸುವುದು. ಇದು ಎಷ್ಟು 
ಶೀಘ್ರವಾಗಿ ಇರುಗುತ್ತದೆಂದರೆ, ನಮ್ಮ ದೃಷ್ಟಿಗೆ ಸ್ವಲ್ಪ ಕಾಲ ತಡೆ ಏಪ ೇಟ್ಟಿರುತ್ತದೆ 
ಎಂಬುದು ನಮ್ಮ Rai ಬರುವುದಿಲ್ಲ “ಕಣ್ಣು ಮಿಟಿಕಿಸುವಷ್ಟರಲ್ಲಿ'' ಎಂಬುದು 
ನಂಬಲಸಾಧ್ಯವಾನಷ್ಟು ಘುತೆಗೆ ಸರಿಸಮನಾಗಿ ಬಳಸುವುದು ವಾಡಿಕೆಗೆ 
ಈ ಚಲನೆಯು ಎ ತ ಒಂದನೇ ಪಾಲು ಕಾಲಪ್ರಮಾಣಗಳಲ್ಲಿ 
ನಿಧಾನವೇ ಆದುದೆಂಬುದು ಬಹುಶಃ ಎಲ್ಲರಿಗೂ ಒಂದು ಸಾರಿ ಸಂಪೂರ್ಣವಾಗಿ 
“ಕಣ್ಣು ಮಿಟುಕಿಸುವುದು,'' ಕರಾರುವಾಕ್ಕಾದ ಆ ಸರಾಸರಿ 
ಸೆಕೆಂಡಿನ ಐದನೆ? ಎರಡರಷ್ಟು ಕಾಲ ತೆಗೆದುಕೊ 
ನೂರು ಸೆಕೆಂಡಿನ ಸಾವಿರದ ಒಂದನೇ 
ಕ್ರಿಯೆಯನ್ನು ಕಳಗಿನ ಹಂತಗಳಾಗಿ 


ಮುಚ್ಚುವುದು. ಇದಕ್ಕೆ 75-90 ಸೆಕೆಂಡಿನ ಸಾವಿರದ ಒಂದನೇ ಪಾಲುಗಳು ಬೇಕಾಗುತ್ತವೆ; 
ಎರಡನೆಯದು, ಮುಚ್ಚಿದ y ಶಾಂತ ಸಿಕಿಯಲ್ಲಿ ಇರಿಸಿರುವುದು. ಇದು 
130-170. ಸೆಕೆಂಡಿನ ಕ ಗ ೆಗೆದುಕೊಳ್ಳುತ್ತದೆ; 


ಮೂರನೆಯದು, ರೆಪೆಯನ 170 ಸೆಕೆಂಡಿನ ಸಾವಿರದ 


18 


ಒಂದನೇ ಪಾಲುಗಳನು ತೆಗೆದುಕೊಳ್ಳುತ್ತದೆ. 

ನೀವೇ ಕಾಣುವಂತೆ, ಈ ಒಮ್ಮೆ " ಸಣ ಪ ಮಿಟುಕಿಸುವುದು'' ಸಾಕಷ್ಟು ಗಣನೀಯವಾದ 
ಕಾಲಾಂತರವೇ ಆಗಿರುತ್ತದೆ. ಈ ಅವಧಿಯ ಲ್ಲಿ ಕಣ್ಣಿನ ರೆಪ್ಪೆಯು ವಿಶ್ರಾ ತಿಯನ್ನು ಪಡೆದು 
ಕೊಳ್ಳುವುದರಲ್ಲೂ ಯಶಸ್ವಿಯಾಗಿರುತ್ತದೆ. ಸೆಕೆಂಡಿನ ಸಾವಿರದ ಒಂದನೇ ಪಾಲುಗಳಲ್ಲಿ 
ಉಂಟಾಗುವ ಗುರುತುಗಳನ್ನು ನಾವು ಮೊನಸಿಕವಾಗಿ ಛ ಛಾಯಾಚಿತ್ರೀಕರಿಸಬಲ್ಲೆ ವಾದರೆ, ನಾವು 
ಈ "ಕಣ್ಣು ಮಿಟುಕಿಸುವುದರಲ್ಲಿ'' ರೆಪ್ಪೆಯ ಎರಡು ಸುಗಮವಾದ ಚಲನೆಗಳನ್ನು 
ಸೆರೆಹಿಡಿಯುತ್ತಿದ್ದೆವು. ಈ ಚಲನೆಗಳು ಒಂದು ಕಾಲಾವಧಿಯಿಂದ ಪ್ರತ್ಯೇಕಗೊಂಡಿರುತ್ತವೆ. ಈ 
ಕಾಲಾವಧಿಯಲ್ಲಿ" ರೆಪ್ಟೆಯು ವಿಶ್ರಾಂತ ಸ್ಥಿತಿಯಲ್ಲಿರುತ್ತದೆ. p 

ಒಟ್ಟಿನಲ್ಲಿ ಹೇಳುವುದಾದರೆ, ಹೀಗೆ ಮಾಡಬಹುದಾದ ನಮ್ಮ ಸಾಮರ್ಥ್ಯವು, ನಾವು 
ಪಡೆಯುವ ನಮ್ಮ ಸುತ್ತಮುತ್ತಲ ಜಗತ್ತಿನ ಚಿತ್ರವನ್ನು ಸಂಪೂಣ? ವಾಗಿ ಬದಲಿಸುತಿತ್ತು, 
ಇದರ ಫಲವಾಗಿ ನಾವು ವಿಚಿತ್ರವಾದ ವಿಲಕ್ಷಣವಾದ ವನು ಗಳನ್ನು ಕಾಣುತ್ತಿದ್ದೆವು. ಇಂಥವ್ನೇ 
ಎಚ್‌. ಜಿ. ವೆಲ್ಫ್‌ರವರು ತಮ್ಮ "ಹೊಸ ವೇಗವರ್ಧ ಕ' ವಾಬ ಗ್ರಂಥದಲ್ಲಿ. ವರಿಸಿದ್ದಾರೆ. ಈ 
ಕಥಾ ನಾಯಕನು ಒಂದು ಮಾಯಾ ಮಿಶ್ರ ಣವನ್ನು ಕುಡಿಯುತ್ತಾನೆ. ಇದರ ಫಲವಾಗಿ "ಅವನು 
ಶೀಘ್ರ ಚಲನೆಗಳನ್ನು ಬೇರೆ ಬೇ "ರೆಯಾದ ಸ್ಥಾಯಿಯಾಗಿ “ನಂತ ಘಟನಾವಳಿಗಳನ್ನಾಗಿ 
ಕಾಣುವಡತಾಗುತ್ತಾನೆ. ಆ ಕಥೆಯ ಕೆಲವು ಭಾಗಗಳನ್ನು ಇಲ್ಲಿ ಉದ್ದರಿಸಲಾಗಿದೆ : 
“: ತೆರೆಯಂದು ಕೆಟಕಿಯ ಮುಂದೆ ಈ ರೀತಿ ನಿಂತಿರುವುದನ್ನು ಈ ಮುನ್ನ ನೀವು 
ಎಂದಾದರೂ ಕಂಡಿದ್ದಿ! €ರಾ?' 

“ನಾನು ಅವನೆ ಕಣ್ಣುಗಳು ಸೂಚಿಸಿದ ದಿಕ್ಕಿನಲ್ಲಿ ನೋಡಿದೆ. ಅಲ್ಲಿ ತೆರೆಯ ತುದಿ 
ವತ್ತರಥಲ್ಲಿ ನಡಸಿ ಬೀಸುತ್ತಿದ್ದ ಗಾಳಿಗೆ ಕ ಪಟಪಟ ಬಡಿಯುತ್ತಿದ್ದಾಗ 

ವಾಗಿ ಬ 


ಕೈಯನ್ನು ತೆರೆದ ಲೋಟವು ಕಳಗೆ ಬಿದು ನ್‌ eee ನಿರೀಕ್ಷಿಸಿ "ನಾನು 
ವು 


ಸಹಜವಾಗಿಯೇ ಬೆಚ್ಚಿಬಿದ್ದೆ. ಆದರೆ ಆ ಲೋಟ ಬೀಳುವುದು ಹೋಗಲಿ ಮಿಸುಕುವಂ ತೆಯೂ 
ಕಾಣಲಿಲ್ಲ. ಅದು “ಗಾಳಿಯಲ್ಲಿ ತೂಗಿ ಸಂತಿದ್ದತು ಸಾ Wp "ಸ್ಥೂಲವಾಗಿ 
ಹೇಳುವುದಾದರೆ, ಈ ೮ ಅಕ್ಷಾಂಶಗಳ ಳಲ್ಲಿ ವಸ್ಸು ವೊಂದು ಸೆಕೆಂಡಿಗೆ 16 ಅಡಿಗಳ ವೇಗ ದಲ್ಲಿ ಕೆಳಗೆ 
ಬೀಳುತ್ತದೆ' ಎಂದು ಗಿಬ್ಬರ್ಫ್‌ ವಿವರಿಸತೊಡಗಿದ. "ಈ ಲೋಟವೂ ಈಗ ಸೆಕೆಂಡಿಗೆ 16 


ಅಡಿಗಳ ವೇ ₹ಗದಲ್ಲಿ ಕೆಳಕ್ಕೆ ಬೀಳುತ್ತಿದೆ. ಆದರೆ ನೋಡಿ, ಸೆಕೆಂಡಿನ ನೂರನೇ ಒಂದು ಪಾಲು* 
ಸಮಯವನ್ನು ಪರಿಗಣಿಸಿದಾಗ, ಅಡು ಇನ್ನೂ ಬೀಳುತ್ತಿಲ್ಲ ಇದು ನಿಮಗೆ ನನ್ನ 
ವೇಗವರ್ಧಕದ ಗತಿ ಎಷ್ಟೆಂಬ ಬಗೆಗೆ ಸ್ವಲ್ಪ ಭಾವನೆ ನೀಡುತ್ತದೆ.' ಹಾಗೆಂದು ಅವನು ತನ್ನ 


ಕೈಯನ್ನು ನಿಧಾನವಾಗಿ ಕೆಳಗಿಳಿಯುತ್ತಿದ್ದ ಗಾಜಿನ ಲೋಟದ ಸುತ್ತಲೂ, ಮೇಲೂ ಕೆಳಗೂ 
ಆಡಿಸಿದ. 

“ಕೊನೆಯದಾಗಿ ಅವನು ಗಾಜಿನ ಲೋಟದ ತಳವನ್ನು ಹಿಡಿದುಕೊಂಡು ಕೆಳಕ್ಕೆ ಜಗ್ಗಿ 
ಎಳೆದು ಲೋಟವನ್ನು ಅತ್ಯಂತ ಜಾಗರೂಕತೆಯಿಂದ ಮೇಜನ ಮೇಲೆ ಇರಿಸಿದ. "ಏಯ್‌ 
ಹೇಗಿದೆ ?' ಎಂದವನು ನನ್ನನ್ನು್ದೇಶಿಸಿ ಹೇಳುತ್ತ ನಕ್ಕ... 

“ನಾನು ಕಟಕಿಯಿಂದಾಜಿ “ನೋಡಿದೆ. ಸಿಲ್‌ ಸವಾರನೊಬ್ಬ ತಲೆ ತಗ್ಗಿಸಿಕೊಂಡು 
ಸೈಕಲ್ಲನ್ನು ಅತ್ಯಂತ ವೇಗದಿಂದ ತುಳಿಯುತ್ತ ನಾಗಾಲೋಟ ಓಡುತ್ತಿದ್ದ ಕುದುರೆ 
ಬಂಡಿಯೊಂದನ್ನು ಮೀರಿಸಿ ಹೋಗಲು ಯತ್ನಿಸುತ್ತಿದ್ದಾನೆ. ಆದರೆ ಸೈಕಲ್‌ ಸವಾರನೂ ನಿಶ್ಚಲ, 
ಕುದುರೆ ಬಂಡಿಯೂ ನಿಶ್ಚಲ. ಸೈಕಲ್ಲಿನ ಚಕ್ರದ ಹಿಂದೆ ಎದ್ದ ಧೂಳಿನ ರಾಶಿ 
ಘನೀಭೂತವಾದಂತೆ ಹಾಗೆಯೇ ಗಾಳಿಯಲ್ಲಿ ನಿಂತಿದೆ... 


“ನಾವು ಅವನ ಮನೆಯ ಗೇಟಿನಿಂದ ಹೊರಕ್ಕೆ ಬೀದಿಗೆ ಬಂದು ಪ್ರತಿಮೆಯಂತೆ ನಿಂತಿದ್ದ 
ವಾಹನ ಸಂಚಾರವನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದೆವು. ಬಂಡಿಯ ಚಕ್ರಗಳ ಮೇಲುಭಾಗ, 
ಕುದುರೆಗಳ ಕೆಲವು ಕಾಲುಗಳು ಚಾಟಿಯ ತುದಿ, ಕಂಡಕ್ಟರನ ಕಳದವಡೆ - ಅವನು ಆಗಷ್ಟೆ 
ಆಕಳಿಸತೊಡಗಿದ್ದ - ಇವೆಲ್ಲ ದ್ರಗ್ಲೋಚರಕ್ಕೆ ಬರುವಂತೆ ಚಲಿಸುತ್ತಿದ್ದವು. ಆದರೆ 
ಧಾವಿಸಿಕೊಂಡು ಹೋಗುತ್ತಿದ್ದ. ಆ ವಾಹನದ ಉಳಿದೆಲ್ಲ ಸಗಳ ನಿಶ್ಚಲವಾಗಿ 
ಕಂಡುಬಂದವು. ಮನುಷ್ಯನೊಬ್ಬ ನ ಗಂಟಲಿನಿಂದ ಬರುತ್ತಿದ್ದ ಅಸ ಷ್ಟ ಗೊಗ್ಗರು ಧ್ವನಿಯನ್ನು 
ಬಿಟ್ಟು ಎಲ್ಲ ನಕೃಬ್ಬವಾಗಿದ್ದಿ ಚ. UNS ಈ a ಭಾಗಗಳಾಗಿ, ನೋಡಿ 

ಬಂಡಿಯಲ್ಲಿ ಒಬ್ಬ ಚಾಲಕ, "ಒಬ್ಬ ಕಂಡಕ್ಟರ್‌ ಮತ್ತು ಹನ್ನೊಂದು ಜನ ಇದ್ದರು |... 

'"ಹರಡಿಕೂಳ್ಳುತ್ತಿದ್ದ ತನ್ನ 'ವೃತ್ತಪ್ರಿ ಕೆಯನ್ನು ಮತ್ತೆ ಮ ಮಡಿಸಲು ಕಂಪು ಮುಖದ ಪುಟ್ಟ 
ಪ್ಯಕ್ತಿಯೊ ಯೊಬ್ಬ ಗಾಳಿಯ “ಎರುದ್ಧ ಉಗ್ರ ಹೋರಾಟ ನಡೆಸುತ್ತಿದ್ದಾಗ ಘನೀಭೂತನಾಗಿ 
ಕಂ 'ಡುಬಂದ; ಜಡವಾಗಿದ್ದಂತೆ ಕಂಡುಬಂದ ಈ ಎಲ್ಲ ಜನರೂ" ಸಾಕಷ್ಟು ಪ್ರಮಾಣದಲ್ಲಿ 
ಗಾಳಿಯ - ನಮ್ಮ ಸಂವೇದನೆಯ ಮಟ್ಟಿಗೆ ಹೇಳುವುದಾದರೆ, ಅಸ್ತಿತ್ವದಲ್ಲೇ ಇರೆಸ್ದಂಡ 
ಗಳಯ ರಭಸ ನಕ್ಕೆ ಒಳಗಾಗಿದ್ದರೆಂದು ಭಾವಿಸಲು ಎಲ್ಲ ಸಾಕ ಗಳೂ ಇದ್ದವು... 

“ನಾನು ಸೇವಿಸಿದ ಆ ಪದಾರ್ಥವು ನನ್ನ ನಾಳಗಳಲ್ಲಿ ವಸ ಮಾಡಲು 

ಪ್ರಾರಂಭಿಸಿದಾಗಿನಿಂದ ನಾನು ಆ ಜನರಿಗೆ 1. Ke "ಜಗತ್ತಿಗೆ ಸಂಬಂಧಿಸಿ, 

ಹೇಳಿದುದೆಲ್ಲ ಭಾವಿಸಿದುದೆಲ್ಲ ಮತ್ತು ಮಾಡಿದುದೆಲ್ಲ, "ಕಣ್ಣು ಮಿಟುಕಸುವಷ್ಟರಲ್ಲಿ 
ಜರುಗಿದ್ದವು....' 

ಇಂದು ವಿಜ್ಞಾನಿಗಳು ಎಷ್ಟು ಅತ್ಯಂತ ಕಮ್ಮಿ ಪ್ರಮಾಣದ ಕಾಲವನ್ನು ಅಳೆಯಬಲ್ಲರು 
ಎಂದು ನೀವು ತಿಳಿಯಬಯಸುತ್ತೀರಾ? ಈ ಶತಮಾನ ನದ ಆದಿಯಲ್ಲಿ “ಅವರು ಒಂದು 
ಸೆಕೆಂಡಿನ ಹತ್ತು ಸಾವಿರದನೇ ಒಂದು ಪಾಲನ್ನು ಅಳೆಯಬಲ್ಲವರಾಗಿದ್ದರೆ, ಇಂದು 
ಭೌತವಿಜ್ಞಾನಿಯೊಬ್ಬ ಒಂದು ಸೆಕೆಂಡಿನ ಒಂದು ಲಕ್ಷ ಮಿಲಿಯದನೇ ಒಂದು ಪಾಲನ್ನು 
ಅಳೆಯಬಲ್ಲ. ಒಂದು ಸೆಕೆಂಡ್‌ ಮೂರು ಸಾವಿರ "ವಷೂನಳಿಗಿಂತ ಎಷ್ಟು ಅಲ್ಪವೋ, 
ಒಂದು ಸೆಕೆಂಡಿನ ಒಂದು ಲಕ್ಷ ಮಿಲಿಯದನೇ ಒಂದು ಪಾಲು ಒಂದು ಸೆಕೆಂಡಿಗಿಂತ 
ಅಷ್ಟೇ ಅಲ್ಪ! 


20 ುನರಂಜನೆಗಾಗಿ ಭೌತಶಾಸ್ತ್ರ 


ನಿಧಾನ ಚಲನೆಯ ಕ್ಯಾಮರ 


ಎಚ್‌. ಜಿ, ವೆಲ್ಫ್‌ರವರು ಈ ಕಥೆಯನ್ನು ಬರೆಯುತ್ತಿದ್ದಾಗ, ತಾವು ಇಂತಹುದು 
ಏನನ್ನಾದರೂ ಕಾಣಲಿರುವರು ಎಂದು ಸ್ವಲ್ಪವೂ ಯೋಜನೆ ಮಾಡಿರಲಿಲ್ಲ. ಆದರೂ ತಾವು 
ಒಮ್ಮೆ 'ಕಲ್ಪಿಸಿಕೊಂಡಿದ್ದ ಚಿತ್ರಗಳನ್ನು ಕಣ್ಣಾರ ಕಾಣುವವರೆಗೂ ಅವರು ಜೀವಿಸಿದ್ದರು. ನಿಧಾನ 
ಚಲನೆಯ ಕ್ಯಾಮರಾ" ಎಂದು ಕರೆಯಲಾಗುವ ಸಾಧನವು ಇದನ್ನು ಸಾಧ್ಯಮಾಡಿಕೊಟ್ಟಿತು. 
ಸಾಮಾನ್ಯ ಚಲಚ್ಚಿತ್ರ ಕ್ಯಾಮರಾಗಳು ಸೆಕೆಂಡಿಗೆ 24 ಚಿತ್ರಗಳನ್ನು ತೆಗೆದರೆ “ ಕ್ಯಾಮರಾವು 
ಅನೇಕ ಪಟ್ಟು ಹೆಚ್ಚು ಚಿತ್ರ ಗಳನ್ನು ತೆಗೆಯುತದೆ. ಈ ರೀತಿಯಲ್ಲಿ ತೆಗೆದ ಚಿತ್ರ ಗಳನ್ನು ತೆರೆಯ 
ಮೇಲೆ, ಸೆಕೆಂಡಿಗೆ 2 ಚಿತ್ರ ಗಳ ಸಾಮಾನ್ಯ ವೇಗದಲ್ಲಿ ಪ್ರಕ್ಷೇಪಣ ಮಾಡಿದಾಗ, ಘಟನೆಗಳು 
ಸಹಜವಾದುದಕ್ಕಿಂತ ತುಂಬ ಹೆಚ್ಚು ನಿಧಾನವಾಗಿ ಜರುಗುತ್ತಿರುವಂತೆ ಕಂಡುಬರುತ್ತವೆ. 
ಉದಾಹರಣೆಗೆ ಇತರ ನೆಗೆತವು ಅಸಾಧಾರಣವಾಗಿ ಸರಾಗವಾಗಿ ನಡೆದಂತೆ ಕಂಡುಬರುತ್ತದೆ. 
ಹೆಚ್ಚು ಸಂಕೀರ್ಣ ಮಾದರಿಯ ನಿಧಾನ ಚಲನೆಯ ಕ್ಯಾಮರಾಗಳು ಎಚ್‌. ಜಿ. ವೆಲ್ಸ್‌ರವರ 
ಅದ್ಭುತ ಕಲ್ಪನೆಯ ಜಗತ್ತಿನ ಘಟನೆಗಳನ್ನೇ ಬಹುಮಟ್ಟಿಗೆ ಅನುಕರಿಸಿ ತೋರಬಲ್ಲವು. 


ನಾವು ಸೂರ್ಯನ ಸುತ್ತ ಯಾವಾಗ ಹೆಚ್ಚು ವೇಗವಾಗಿ ಸುತ್ತುತ್ತೇವೆ ? 


ಪ್ಯಾರಿಸ್‌ ವೃತ್ತಪತ್ರಿಕೆಗಳು ಒಮ್ಮೆ ಒಂದು ಸ್ವಾರಸ್ಯಕರ ಜಾಹಿರಾತನ್ನು ಪ್ರಕಟಿಸಿದವು. 
ನೀವು ಆಗ್ಗದಲ್ಲಿ ಅತ್ಯಂತ ಸಂತಸಕರವಾದ ಪ್ರಯಾಣ ಮಾಡಬಯಸುತ್ತೀರು ? ಹಾಗಾದರೆ 
ಕೇವಲ 25 ಸಾಂತೀಮ್‌ (ಪ್ರೆ ೦ಚರ ಫ್ರಾಂಕ್‌ ನಾಣ್ಯದ ಶತಾಂಶದ ನ ನಾಣ್ಯಗಳನ್ನು ಕಳಿಸಿಕೊಡಿ, 
ಎಂದು ಅದು ತಿಳಿಸಿತು. ಅನೇಕ ಪೆದ್ದರು ಇದನ್ನು ನಿಜಕ್ಕೂ ನಂಬಿ ಹಣವನ್ನು ಕಳಿಸಿಕೊಟ್ಟರು. 
ಇದಕ್ಕೆ ಪ್ರತಿಯಾಗಿ ಅವರಿಗೆ ಒಬ್ಬೊಬ್ಬರಿಗೂ ಕೆಳಗಿನ ಒಕ್ಕಣೆಯುಳ್ಳ ಪತ್ರ ಬಂದಿತು: 

"“ಮಹಾಶಯರೇ, ಹಾಸಿಗೆಯಲ್ಲಿ ಶಾಂತರಾಗಿ "ಮಲಗಿ, ಭೂಮಿಯು ಸುತ್ತುತ್ತಿದೆ 
ಎಂಬುದನ್ನು ನೆನಪಿಸಿಕೊಳ್ಳಿ. 49ನೆಯ ಅಕ್ಸಾ 0ಶದಲ್ಲಿ - ಪ್ಯಾರಿಸ್‌ ನಗರದ ಅಕ್ಸಾ. ಂಶದಲ್ಲಿ — 
ನೀವು ದಿನಕ್ಕೆ 25,000 8. ಮೀ. ಗೂ ಹೆಚ್ಚು ನೊರ ಪ್ರಯಾಣ ಮಾಡುತ್ತಿರುತ್ತೀರ. “ಸೊಗಸಾದ 
ನೋಟ ಕಾಣಬೇಕಾದರೆ, ಕಿಟಕಿಯ ತರೆಗಳನ್ನು ಪಕ್ಕಕ್ಕೆ ಸರಿಸಿ, ಸತ್ರ” ಖಚಿತ ನಭದ 
ಸೌಂದರ್ಯವನ್ನು ಆಸ್ವಾದಿಸಿ.'' 

ಈ ಪತ್ರಗಳನ್ನು ಕಳುಹಿಸಿಕೊಟ್ಟಾತನನ್ನು ಪತ್ತೆಹಚ್ಚಿ ಮೋಸಕೃತ್ಯಕ್ಕಾಗಿ ವಿಚಾರಣೆಗೆ 
ಗುರಿಪಡಿಸಲಾಯಿತು. ನ್ಯಾಯಾಧೀಶರ ತೀರ್ಪನ್ನು ಸಮಾಧಾನದಿಂದ " ಕೇಳಿ ದಂಡವನ್ನು 
ತೆತ್ತನಂತರ ಆ ಮೋಸಗಾರ ನಾಟಕೀಯವಾದ ಭಂಗಿಯಲ್ಲಿ ನಿಂತು ""ಅದು ತಿರುಗುತ್ತದೆ" 
ಎಂಬ ಗೆಲೆಲಿಯೋರವರ ಸುಪ್ರಸಿದ್ಧ ನುಡಿಗಳನ್ನು ಪುನರುಚ್ಚರಿಸುತ್ತ ತ್ರ ಗಂಭೀರವಾಗಿ 
ಘೋಷಿಸಿದನೆಂದು ಕಥೆ ಹೇಳುತ್ತದೆ. 

ಅವನು ಹೇಳಿದುದು ಸರಿ, ಸ್ವಲ್ಪ ಮಟ್ಟಿಗೆ ಭೂಮಂಡಲದ ಮೇಲೆ ವಾಸಿಸುತ್ತಿರುವ 
ಪ್ರತಿಯೊಬ್ಬನೂ, ಭೂಮಿಯು ತನ್ನ ಅಕ್ಷದ ಸುತ್ತವೇ ಸುತ್ತುತ್ತಿದ್ದಂತೆ, "ಪ್ರಯಾಣ 
ಮಾಡುತ್ತಿರುತ್ತಾನೆ'' ಅಷ್ಟೆ ಅಲ್ಲ ಭೂಮಿಯು ಸೂರ್ಯನ ಸುತ್ತ ಸಂಚರಿಸುವುದರಿಂದ, 
ಇನ್ನೂ ಹೆಚ್ಚು 'ನೇಗದಿಂದ ಸಾಗುತ್ತಿರುತಾನೆ. ನಮ್ಮ ಈ ಭೂಮಂಡಲವು ನಮ್ಮನ್ನೂ ಅದರ 
ಮೇಲಿರುವ ಉಳಿದೆಲ್ಲವನ್ನೂ ಒಳಗೊಂಡು, ಪ್ರತಿ ಸಿಕೆಂಡಿನಲ್ಲೂ ಅಂತರಿಕ್ಷದಲ್ಲಿ 30 ೬ಮೀ. 
ಚಲಿಸುತ್ತದೆ, ಈ ಮಧ್ಯೆ ತನ "ಅಕ್ಷದ ಸುತ್ತವೇ ಸುತ್ತುತಲೂ ಇರುತ್ತದೆ. ಇಲ್ಲೇ ಸ ಸ್ವಾರಸ್ಯಕರವಾದ 


ಮನರಂಜನೆಗಾಗಿ ಭೌತಶಾಸ್ತ್ರ 21 


ನ ಸುತ್ತ ಯಾವಾಗ ಹೆಚ್ಚು ವೇಗದಿಂದ 
£9 


ವೆ 


ಬರಬ ಅಲ್ಲವೇ? ಎಷ್ಟೇ ಆಗಲಿ, ಭೂಮಿಯ 
ಒಂದು ಪಾರ್ಶ್ವದಲ್ಲಿ ಹಗಲಾಗಿದ್ದರೆ ಇನ್ನೊಂದು ಪಾರ್ಶ್ವದಲ್ಲಿ ಕತ್ತಲಾಗಿರುತ್ತದೆ. ಆದರೆ ನನ್ನ 
ಪ್ರಶ್ನೆಯನ್ನು ಅರ್ಥವಿಲ್ಲದುದೆಂದು ತಳ್ಳಿಹಾಕಬೇಡಿ. ಭೂಮಿಯೇ ಯಾವಾಗ ಹೆಚ್ಚು 
ವೇಗದಿಂದ ಸುತ್ತುತ್ತದೆ ಎಂದೇನೂ ನಾನು ಕೇಳುತ್ತಿಲ್ಲ. ಆದರೆ ನಾವು, ಭೂಮಿಯ ಮೇಲೆ 
ವಾಸಿಸುತ್ತಿರುವವರು, ಆಕಾಶದಲ್ಲಿ ಯಾವಾಗ ಹೆಚ್ಚು ವೇಗವಾಗಿ ಸುತ್ತುತ್ತೇವೆ, ಎಂದು ನಾನು 
ಕೇಳುತ್ತಿರುವುದು ಎಂಬುದನ್ನು ಗಮನಿಸಿ. ಅದು ಬೇರೆಯೇ ವಿಚಾರ. 
ನಾವು ಎರಡು ರೀತಿಯ ಚಲನೆಗಳಿಗೆ ಒಳಗಾಗಿದ್ದೇವೆ. ನಾವು 
ಸುತ್ತುತ್ತೇವೆ ಮತ್ತು ಅದೇ ಹೊತ್ತಿನಲ್ಲಿ ಭೂಮಿಯ ಅಕ್ಷದ ಸುತ್ತವೂ 
ಎರಡು ಚಲನೆಗಳೂ ಸೇರಿ, ನಾವು ಭೂಮಿಯ ಹ 


ಉಂಟುಮಾಡುತ್ತವೆ. 
ಭೂಮಿಯ ಅಕ್ಷದ ಸುತ್ತ ಚಲನೆಯ ವೇಗವು ಸೂರ್ಯನ ಸುತ 
ಚಲನೆಯ ವೇಗದೊಂದಿಗೆ ಕೂಡುತ್ತದೆ, ಆದರೆ" ನಡುಹಗಲಿನಲ್ಲಿ ಇದಕ್ಕೆ ವಿರುದ್ಧವಾಗಿ 
ಅದರಿಂದ ಕಳೆಯುತ್ತದೆ, ಎಂದು ಚಿತ್ರ 6 ತೋರಿಸುತ್ತದೆ. ತತ್ತಲವಾಗಿ, ನಾವು ಸೌರವ್ಯೂಹದಲ್ಲಿ 
ನಡುರಾತ್ರಿಯಲ್ಲಿ ನಡು ಹಗಲಿಗಿಂತ ಹೆಚ್ಚು ವೇಗವಾಗಿ ಸುತ್ತುತ್ತೇವೆ. ಭೂಮಧ್ಭರೇಖೆಯ 
ಮೇಲೆ ಯಾವುದೇ ಬಿಂದು ಸೆಕೆಂಡಿಗೆ ಸುಮಾರು ಅರ್ದ ಕಿರೋಮೀಟರಿನಷು 
ಚಲಿಸುವುದರಿಂದ ಅಲ್ಲಿ ; ೧ ನಡುಪಗಲಿನ ವೇಗಗಳ ನಡುವಿನ ವ್ಯತ್ಯಾಸವು 
ಸೆಕೆಂಡಿಗೆ ಒಂದು ಇಡೀ ಕಿ.ಮೀ. ಬಾಗಿರುತ್ತದೆ. ಸ 


ಅ 


ಬಂಡಿಯ ಚಕ್ರದ ಒಗಟು 


ಬಂಡಿಯ ಚಕ್ರದ ಅಥವಾ ಬೈಸಿಕಲ್‌ ಟೈರಿನ ಗಾಲಿಯ ಅಂಚಿಗೆ ಒಂದಿಷ್ಟು ಉದ್ದದ 
ಬಣ್ಣದ ಕಾಗದವನ್ನು ಅಂಟಿಸಿ. ಬಂಡಿ ಅಥವಾ ಬೈಸಿಕಲ್‌ ಚಲಿಸತೊಡಗಿದಾಗ 
ಏನಾಗುತ್ತದೆಂಬುದನ್ನು ಗಮನಿಸಿ. ನೀವು ಸಾಕಷ್ಟು ಸೂಕ್ಷ್ಮವಾಗಿ ಗಮನಿಸಿದಲ್ಲಿ, ಬಣ್ಣದ 
ಕಾಗದವು ನೆಲದ ಸಮೀಪ ಬಂದಾಗ ತುಸು ಸ್ಪಷ್ಟವಾಗಿ ಕಾಣುತ್ತದೆ. ಆದರೆ ಮೇಲೆ ಹೋದಾಗ 
ಎಷ್ಟು ಶೀಘ್ರವಾಗಿ ಚಲಿಸುತ್ತದೆಂದರೆ ಅದನ್ನು ಗುರುತಿಸುವುದೇ ಕಷ್ಟವಾಗುತ್ತದೆ. 

ಅಂದರೆ ಚಕ್ರದ ಮೇಲು ಭಾಗವು ತಳಭಾಗಕ್ಕಿಂತ ಹೆಚ್ಚು ಶೀಘ್ರವಾಗಿ ಚಲಿಸುತ್ತದೆಂದು 
ಕಂಡುಬರುತ್ತದೆ, ಅಲ್ಲವೇ? ಇದೇ ರೀತಿ ಬಂಡಿಯ ಚಲಿಸುತ್ತಿರುವ ಗಾಲಿಯ ಮೇಲು 
ಹಾಗೂ ತಳ ಕಡ್ಡಿಗಳನ್ನು ನೋಡಿದಾಗಲೂ ನಿಮಗೆ ಹೀಗೆಂದೇ ಅನಿಸದೆ ? ಮೇಲಿನ ಕಡ್ಡಿಗಳು 
ಒಂದೇ ಘನವಾದ ಕಡ್ಡಿಯಾಗಿ ಒಂದರಲ್ಲೊಂದು ಮಿಳನಗೊಳ್ಳುವಂತೆ ಕಂಡುಬಂದಲ್ಲಿ, ತಳ 
ಕಡ್ಡಿಗಳು ಒಂದೊಂದೂ ಪ್ರತ್ಯೇಕವಾಗಿ ಕಂಡುಬರುತ್ತವೆ. 

ಆಶ್ಚರ್ಯವೆನಿಸಿದರೂ, ಸುತ್ತುತ್ತಿರುವ ಚಕ್ರದ ಮೇಲು ಭಾಗವು ತಳಭಾಗಕ್ಕಿಂತ ನಿಜಕ್ಕೂ 
ಹೆಚ್ಚು ವೇಗವಾಗಿ ಸುತ್ತುತ್ತದೆ. ನಂಬಲಸಾಧ್ಯವೆಂದು ತೋರಿಬರುವ ಇದಕ್ಕೆ ಕಾರಣ ತೀರ 
ಸರಳವಾದುದು. ಸುತ್ತುತ್ತಿರುವ ಚಕ್ರದ ಮೇಲಿರುವ ಪ್ರತಿಯೊಂದು ಬಿಂದುವೂ ಒಂದೇ 
ಕಾಲದಲ್ಲಿ ಎರಡು ಚಲನೆಗಳಿಗೆ ಒಳಗಾಗಿರುತ್ತದೆ - ಒಂದು, ಅಕ್ಷದ ಸುತ್ತ; ಇನ್ನೊಂದು 
ಅಕ್ಷದೊಂದಿಗೇ ಮುಂದಕ್ಕೆ. ಭೂಮಿಯಂತೆಯೇ ಇದೂವೇ. ಎರಡು ಚಲನೆಗಳೂ ಸೇರಿ 
ಚಕ್ರದ ಮೇಲು ಹಾಗೂ ತಳ ಭಾಗಗಳಲ್ಲಿ ಬೇರೆ ಬೇರೆ ಪರಿಣಾಮಗಳನ್ನು 
ಉಂಟುಮಾಡುತ್ತವೆ. ಚಕ್ರದ ಮೇಲು ಭಾಗದಲ್ಲಿ ಅಕ್ಷದ ಸುತ್ತ ಚಲನೆಯು ಅದರ 
ಸ್ಥಾನಾಂತರದ ಚಲನೆಯೊಂದಿಗೆ ಕೂಡುತ್ತದೆ, ಏಕೆಂದರೆ ಎರಡೂ ಒಂದೇ ದಿಕ್ಕಿನಲ್ಲಿರುತ್ತವೆ. 
ಆದರೆ ತಳಭಾಗದಲ್ಲಿ ಅಕ್ಷದ ಸುತ್ತ ಚಲನೆಯು ವಿರುದ್ಧ ದಿಕ್ಕಿನಲ್ಲಿರುತ್ತದೆ. ತತ್ಫಲವಾಗಿ 
ಅದನ್ನು ಸ್ಥಾನಾಂತರದ ಚಲನೆಯಿಂದ ಕಳೆಯಬೇಕು. ಆದ್ದರಿಂದಲೇ ಚಲಿಸುವ ಚಕ್ರವನ್ನು 
ನಿಂತುನೋಡುವ ವೀಕ್ಷಕನು, ಚಕ್ರದ ಮೇಲು ಭಾಗವು ತಳಭಾಗಕ್ಕಿಂತ ಹೆಚ್ಚು ಶೀಘ್ರವಾಗಿ 
ಚಲಿಸುವುದನ್ನು ಕಾಣುತ್ತಾನೆ. 


ಚಿತ್ರ 7 : ಉರುಳುತ್ತಿರುವ ಗಾಲಿಯೊಂದರ ಮೇಲಿನ 4 ಹಾಗೂ 8 ಬಂದುಗಳು (ಬಲ) 
ಕಡ್ಡಿಯಿಂದ ಎಷ್ಟು ದೂರದಲ್ಲಿವೆ ಎಂಬುದನ್ನು ಹೋಲಿಸಿದಲ್ಲಿ, ಗಾಲಿಯ ಮೇಲು ಭಾಗವು ಕೆಳಗಿನ 
ಭಾಗಕ್ಕಿಂತ ಹೆಚ್ಚು ವೇಗವಾಗಿ ಚಲಿಸುತ್ತದೆ, ಎಂಬುದನ್ನು ಕಾಣುತ್ತೇವೆ. 


ಮನರಂಜನೆಗಾಗಿ ಭೌತಶಾಸ್ತ್ರ 23 


ಸುಲಭವಾಗಿ ಮಾಡಬಹುದಾದ ಒಂದು ಸಣ್ಣ ಪ್ರಯೋಗವು ಈ ವಿಷಯವನ್ನು 
ಸ್ಪಷ್ಟವಾ ಗಿ ಸಾಧಿಸಿ ತೋರುತ್ತದೆ. ನಿಶ್ಚಲವಾಗಿ ನಿಂತೆ ವಾಹನವೊಂದರ ಚಕ್ರದ ಅಕ್ಷದ 
ಪಕ್ಕದಲ್ಲೇ ಸರಿಯಾಗಿ, ನೆಲದ ಮೇಲೆ ಬಿಂದು ಕೋಲನ್ನು ನೆಡಿ. ಆಮೇಲೆ ಒಂದು ಚೂರು 
ಇದ್ದಿಲು ಅಥವಾ ಸೀಮೆಸುಣ್ಣದಿಂದ ಚಕ್ರದ ಗಾಲಿಯ ಅಂಚಿನ ಮೇಲೆ ಎರಡು 
ಗುರುತುಗಳನ್ನು ಮಾಡಿ - ಒಂದು ತುಟ್ಟತುದಿಯಲ್ಲಿ ಇನ್ನೊಂದು ತೀರ ತಳದಲ್ಲಿ, ಈ 
ಗುರುತುಗಳು ಕೋಲಿನ ಪಕ್ಕದಲ್ಲೇ ಅದಕ್ಕೆ ಹೊಂದಿಕೊಂಡಂತಿರೆಬೇಕು. ಈಗ ವಾಷನವನ್ನು 
ಸ್ವಲ್ಪ ಬಲ ಭಾಗಕ್ಕೆ ತಳ್ಳಿ (ಚಿತ್ರ ಜಿ! ಅಕ್ಷವು ಕೋಲಿನಿಂದ ಸುಮಾರು 20-30 ಸೆಂ. ಮೀ. 
ದೂರ ಚಲಿಸುವಷ್ಟು ಈಗ ಗುರುತುಗಳು ಹೇಗೆ ಸ್ಥಳಾಂತರಿಸಿವೆ ಎಂದು ಪರಿಶೀಲಿಸಿ. ಮೇಲಿನ 
ಗುರುತು "೩, ಕಳಗಿನ ಗುರುತು ಔಗಿಂತ ಹೆಚ್ಚು ದೂರ ಸರಿದಿರುತ್ತದೆ. ೫ ಗುರುತು 
ಬಹುಮಟ್ಟಿಗೆ ಹಿಂದಿದ್ದ ಸ್ಥಳದಲ್ಲೇ ಇದ್ದಂತೆ ಕಂ ಡುಬರುತ್ತದೆ. 


ಚಕ್ರದ ಅತ್ಯಂತ ನಿಧಾನವಾದ ಭಾಗ 


ನಾವು ಮೇಲೆ ಕಂಡಂತೆ, ಚಲಿಸುತ್ತಿರುವ ಬಂಡಿಯೊಂದರ ಚಕ್ರದ ಎಲ್ಲ ಭಾಗಗಳೂ 
ಒಂದೇ ವೇಗದಲ್ಲೇನೂ ಚಲಿಸವು. ಯಾವ ಭಾಗವು ಅತ್ಯಂತ ನಿಧಾನವಾಗಿ ಚಲಿಸುತ್ತದೆ? 
ನೆಲಕ್ಕೆ ತಾಕುವ ಭಾಗ. ನಿಷ್ಕೃಷ್ಟವಾಗಿ ಹೇಳುವುದಾದರೆ, ನೆಲಕ್ಕೆ ತಾಕಿಕೊಂಡಿರುವಾಗ ಈ 
ಭಾಗವು ಸಂಪೂರ್ಣವಾಗಿ ನಿಶ್ಚರಿವಾಗಿರುತ್ತದೆ. ಇದು ಚಲಿಸು. ತ್ತಿರುವ ಚಕ್ರದ ವಿಷಯದಲ್ಲಷ್ಟೆ 
ಸೂಕ್ತ ಸ್ಥಳಾಂತರಿಸದೆ ನಿಂತಲ್ಲೇ ತನ್ನ ಅಕ್ಷದ ಸುತ್ತ ಸುತ್ತುತ್ತಿರುವ ಚಕ್ರದ ನ ವಿಷಯದಲ್ಲಿ ಇದು. 
ಹಾಗಿರುವುದಿಲ್ಲ. ಉದಾಹರಣೆಗೆ, ಫ್ಲೈ ವೀ ಲ್‌ನ ಪ್ರಸಂಗದಲ್ಲಿ, ಅದರ ಎಲ್ಲ ಭಾಗಗಳೂ 
ಒಂದೇ ವೇಗದಲ್ಲಿ ಚಲಿಸುತ್ತವೆ. 


ಬುದ್ದಿ ಕೆದಕುವ ಸಮಸ್ಯೆ 

ಇಲ್ಲಿ ಇನ್ನೊಂದು ಅಷ್ಟೇ ತೊಡಕಿನ ಸಮಸ್ಯೆ ಇದೆ, ನೋಡಿ. ಲೆನಿನ್‌ಗ್ರಾದ್‌ನಿಂದ 
ಮಾಸ್ಯೋಗೆ ಹೋಗುತ್ತಿರುವ. ರೈಲುಬಂಡಿಯೊಂದು ತನ್ನಲ್ಲಿ ರೈಲು ಕಂಬಿ ಮಾರ್ಗಕ್ಕೆ 
ಸಂಬಂದಿಸಿದಂತೆ, ಏರುದ್ಧ ದಿಕ್ಕಿನಲ್ಲಿ ಚಲಿಸುವ ಯವುದುದರೂ ಅಂಶಗಳನ್ನು 
ಹೊಂದಿರಬಲ್ಲುದೇ ? ಹೊಂದಿರಬ್ಲುದು, ಎಂದೇ ನಾವು ಕಾಣುತ್ತೇವೆ. ಕೈಲುಬಂಡಿಯ 
ಎಲ್ಲ ಚಕ್ರಗಳೂ ಪ್ರತಿ ಘಳಿಗೆಯೂ ಅಂಥ ಅಂಶಗಳನ್ನು ಹೊಂದಿರುತ್ತವೆ. "ಅವು ಚಕ್ರದ 
ಗಾಲಿಯ ಹೊರಚಾಚಿದ ಪಟ್ಟೆಯ (ಚಪ್ಪಟೆಯ ಅಂಚಿನ) ತಳಭಾಗದಲ್ಲಿರುತ್ತವೆ. ರೈಲು 
ಮುಂದೆ ಹೋದಾಗ ಈ ಅಂಶಗಳು ಹಿಂದಕ್ಕೆ ಚಲಿಸುತ್ತವೆ. ಇದು ಹೇಗೆ ಜರುಗುತ್ತದೆ 
ಎಂಬುದನ್ನು ನೀವೇ ಸುಲಭವಾಗಿ ಮಾಡಬಹುದಾದ ಕೆಳಗಿನ ಪ್ರಯೋಗದಿಂದ 
ಕಂಡುಕೊಳ್ಳೆಬಹುಡು. ಬೆಂಕಿಕಡ್ಡಿಯೊಂದನ್ನು ಒಂದು ನಾಣ್ಯಕ್ಕೆ ಒಂದು ಚೂರು ಮೇಣದಿಂದ 
ಅಂಟಿಸಿ. ಬೆಂಕಕಡ್ಡಿಯು ನಾಣ್ಯದಿಂದ ಅದರ 'ಮತಲದಲ್ಲಿ 
ಹೊರಚಾಚಿಕೊಂಡಿರಬೇಕು, ಚಿತ್ರ 8ರಲ್ಲಿ ತೋರಿಸಿರುವಂತೆ. 
ನಾಣ್ಯವನ್ನು ಲಂಬವಾಗಿ ಚಪ್ಪಟೆಯಾದ ರೂಲರ್‌ ಮೆ 
ಹೆಬ್ಬೆರಳಿನಿಂದ ಅದರ ಸಂಪರ್ಕಬಿಂದುವಿನಲ್ಲಿ (೧) ಹಿಡಿದುಕೊಳ್ಳಿ 
ಹಿಂದಕ್ಕೂ ಮುಂದಕ್ಕೂ ಉರುಳಿಸಿ. ಬೆಂಕಿಕ [ 
ಹಾಗೂ 0 ಬಿಂದುಗಳು ಮುಂದಕ್ಕಲ್ಲ ಆದರೆ 


24 ಗಾಗಿ uy 


ಬೆಂಕಿಕಡ್ಡಿಯ ಹೊರ ತುದಿಯಲ್ಲಿರುವ 0 ಬಿಂದುವು ನಾಣ್ಯದ ಅಂಚಿನಿಂದ ಎಷ್ಟು ಹೆಚ್ಚು 
ದೂರವಿದರೆ, ಹಿಂಚಲನೆಯು ಅಷ್ಟೂ ಹೆಚ್ಚು ಗಮನಾರ್ಹ: ವಾಗಿರುತ್ತದೆ (0 ಬಿಂದುವು pl 
ಬಿಂದುವಿಗೆ ಸ್ಥಳಾಂತರಿಸುತ್ತದೆ). 


9: ರೈಲುಬಂಡಿಯ ಚಕ್ರವು ಎಡಕ್ಕೆ 
ಉರುಳಿದಾಗ ಅದರ ಹೊರ ಅಂಚಿನ ತಳ 
ಭಾಗವು ವಿರುದ ದಿಕ್ಕಿನಲ್ಲಿ ಉರುಳುತ್ತದೆ. 


ಚಿತ್ರ 10 : ಮೇಲೆ: ಉರುಳುತ್ತಿರುವ ಗಾಡಿ ಚಕ್ರದ ಹೊರ ಅಂಚಿನ ಮೇಲಿರುವ 
ಪ್ರತಿಯೊಂದು ಬಿಂದುವೂ ಗುರುತಿಸುವ ವಕ್ರರೇಖೆ ಚಕ್ರಾಭ (ಸಕ್ಲಾ ಯ್ಸ್‌). 
ತಳ: ರೈಲುಬಂಡಿ ಚಕ್ರದ ಚಪ್ಪಟೆ ಅಂಚಿನ ಮೇಲಿರುವ ಪ್ರತಿಯೊಂದು 
ಬಿಂದುವೂ ಗುರುತಿಸುವ ವಕ್ತರೇಖೆ. 


ರೈಲುಬಂಡಿಯ ಚಕ್ರದ ಚಪ್ಪಟೆ ಅಂಚಿನ ಮೇಲಿರುವ ಎಲ್ಲ ಅಂಶಗಳೂ ಒಂದೇ 
ರೀತಿಯಲ್ಲಿ ಚಲಿಸುತ್ತವೆ. "ಆದ್ದರಿಂದ, ರೈಲುಬಂಡಿಯಲ್ಲಿ ಮುಂದಕ್ಕಲ್ಲ ಹಿಂದಕ್ಕೆ ಚಲಿಸುವ 
ಅಂಶಗಳಿರುತವೆ ಎಂದು ನಾನು ಹೇಳಿದಾಗ ಅದು. ನಿಮ್ಮನ್ನು" "ಇನ್ನೆಷ್ಟು ಮಾತ್ರವೂ 
ಆಶ್ಚರ್ಯಗೊಳಿಸಕೂಡದು. ನಿಜ, ಈ ಹಿಂಚಲನೆಯು ಸೆಕೆಂಡಿನ "ನಿರ್ಲಕ್ಷೆಸಬಹುದಾದಷ್ಟು 


ಮನರಂಜನೆಗಾಗಿ ಭೌತಶಾಸ್ತ್ರ 25 


ಭಾಗದ ಕಾಲಾವಧಿಯಲ್ಲಷ್ಟೆ ಇರುತ್ತದೆ. ಆದರೂ, ನಾವು ಸಾಮಾನ್ಯವಾಗಿ 
ಹೊಂದಿರುವ ಭಾವನೆಗಳಿಗೆ ವ್ಯತಿರೇಕವಾಗಿದ್ದರೂ, ಇದು - ಮುಂದೆ ಹೋಗುತ್ತಿರುವ 
ರೈಲುಬಂಡಿಯಲ್ಲಿ ಈ ಹಿಂಚಲನೆಯು - ಇರುತ್ತದೆ. ಚಿತ್ರಗಳು 9 ಹಾಗೂ 10 ಇದನ್ನು 
ಸ್ಪಷ್ಟಪಡಿಸುತ್ತವೆ. 


ಹಾಯಿ ದೋಣಿ ಎಲ್ಲಿಂದ ಹೊರಟಿತು? 
ಹುಟ್ಟು ದೋಣಿಯೊಂದು ಒಂದು ಸರೋವರವನ್ನು ದಾಟುತ್ತಿದೆ. ಚಿತ್ರ 11ರಲ್ಲಿ 
ಅಂಬಿನ ಗುರುತು ೩ ಅದರ ವೇಗದ ದಿಕ್ಕನ್ನು ಸೂಚಿಸುತದೆ. ಹಾಯಿ ದೋಣಿ ಅದಕ್ಕೆ 
ಅಡ್ಡಮಾರ್ಗದಲ್ಲಿ ಬರುತ್ತಿದೆ. ಅಂಬಿನ ಗುರುತು ॥ ಅದರ ವೇಗದ ದಿಕ್ಕನ್ನು ಸೂಚಿಸುತ್ತದೆ. 
ಹಾಯಿ ದೋಣಿಯು ನಿಲ್ಲಿಂದ ಹೊರಟಿತು ? ನೀವು ಕೂಡಲೇ ಸಹೆಜಸಾಗಿಯೇ ತೀರ 
ದಲ್ಲಿರುವ ್ಬ ಬಿಂದುವಿನತ್ತ ಬೊಟ್ಟುಮಾಡಿ ತೋರಿಸುತ್ತೀರ. ಆದರೆ ಹುಟ್ಟುದೋಣಿ 
ಯಿರುವ ಜನರನ್ನು ಕೇಳಿ ನೋಡಿ. ಅವರು ಬೇರೆಯೇ ಉತರ ನೀಡುತ್ತಾರೆ. ಏಕೆ 1 


ಯಿ ದೋಣಿಯು ಹುಟ್ಟು ದೋಣಿಯ ಮಾರ್ಗವನ್ನು ಕತ್ತರಿಸಿಕೆ 
4 ಹಾಗೂ ಗಿ ಬಾಣದ "ಗುರುತುಗಳು ವೇಗಗಳನ್ನು ತೋರಿಸು. 
ಹುಟ್ಟು ದೋಣಿಯಲ್ಲಿರುವ ಜನ ಕಾಣುವುದೇನು. ? 


ಹಾಯಿ ದೋಣಿಯು ಹುಟ್ಟು ದೋಣಿಯ ದಿಕ್ಕಿಗೆ ಸಮಕೋನದಲ್ಲಿರುವ ಮಾರ್ಗದಲ್ಲಿ 
ಬರುತ್ತಿದೆಯೆಂದು ಅವರಿಗೆ ತಿಳಿದಿರುವುದಿಲ್ಲ ಏಕೆಂದರೆ ತಾವೂ ಚಲಿಸುತ್ತಿದ್ದಾರೆಂಬುದನ್ನು 
ಅವರು ಮನಗಾಣರು. ತಾವು ಸ್ಥಾಯಿಯಾಗಿದ್ದಾರೆ, ಉಳಿದೆಲ್ಲವೂ ತಮಗೆ 'ನಿರುದ್ಧವಾದ 
ದಿಕ್ಕಿನಲ್ಲಿ - ತಮ್ಮ ವೇಗದಲ್ಲಿ - ಚಲಿಸುತ್ತಿವೆ” ಎಂದು ಅವರು ಭಾವಿಸುತ್ತಾರೆ. 'ಅವರ 


ಧು 
ಮ. 


ದೃಷ್ಟಿಯಲ್ಲಿ ಹಾಯ ದೋಣಿಯು ಅಂಬಿನ ಗುರುತು ಯ ದಿಕ್ಕಿನಲ್ಲಷ್ಟೆ ಅಲ್ಲ ಗೀಟುಗೆರೆ 
೩ಯ ದಿಕ್ಕಿನಲ್ಲೂ - ಅವರ ವಿರುದ್ಧ ದಿಕ್ಕಿನಲ್ಲೂ - ಚರಿಸುತ್ತದೆ (ಚಿತ್ರ 12). 
ಹಾಯಿ ದೋಣದು ಎರಡು ಚಲನೆಗಳನ್ನೂ - ನಿಜವಾದುದು ಹಾಗೂ ತೋರಿಕೆಯದು, 
ಎರಡನ್ನೂ - ಸಮಾನಾಂತರ ಚತುರ್ಭುಜದ ನಿಯಮಕ್ಕನುಗುಣವಾಗಿ ಕೊಡಲಾಗುತ್ತದೆ. 
ಫಲಿತಾಂಶವೆಂದರೆ, ಹುಟ್ಟು ದೋಣಿಯಲ್ಲಿ ಕುಳಿತ ಜನರು ಹಾಯಿ ದೋಣಿಯು 


26 


ಇಗಿ ಭೌತಶಾಸ್ತ 
ಪ್ರಿ 


ಸಮಾಂತರ ಚತುರ್ಭುಜದ ಕರ್ಣರೇಖೆ ೩ುಯ ದಿಕ್ಕಿನಲ್ಲಿ ಚಲಿ ಸುತ್ತಿದೆಯೆಂದು 
ಭಾವಿಸುತ್ತಾರೆ. ಆ ಕಾರಣದಿಂದಾಗಿಯೇ ಅವರು ಹಾಯಿ ದೋಣಿಯು ಖ ಬಿಂದುವಿ 
ನಿಂದಲ್ಲ ಆದರೆ ಹುಟ್ಟು ದೋಣಿಯ ನೇರಕ್ಕೇ ೫. ಬಿಂದುವಿನಿಂದ ಹೊರಟಿತೆಂದು 
ರಿ (ಚಿತ್ರ 12). 


ಚಿತ್ರ 12 : ಹಾಯಿ ದೋಣಿಯು ತಮ್ಮತ್ತ 


ಬರುತ್ತಿದೆಯೆಂದು ಹುಟ್ಟು ದೋಣಿಯಲ್ಲಿರುವ ಜನರು ಭಾವಿ 


ಭೂಮಿಯ ಜೊತೆಯಲ್ಲೇ ಅದರ ಗ್ರಹಪಥದಲ್ಲಿ ಪ್ರಯಾಣ ಮಾಡುತ್ತ ನಾವೂ 
ನಕ್ಷತ್ರಗಳ ಸ್ಥಾನವನ್ನು ತಪ್ಪಾಗಿ ನಿರ್ಧರಿಸುತ್ತೇವೆ. - ಹಾಯಿ ದೋಣಿಯು ಎಲ್ಲಿಂದ 
ಹೊರಟಿತು ಎಂದು ಕೇಳಿದಾಗ ಹುಟ್ಟು ದೋಣಿಯಲ್ಲಿ ಕುಳಿತ ಜನರು ತಪ್ಪು ಮಾಡಿದಂತಯೇ. 
ನಕ್ಷತ್ರಗಳು. ಭೂಮಿಯ ಗೃಹ ಪಥ ಚಲನೆಯ ಹ ಯು ಜಿ ಮುಂದಕ್ಕೆ 


ಹೋಲಿಸಿದಂತೆ ನಲ ೈಟನಸರಾರನ ॥ ಅಲ ಲ (1, 000 ಪಟು ಕಗ ೪ ದ್ದರಿಂದ, ಬೆಳಕಿನ 
ವಿಪಥನ (aberration) ಎಂದು ಕರೆಯಲಾಗುವ ಈ ನ ನಕ್ಷತ್ರ ಸೈೆಳಾಂತರವು ಆತ್ಮಲ್ಪವಾದುದು. 
ಆದರೂ ನಾವು ಅದನ್ನು ಖಗೋಳವಿಜ್ಞಾನದ ಉಪಕರಣಗಳ ಸಹಾಯದಿಂದ ಪತ್ತೆ 
ಹಚ್ಚಬಹುದು. 

ಈ ಹಾಯಿ ದೋಣಿಯ ಸಮಸ್ಯೆ ನಿಮಗೆ ಇಷ್ಟವಾಯಿತೆ ? ಹಾಗಾದರೆ ಅದೇ ಸಮಸ್ಯಗೆ 
ಸಂಬಂಧಿಸಿದ ಇನ್ನೂ ಎರಡು ಪ್ರಶ್ನೆಗಳಿಗೆ ಉತ್ತರ ನೀಡಿ. ಮೊದಲನೆಯದು, ಹುಟ್ಟು 
ದೋಣಿಯು ಯಾವ ದಿಕ್ಕಿನಲ್ಲಿ ಚಲಿಸುತ್ತಿದೆ ಎಂದು ಹಾಯಿ ದೋಣಿಯಲ್ಲಿರುವ ಜನ 
ಭಾವಿಸುತ್ತಾರೆ, ಎಂಬುದನ್ನು ತಿಳಿಸಿ ಎರಡನೆಯದು, ಹುಟ್ಟು ದೋಣಿಯು ಎಲ್ಲಿಗೆ 
ಹೊರಟಿದೆ ಎಂದು ಹಾಯಿ ದೋಣಿಯಲ್ಲಿರುವ ಜನ ಭಾವಿಸುತ್ತಾರೆ, ಎಂಬುದನ್ನು ಹೇಳಿ. 

ಇವಕ್ಕೆ ಉತ್ತರ ನೀಡಲು, ವೇಗದ ದಿಕ್ಕು ೩ ಮೇಲೆ (ಚಿತ್ರ 12) ವೇಗಗಳ ಸಮಾಂತರ 
ಚತುರ್ಭುಜವೊಂದನ್ನು ರಚಿಸಬೇಕು. ಹಾಯಿ ದೋಣಿಯಲ್ಲಿರುವ ಜನರ ದೃಷ್ಟಿಯಲ್ಲಿ 
ಹುಟ್ಟು ದೋಣಿಯು. ಓರೆ ದಿಕ್ಕಿನಲ್ಲಿ, ತೀರದತ್ತ ಸಾಗಿ ಹೋಗುತ್ತದೆಯೋ "ಎಂಬಂತೆ, 
ಚಲಿಸುತ್ತಿ ದೆಯೆಂದು, ಆ ಸಮಾಂತರ ಚತುರ್ಭುಜರ ಕರ್ಣರೇಖೆಯು ಸೂಚಿಸುವುದು. 


ಮನರಂಜನೆಗಾಗಿ ಭೌತಶಾಸ್ತ್ರ ಪ 


ಅಧ್ಯಾಯ 2 
ಗುರುತ್ವಾಕರ್ಷಣ ಹಾಗೂ ತೂಕ. ಸನ್ನೆಗಳು. ಒತಡ 


ಎದ್ದು ನಿಲ್ಲಲು ಯತ್ನಿಸಿ | 


ಸುಚಿನದು ಮೇಲೆ ನಾನು ಹೇಳುವ ಒಂದು ನಿರ್ದಿಷ್ಟ ಭಂಗಿಯಲ್ಲಿ ಕುಳಿತುಕೊಳ್ಳಿ. ಆಗ 
ನಿಮ್ಮನ್ನು ಟ್ಲಿಯಿಂದ ಕುರ್ಚಿಗೆ ಕಟ್ಟಿರದಿದ್ದರೂ ಎದ್ದು ನಿಲ್ಲಲು ನಿಮ್ಮ ಕೈಲಾಗುವುದಿಲ್ಲ' ಹೀಗೆ 
ಸಲ್ಲಿ ನಾನು ತಮಾಷೆ ಮಾಡುತ್ತಿದ್ದೇನೆಂದೇ ನೀವು ಭಾವಿಸ! ಬಹುದು, ಸರಿ, ಹಾಗಾದರೆ, 
ನಾನು ಹೇಳಿದಡೆ ಮಾಡಿ ನೋ ದ್ದ “ಜಿತ 13ರಲ್ಲಿ ಹು ಹುಡುಗ ಕುಳಿತಿರುವ ಭಂಗಿಯಲ್ಲಿ 
ಕುರ್ಚಿಯ ಮೇಲೆ ಕುಳಿತುಕೊಳ್ಳಿ ನಟ ಕೂರಿ. ಕಾಲುಗಳನ್ನು ಕುರ್ಚಿಯ ಳಗೆ 
ತೂರಿಸಬೇಡಿ. ಈಗ ಕಾಲುಗಳನ್ನು 'ಚಲಿಸದೆಯೆ , ಮುಂದಕ್ಕೆ ಜಾಗದ, ಎದ್ದು ನಿಲ್ಲಲು 
ಯತ್ನಿಸಿ, ಎಷ್ಟೇ ಕಷ್ಟಪಟ್ಟು ಯಕ್ಷಿಸಿದರೂ ಸಾಧ್ಯವಾ ಗುವದಿಲ, ಕಾಲುಗಳನ್ನು ಕುರ್ಚಿಯ 
ಕೆಳಗೆ ತಳ್ಳ ದ “ಹೊರತು ಅಥವಾ “ನೀವೇ ಮುಂದಕ್ಕೆ ಬಾಗದ ಹೊರತು, ಎದ್ದು ನಿಲ್ಲಲು 
ಸಾಧ್ಯವಾಗುವುದಿಲ್ಲ. Ws 


ಚಿತ್ರ 13 : ಮುಂದಕ್ಕೆ ಬಾಗದೆ ಉ , ಏಕೆಂದರೆ, ಅದರ 


ಅಥವಾ ಪಾದಗಳನ್ನು ಕುರ್ಚಿಯ ಗುರುತ್ತಕೇಂದ ದಿಂದ ಎಳೆದ 
ಕೆಳಕ್ಕೆ ದೂಡದ ಏಳುವುದು 


ಸಾಧ್ಯವೇ ಇಲ್ಲ. 


ವಸ್ತುವೊಂದರ ಗುರುತ್ವಕೇಂದ್ರದಿಂದ ಎಳೆದ se, ಅದರ ಬುಡದ ಮೂಕಿ 
ಹೊ ದರಷ್ಟೆ ಆ ವಸ್ತುವು ಉರುಳಿ ಬೀಳುವುದಿಲ್ಲ. ಚಿತ್ರ 14ರಲ್ಲಿ ಕಾಣುವ ವಾಲಿರುವ 
ಸಿಲಿಂಡರ್‌ ೪ ಬೀಳುವುದು ಖಂಡಿತೆ. ಹೀಗಿರುವ ಬದಲು, ಸಿಲಿಂಡರಿನ ಗುರುತ್ತಕೇಂ ದ್ರದಿಂದ 
ಎಳೆದ ಲಂಬವು ಅದರ ಬುಡದ ಮೂಲಕ ಹೋಗುವ ಹಾಗಿದ್ದಲ್ಲಿ” ಸಿ6ಂ ಡರ್‌ 
ಉರುಳುವುದೇ ಇಲ್ಲ. ಪೀಸಾ, ಬೊಲೆಗ್ನ ಹಾಗೂ ಅರ್ಪಾ 0ಗೆಲ್ಫ್ಸ್‌ ನಗರಗಳ ಸುಪ್ರಸಿದ್ಧ 
ವಾಲಿದ ಗೋಪುರಗಳು (ಚಿತ್ರ 15), ವಾಲಿದ್ದರೂ, ಈ ಕಾರಣದಿಯಾಗಿಯೇ, ಬೀಳುತ್ತಿಲ್ಲ. 
ಅವುಗಳ ಗುರುತಕೇಂದ್ರಗಳಿಂದ ಎಳೆದ ಲಂಬಗಳು ಅವುಗಳ ಬುಡಗಳ ಹೊರಗೆ 
ಹೋಗುವುದಿಲ್ಲ. "ಅವು ಬೀಳದಿರಲು ಇನ್ನೊಂದು ಕಾರಣ ಅವುಗಳ ಅಡಿಪಾಯಗಳನ್ನು 
ನೆಲದಲ್ಲಿ ತುಂಬ ಆಳದವರೆಗೂ ಹಾಕಿರುವುದಾಗಿದೆ. 

ನಿಮ್ಮ ಮ ದೇಹದ ಗುರುತ್ವಕೇಂದ್ರ ದಿಂದ ಎಳೆದ ಲಂಬರೇಖೆಯು ನಿಮ 


ಅಂಚುಗಳಿಂದ ರೂಪಿತವಾದ ಕ್ಷೇತ್ರ ದೊಳಗೆ ಇದ್ದಾ] ಗಲಷ್ಟೆ ನೀವು ಬೀಳುವುದಿಲ್ಲ (ಚಿತ್ರ 16) 
ಆದ್ದರಿಂದಲೇ, ಒಂದೇ ಕಾಲಿನ ಮೇಲ ನಿಲ್ಲುವುದು "ಅಷ ಷ್ಟು ಕಷ್ಟ ಬಿಗಿ ಹಗ್ಗದ ಮೇಲೆ 
ಮನರಂಜನೆಗಾಗಿ ಭೌತಶಾಸ್ತ್ರ 29 


ಲ ನಮ್ಮ ""ಬುಡ'' ಅತ್ಯಂತ 
ಲಂಬರೇಖೆಯು ಬಹು ಸುಲಭವಾಗಿ ಈ 
ಸದ “ಹಿರಿಯ ನುರಿತ ನಾವಿಕ'ನ ವಿಚಿತ್ರ 
ನಡಿಗೆಯನ್ನು ನೀವು ಗಮನಿಸಿದ್ದೀರಾ ? ಅವನು ತನ್ನ ಜೀವನದ ಬಹುಭಾಗವನ್ನು 
ಏಳುಬೀಳುವ ಹಡಗಿನಲ್ಲಿ ಕಳೆಯುತ್ತಾನೆ. ಭಲಿ ಅವನ ಶರೀರದ ಗುರುತ್ವಕೇಂದ್ರದಿಂದ 
ಎಳೆದ ಲಂಬರೇಖೆಯು' ಯಾವುದೇ ಘಳಿಗೆಯಲ್ಲಿ ಅವನ “ಬುಡದ ಹೊರಗೆ 
ಬೀಳುವಂತಾಗಬಹುದು. ಅದರಿಂದಾಗಿ ಅವನು ಹಡಗಿನಲ್ಲಿ ನಡೆಯುವಾಗ ಕಾಲುಗಳನು 
ಅಗಲಿಸಿಕೊಂಡು ನಡೆಯುವುದನ್ನು ್ನ್ನ ಅಭ್ಯಾಸ ಮಾಡಿಕೊಂಡಿರುತಾನೆ. ಸಾಧ್ಯವಾದಷ್ಟೂ ಹಚ್ಚು 
ಸ್ಥಳವು ತ ತನ್ನ "ಬುಡ''ದಲ್ಲಿ ಬರುವಂತೆ "ಮಾಡಿಕೊಳ್ಳು ವುದು ಅವನ ಉದ್ದೇಶ. ಇದರಿಂದ 
ಆವನು ಆಗಾಗ್ಗೆ ಬೀಳುವುದು ತಪ್ಪುತ್ತದೆ. ಸಹಜವಾಗಿಯೇ ಅವನು 7 ಗಟ್ಟಿಯಾದ ನೆಲದ 
ಮೇಲೆಯೂ, ತನಗೆ ಅಭ್ಯಾಸವಾಗಿರುವಂತೆ ಕಾಲುಗಳನ್ನು ಅಡ್ಡ ಅಗಲವಾಗಿ ಇರಿಸಿಕೊಂಡೇ 
ನಡೆಯುತ್ತಾನೆ | 


ಸು 
ಪ್ರಸಂಗ. ರೈಲು ನ ಹ ತಲೆಯ ಭಟ ಭಾರ ಹೊತು ಹೋಗುವ ಪೋರ್ಟರುಗಳು 
ಘನವಾದ "ಭಂಗಿ ತಾಳುತ್ತಾರೆ. ನೀವಿದನ್ನು ಗಮನಿಸಿ ವ 
ತಲೆಗಳ ಮೇಲೆ ಬಿಂದಿಗೆಗಳನ 

ಸ 


ತಲೆಗಳನ್ನೂ ದೇ ಹಗಳನ್ನೂ ನೆಟ್ಟಗೆ ತನ 
ವಾಲಿದರೂ, ಅದು ಗುರುತ್ತಕೇಂದ್ರದಿಂದ ಎಳೆದ ೮೦% ರೇಖೆಯನ್ನು (ಈ ಪ್ರಸಂಗದಲ್ಲಿ 


ಅಪರ ಗುರುತ್ತಕೇಂದ್ರವು ಸಾಮಾನ್ಯವಾದುದಕ್ಕಿಂತ ಪೆಚ್ಚು ಎತ್ತರದಲ್ಲಿರುತ್ತದೆ, ಏಕೆಂದರೆ, 
ಅವರು ತಲೆಯ ಮೇಲೆ ಭಾರವನ್ನು ಹೊತ್ತಿರುತ್ತಾರೆ) ಬುಡದಿಂದ ಹೊರಕ್ಕೆ ಬೀಳುವಂತೆ 
ಮಾಡುತ್ತದೆ ಮತ್ತು ಅವರ ಸಮತೋಲವನ್ನು ತಪ್ಪಿಸುತ್ತದ ಸ 

ಈಗ ಈ ಅಧ್ಯಾಯದ ಆರಂಭದಲ್ಲಿ ನಿಮ್ಮ ಮುಂದಿರಿಸಿದ ಸಮಸ್ಯೆಗೆ ಮತ್ತೆ ಬರೋಣ. 
ಕುರ್ಚಿಯ ಮೇಲೆ ಕುಳಿತಿರುವ ಬಾಲಕನ ಗುರುತಕೇಂದವು ದೇಹದೊಳಗೆ ಜನೆ ಮೂಳೆಯ 
ಬಳಿ ಇರುತ್ತದೆ - ಅವನ ಹೊಕಳಿನ ಸ ಸೆ ಶಿ 
ಈ ಬಿಂದುವಿನಿಂದ ಒಂದು ಲಂಬರೆ 
Kies 


ಆದ್ದರಿಂದ ನಾವು ಏಳುವಾಗ ಗುರುತ್ವಕೇಂದ್ರ ವನ್ನು ಸ್ಥಳಾಂತರಿಸಲು ಮುಂದಕ್ಕೆ ಬಾಗುತ್ತೇವೆ, 
ಇಲ್ಲವೇ ನಮ್ಮ ""ಬುಡ''ವನ್ನು ಗುರುತ್ತಕೇಂದ್ರದ “ಗೆ ಇರಿಸಲು ನಮ್ಮ ಕಾಲುಗಳನ್ನು 
ಕುರ್ಜಯ ಕಳಿ ತಳ್ಳುತ್ತೇವೆ. ಕುರ್ಚಿ ಯಿಂದ ಏಳುವಾಗ ನಾವು ಸಾಮಾನ್ಯವಾಗಿ ಮಾಡುವುದು 
ಇದನ್ನೇ. ಇದನ್ನು ಮಾಡಲು ನಮಗೆ ಅವಕಾಶ ನೀಡದೆ ಹೋದರೆ ನಾವು ಎಂದಿಗೂ ಎದ್ದು 


ನಿಲ್ಲಲೇ ಆಗುವುದಿಲ್ಲ — ನಿಮ್ಮ ಸ್ವಂತ ಅನುಭವದಿಂದ ನೀವಾಗಲೇ ಕಂಡುಕೊಂಡಿರುವಂತೆ. 


ನಡೆಯುವುದು, ಓಡುವುದು 

ನೀವು ಎಷ್ಟೋ ಕಾರ್ಯಗಳನ್ನು ದಿನದಲ್ಲಿ ಸಹಸ್ರಾರು ಬಾರಿ ಮಾಡುತ್ತೀರ, 
ಜೀವನಾದ್ಯಂತ ಪ್ರತಿದಿನವೂ ಹಾಗೆ ಮಾಡಿಕೊಂಡೇ ಹೋಗುತ್ತೀರ. ಅಂತಹ ಕಾರ್ಯಗಳ 
ಬಗೆಗೆ ನೀವು ಬಹಳ ಚೆನ್ನಾಗಿ ತಿಳಿದಿರಬೇಕು, ಅಲ್ಲವೇ? ಹೌದು, ಎಂದೇ ನೀವು 
ಉತ್ತರಿಸುತ್ತೀರ. ಆದರೆ ಅದು” ನಿಜಕ್ಕೂ ಹಾಗಿಲ್ಲವೇ ಇಲ್ಲ. ಉದಾಹರಣೆಗೆ, ನಡೆಯುವುದು 
ಹಾಗೂ ಓಡುವುದನ್ನೇ ತೆಗೆದುಕೊಳ್ಳಿ. ಇದಕ್ಕಿಂತ ಹೆಚ್ಚು ಸುಪರಿಚಿತವಾದ ಕಾರ್ಯ 
ಬೇರಾವುದಾದರೂ ಇದ್ದೀತೆ ೪2 ಆದರೂ ನಡೆಯುವಾಗ ಹಾಗೂ ಓಡುವಾಗ ನಾವು ನಿಜಕ್ಕೂ 
ಏನು ಮಾಡುತ್ತೇವೆ ಎಂಬುದರ ಬಗೆಗೆ ಅಥವಾ ಅವೆರಡರ ಖ್‌ ಇರುವ ವ್ಯತ್ಯಾಸದ 


ಬಗೆಗೆ ನಿಮ್ಮಲ್ಲಿ ವಿಷ್ಣು ಮ ಮಂದಿಗೆ ಸುಸ್ಪಷ್ಟ ಳಿವಳಿಕೆ ಹಿ ನಾನು ಹೇಳಲಾರೆ. 
ನಡೆಯುವುದು "ಹಾಗೂ ೬ ಓಡುವುದರ ಬಗೆಗೆ ಶರೀರ ಶಾಸ್ತ್ರಜ್ಞರು ಏನು | ಹು ರೆಂಬುದನ್ನು 
ನೋಡೋಣ. ಅವರು. ನೀಡುವ ವಿವರಣೆಯನ್ನು ಮೃಲ್ಲಿ. ಬಹುಮಂದಿ 


ಆಶ್ಚರ್ಯಗೊಳಿಸುವಂತಹ ಹೊಸ ಸಂಗತಿ ಎಂದೇ ಕಾಣುವಿರೆಂಬ ಹಾ ನನಗಿದೆ. (ಕೆಳಗೆ 
ನೀಡಿರುವ ಉದ್ಭೃತ ಭಾಗವು, ಪ್ರೊ| ಪಾಲ್‌ ಬೆರ್ಟ್‌ರ "ಪ್ರಾಣಿಶಾಸ್ತ್ರದ ಕುರಿತು 
ಉಪನ್ಯಾಸ**ಗಳಿಂದೆ' ತೆಗೆದುಕೊಂಡುದು. ವಿವರಣ ಚಿ ಚಿತ್ರಗಳು ನನ್ನವು). 

"“ವೃಕಿಯೊಬ್ಬ ಒಂದು ಕಾಲಿನ ಮೇಲೆ, ಉದಾಹರಣೆಗೆ ಬಲಗಾಲಿನ ಮೇಲೆ, 


ನಿಂತಿದ್ದಾನೆಂದು ಇಟ್ಟುಕೊಳ್ಳೊ ಣ. ಅವನು ತನ್ನ ಹಿಮ್ಮಡಿಯನ್ನು ಎತ್ತುತ್ತಿದ್ದಾನೆ, ಈ ಮಧ್ಯೆ 


ಶರೀರವು 


ಚಿತ್ರ 17 : ನಮ್ಮ ನಡಿಗೆಯ ರೀತಿ. ತ್ತ ಹೋದಾಗ ; 
ತಳೆಯುವ ಭಂಗಿಗಗಳ ಸರಣಿ. 
* Prof. Paul Bert, ‘Lectures on Zoology.” 


31 


ಮನರಂಜನೆಗಾಗಿ ಭೌತಶಾಸ್ತ್ರ 


ತ್ರ ಗಳು ಹೇಗೆ ಚಲಿಸುತ್ತವೆ ಎಂಬುದನ್ನು 
ರೇಖಾಚಿತ್ರ. 4 ಸಾಲು ಎಡ ಪಾದ ಗ ಸಾಲು ಬಲ ಪಾದ ಸಾಲಿನ ನೇರವಾದ ಭಾಗಗಳು ಪಾದವ ನೆಲದ 
ಮೇಲಿದ್ದಾಗಿನ ಸ್ಥಿತಿಯನ್ನು ತೋರಿಸುತ್ತವೆ. ವಕ್ತವಾದ ಭಾಗಗಳು ಪಾದವು ಗಾಳಿಯಲ್ಲಿದ್ದಾಗಿನ ಸ್ಥಿತಿಯನ್ನು 
ಕಾಲದ "ಅಂತರ ೩ಯು ಎರಡು ಪಾದಗಳೂ ನೆಲದ ಮೇಲಿರುವುದನ್ನು. ತೋರಿಸುತ್ತದೆ; 
ರ bಯಲ್ಲಿ ಪಾದ 4ಯು ಹ ಪಾದ ಔಯು ಇನ್ನೂ ಸರಿದ ಮೇಲೆಡತ್ತದೆ. 


bE 


ಮುಂದಕ್ಕೆ ಬಾಗುತ್ತಿದ್ದಾನೆ, « , ಎಂದೂ ಇಟ್ಟುಕೊಳ್ಳೋಣ'' (ನಡೆಯುವಾಗ ಅಥವಾ ಓಡುವಾಗ 
ವ್ಯಕ್ತಿಯೊಬ್ಬ ತನ್ನ ಪಾ ದವನ್ನು ನೆ ನೆಲದಿಂದ `ರೂರ ತಳ್ಳುವಾಗ, ತನ್ನ ತೂಕದ ಜೊತೆಗೆ ಸುಮಾರು 
20 ಕಿ. Wan ಹೆಚ್ಚು ಒತ್ತಡವನ್ನು ನೆಲದ ಮೇಲೆ ಹಾಕುತ್ತಾನೆ. ಆದ್ದರಿಂದ ವ್ಯಕ್ತಿಯೊಬ್ಬ 
ನಡೆಯುವಾಗ, ನಿಂ: ದಕ್ಷಿಂತ ಹೆಚ್ಚಾದ ಒತ್ತಡ ಡವನ್ನು ನೆಲದ ಮೇಲೆ ದಾ. 


- ಯಾ. ಪೆ) “ಇಂಥ ಸ್ಥಿತಿಯಲ್ಲಿ ಗುರುತ್ತೀಂದ್ರದಿಂದ ಎಳೆದ ಲಂಬರೇಖೆ 
ಸಹಜವಾಗಿಯೇ ಬುಡದಿಂದ ಹೊರಗಿರುತ್ತದೆ ಮತು ದಿ ವ್ಯಕ್ತಿಯು ಮುಂದಕ್ಕೆ ಸತಾ 


ಖಂಡಿತವಿರುತ್ತದೆ. ಹೀಗೆ ಇನ್ನೂ ಬೀಳತೊಡಗಿದಸೋ. ಇಲ್ಲವೋ ಕೂಡಲೇ ಅವನು 
ಅದುವರೆವಿಗೂ ಗಾಳಿಯಲ್ಲಿ ತೂಗಿನಿಂತಿದ್ದ ದ್ವ ತನ್ನ ಎಡಗಾಲನ್ನು ಮುಂದಕ್ಕಿಡುತ್ತಾನೆ, ಗುರು 
ಕೇಂದ್ರದಿಂದ ಎಳೆದ ಲಂಬರೇಖೆಗೂ ಮುಂದಿರುವಂತೆ. ಹೀಗೆ ಲಂಬರೇಖೆಯು ಎರಡೂ 


ಪಾಡಗಳಿ ಳಿಗೆ ಬೆಂಬಲವಾದ ಬಿಂದುಗ ಗಳನ್ನು ಸಂಬಂಧಿಸುವ ಗ ಗಳಗ | ಬರುತದೆ. ಹೀಗೆ 


ಸಮತೋಲ ಪುನಃ : ಸ್ಥಾಪಿತವಾಗುತ್ತದೆ; ವ್ಯಕ್ತಿಯು ಒಂದು ಜ್ಜೆ ಮುಂದಿಟ್ಟರು 

""ಅವನು ಬೇಕಾದರೆ ಹೀಗೆಯೇ, ಸ್ವಲ್ಪ ಬರಿಸುವ ಸ್ಥಿತಿಯಲ್ಲೇ ಇರಬಹುದು. ಆದರೆ 
ಇನ್ನೂ ಮುಂದೆ ಹೋಗಬೇಕೆಂದು ಬಯಸಿದರೆ, ಅವನು ಇನ್ನೂ ದಕ್ಕೆ 
ಬಾಗುತ್ತಾನೆ. ಗುರುತ್ತಕೇಂದ್ರದಿಂದ ಎಳೆದ ರೇಖೆಯು ಬುಡದಿಂದ 1 ವಂತೆ 
ಗುರುತ್ವಕೇಂದ್ರವನ್ನು ಸ್ಥಳಾಂತರಿಸುತ್ತಾನೆ ಮತ್ತು ಇನ್ನೇನು ಬೀಳಲಿರುವನೆನ ತನ್ನ 
ಕಾಲನ್ನು - ಈ ಜಾರಿ ಬಲಗಾಲನ್ನು - ಮುಂದಕ್ಕಿಡುತ್ತಾನೆ ನ ಹೀಗೆ € ೦ದು ಹೆಜ್ಜೆ 


ಮುಂದಿಟ್ಟಿರುತ್ತಾನೆ. ಇದು ಹೀಗೆಯೇ ಮುಂದುವರಿ 


ಈ ವಿಷಯದ ಮೂಲವನ್ನು ಹೊಕ್ಕು ಗೋಡ; Wr 
Kl 


ಹೆಜ್ಜೆಯನ್ನಾಗಲೇ ಇಡಲಾಗಿದೆ ಎಂದು ಊಹಿಸಿಕೊಳ್ಳೋಣ. ಈ ನಿರ್ದಿಷ್ಟ ಘಳಿಗೆಯಲ್ಲಿ 
ಬಲಗಾಲು ಇನ್ನೂ ನೆಲದ ಮೇಲೆಯೇ ಇದೆ ಮತ್ತು ಎಡಗಾಲು ಆಗಲೇ ನೆಲವನ್ನು 
ಸ್ಪರ್ಷಿಸುತ್ತಿದೆ. ಹೆಜ್ಜಿಯು ತುಂಬ ಚಿಕ್ಕದಾಗಿಲ್ಲದಿದ್ದಲ್ಲಿ ಬಲಗಾಲಿನ ಹಿಮ್ಮಡಿಯನ್ನು ಮೇಲಕ್ಕೆ 
ಎತ್ತಬೇಹಗುತ್ತದೆ, “ಏಕೆಂದರೆ ಹೀಗೆ ಹಿಮ್ಮಡಿಯನ್ನು ಎತ್ತುವುದೇ ದೇಹವನ್ನು "ಮುಂಡಕ್ಕೆ 
ಬಾಗಿಸಲು ಮತ್ತು ಸಮತೋಲವನ್ನು 'ಪಲ್ಪಟಗೊಳಿಸಲು ಸಾಧ್ಯ ಮಾಡಿಕೊಡುತ್ತದೆ. 
ಎಡಗಾಲಿನ ಹಿಮ್ಮಡಿಯೇ ಮೊದಲು ನೆಲವನ್ನು ಸ್ಪರ್ಶಿಸುವುದು. ಆಮೇಲೆ ಇಡೀ ಪಾದವೇ 
ನೆಲದ ಮೇಲೆ ನಿಂತಾಗ ಬಲಗಾಲನ್ನು ಸಂಪೂರ್ಣವಾಗಿ ಎತ್ತಲಾಗುತ್ತದೆ. ಅದು ನೆಲಕ್ಕೆ 
ತಾಕಿಕೊಂಡಿರುವುದಿಲ್ಲ. ಈ ಮಧ್ಯೆ ತೊಡೆ ಎಲುಬಿನ ಮಾಂಸಖಾಡಗಳು" ಕುಗ್ಗುವ ಮೂಲಕ 
ಮೊಣಕಾಲಿನ ಬಳಿ ಸ್ವಲ್ಪ ಬಾಗಿರುವ ಎಡಗಾಲನ್ನು ನೇರಗೊಳಿಸುತ್ತವೆ. ಅದು ಓಂದು ಘಳಿಗೆ 
ಲಂಬ ಸ್ಥಿತಿಯನ್ನು ತಾಳುತ್ತದೆ. ಇದರಿಂದ ಆರ್ಧಬಾಗಿದ ಬಲಗಾಲು ನೆಲಕ್ಕೆ ತಾಕದೇ 
ಮುಂದಕ್ಕೆ ಚಲಿಸುವುದು ಸಾಧ್ಯವಾಗುತ್ತದೆ. ದೇಹದ ಚಲನೆಯನ್ನನುಸರಿಸಿ ಬಲಗಾಲಿನ 
ಹಿಮಡಿಯು ಮುಂದಿನ ಮುನ್‌ ಹೆಜ್ಜೆ ಇರಿಸುವ ಕಾಲಕ್ಕೆ ಸರಿಯಾಗಿ" ನೆಲವನ್ನು 2 ಸ್ಪರ್ಶಿಸುವ 
ಸ್ಥಿತಿಗೆ ಬರುತ್ತದೆ. ಈ ಘಳಿಗೆಯಲ್ಲಿ "ಎಡಗಾಲಿನ ಬೆರಳುಗಳಷ್ಟೆ ನೆಲಕ್ಕೆ ತಾಕಿಕೊಂಡಿರುತ್ತವೆ 
ಮತ್ತು ಎಡಗಾಲು ಮೇಲಕ್ಕೆ ವಿಳತೊಡಗಿರುತ್ತದೆ. ಅದೂ ಈ ಮುನ್ನಿನಂತಹುದೇ 
ಚಲನಾವಳಿಗಳಿಗೆ ಒಳಗಾಗುತ್ತದೆ. 


ಚತ್ರ 19: ಓಡುವ ರೀತಿ. ಓಡು. 
ಏರಡು ಪಾದಗಳೂ ಗಾ 


ಚಿತ್ರ 20 : ಓಡುತ್ತ ಹೋದಾಗ ಪಾದಗಳು ಹೇಗೆ ಚಲಿಸುತ್ತವೆ ಎಂಬುದನ್ನು ತೋರಿಸುವ ರೇಖಾಚಿತ್ರ 
(ಚಿತ್ರ 18ರೊಂದಿಗೆ ಹೋಲಿಸಿ). b, 4 ಹಾಗೂ" ಕಾಲ ಅಂತರಗಳಲ್ಲಿ ಎರಡು ಪಾದಗಳೂ 
ಗಾಳಿಯಲ್ಲಿರುತ್ತವೆ. ಇದೇ ಓಡುವುದಕ್ಕೂ ನಡೆಯುವುದಕ್ಕೂ ಮಧ್ಯೆ ಇರುವ ವ್ಯತ್ಯಾಸ. 


ಮನರಂಜನೆಗಾಗಿ ಭೌತಶಾಸ್ತ್ರ 33 


""ನಡೆಯುವುದಕ್ಕೂ ಓಡುವುದಕ್ಕೂ ಮಧ್ಯೆ ಇರುವ ವ್ಯತ್ಯಾಸವೆಂದರೆ, ಓಡುವಾಗ ನೆಲದ 
ಮೇಲಿರಿಸುವ ಕಾಲು ಅದರ ಮಾಂಸಖಂಡಗಳು ತಕ್ಷಣವೇ ಸಂಕುಚಿತ ತಗೊಳ್ಳುವುದರಿಂದಾಗಿ 
ಶಕ್ತಿಯುತವಾಗಿ ನೆಟ್ಟಗಾಗುತ್ತದೆ ಮತ್ತು ದೇಹವನ್ನು. ಮುಂದಕ್ಕೆ ಎಸೆಯುತ್ತದೆ. ಹಾಗಾಗಿ 
ದೇಹವು ಅತ್ಯಲ್ಪ ಕಾಲಾವಧಿ ನೆಲದಿಂದ ಸಂಪೂರ್ಣವಾಗಿ ಮೇಲಿರುತ್ತದೆ ಆಮೇಲೆ ದೇಹವು 
ಮತ್ತೆ ಕೆಳಕ್ಕೆ ಬಿದ್ದು ಮತ್ತೊಂದು ಕಾಲಿನ ಮೇಲೆ ನಿಲ್ಲುತ್ತದೆ. ಆ ಕಾಲು ದೇಹವು ಇನ್ನೂ 
ನೆಲದಿಂದ 'ಮೀಲಿದ್ದಾಗಲೇ ಬೇಗ ಮುಂದಕ್ಕೆ ಚಲಿಸಿರುತ್ತದೆ. ಹೀಗೆ, ಓಡುವುದು ಎನ್ನುವುದು, 
ಒಂದು ಕಾಲಿನಿಂದ ಮತ್ತೊ ೦ದಕ್ಕೆ ಎಗರುವ ತ್ರ ಣಿಗಳಿಂದ ಕೂಡಿರುತ್ತದೆ.'' 

ಸಮತಲವಾದ ಭೊಮಿಯ ಮೇರೆ. ನಡೆಯುವಾಗ ವ್ಯಯೊಬ್ಬ ಏನೂ ಶಕ್ತಿ 
ವ್ಯಯಿಸಬೇಕಾಗಿಲ್ಲವೆಂದು ಕೆಲವರು ಭಾವಿಸುತ್ತಾರೆ. ಇದು ಹಾಗಲ್ಲಡೇ ಅಲ್ಲ. ಒಂದೊಂದು 
ಹಜ್ಜೆ ಇಟ್ಟಾಗಲೂ' ನಡೆಯುವವನ ದೇಹದ ಗುರುತ್ವಕೇಂದ್ರವು ಕಲವು ಸೆಂಟಿಮೀಟರುಗಳಷ್ಟು 
ಮೇಲಕ್ಕೆ ಎತ್ತಲ್ಪಡುತ್ತದೆ. ಸಮತಲ ಕ್ಷೇತ್ರದಲ್ಲಿ ನಡೆಯುವಾಗ ಮಾಡಲಾಗುವ ಕೆಲಸದ 
ಪ್ರಮಾಣವು, “ನಡೆಯುವವನ ದೇಹವನ್ನು ಅವನು ಕ್ರಮಿಸಿದಂಥ ದೂರಕ್ಕೆ ಸಮನಾದಷ್ಟು 
ಎತ್ತರಕ್ಕೆ ಎತ್ತಲು ಅವಶ್ಯವಾದುದರ ಸುಮಾರು ಹದಿನೈದನೇ ಒಂದು ಪಾಲಿನಷ್ಟುಗಿರುತ್ತದೆಂದು 
ಲೆಕ್ಕಾಚಾರ ತೋರಿಸಿಕೊಡುತ್ತದೆ. 


ಚಲಿಸುವ ಕಾರಿನಿಂದ ಹೊರಕ್ಕೆ ಹಾರುವುದು ಹೇಗೆ? 


ಶೆ ಕೇಳಿದಾಗ ಬಹುಮಂದಿ, ಜು ಹೋಗುತ್ತಿರುವ ದಿಕ್ಕಿನಲ್ಲೇ ಮುಂದಕ್ಕೆ 
ಹಾರಬೇಕು, ಇದೇ ಜಡತ್ವ ನಿಯಮಕ್ಕನುಗುಣವಾದ ರೀತಿ, ಎಂದು ಹೇಳುವುದು ಖಂಡಿತ" 
ಆದರೆ ಇದಕ್ಕೂ ಜಡತ್ವಕ್ಕೂ ಏನು ಸಂಬಂಧ ? ಈ ಪ್ರಶ್ನೆಯನ್ನು ಯಾರಿಗೇ ಹಾಕಿ ಅವರು 
ಕೂಡಲೇ ತಬ್ಲೆಬ್ಬಾಗುಪರೆಂದೇ ನಾನು ಬಾಜಿ ಕಟ್ಟಿ ಹೇಳುತ್ತೇನೆ. ಏಕೆಂದರೆ, ಜಡತ್ವ 
ನಿಯಮದ ಪ್ರಕಾರ ಹಿಂದಕ್ಕೆ ಹಾರಬೇಕೇ ಹೊರತು ಚಲನೆಯ 'ದಿಕ್ಕನಲ್ಲಲ್ಲ. ವಾಸ್ತವವಾಗಿ, 
ಇಲ್ಲಿ ಜಡತ್ವವು ದ್ವಿತೀಯ" ಜು ತಾ ನಾವು ಮುಂದಕ್ಕೆ ಏಕೆ ಹಾರಬೇಕು 
ಎಂಬುದರ ಮುಖ್ಯ ಕಾರಣವನ್ನು - ಜಡತ್ವರೊಂದಿಗೆ ಯಾನ ಸಂಬಂಧವನ್ನೂ 
ಹೊಂದಿರದಂಥ ಕಾರಣವನ್ನು ಈ ಲ್ಲ ನಾವು ನಿಜಕ್ಕೂ ಮುಂದಕ್ಕಲ್ಲ ಹಿಂದಕ್ಕೇ 
ಹಾರಬೇಕು, ಎಂದೇ ಯೋಚಿಸಿವಡಾಗುತ್ತೇವೆ 
ನೀವು ಚಲಿಸುತ್ತಿರುವ ಕಾರಿನಿಂದ ಹೊರಕ್ಕೆ ಹಾರಬೇಕಾಗಿದೆ ಎಂದಿಟ 
ಏನಾಗುತ್ತದೆ? ನೀಷೆ ಹಾರಿದಾಗ ನಿಮ್ಮ ದೇಹವು ಕಾರಿನ ಸಂಬ 


ಗ ್ವ 
ನಿಯಮದ ಪ್ರಕಾರ ಕಾರಿನಷ್ಟೇ ವೇಗವ ನ್ನು ಹೊಂದಿರುತ್ತದೆ, ಮುಂದಕ್ಕೆ ಚಲಿಸುವ 
ಪ್ರವೃತ್ತಿಯನ್ನು ಹೊಂದಿರುತ್ತದೆ" ಮುಂದಕ್ಕೆ ಹಾರಿದಲ್ಲಿ, ಈ ವೇಗವನು ಮಾಡುವ 


ಫಂ ನಾವು ತದ್ವಿರುದ್ಧವಾಗಿ « ಅದನ್ನು ಹೆಚ್ಚಿಸು ೇವೆ 
ಹಾರಬೇಕಲ್ಲವೇ - ಏಕೆಂದರೆ ಆಗ ನಾವು ದೇಶಕ್ಕೆ ೧0 
ನಮ್ಮ ದೇಹದಲ್ಲಿರುವ ವೇಗದಿಂದ ಕಳೆಯ! 
ಬಂದಿಳಿದಾಗ ನಮ್ಮ ದೇಹವು ಉರುಳಿ ಬೀಳುವ ರಭಸಪನ್ನು ಕಮ್ಮಿಯಾಗಿ ಹೊಂದಿರುತ್ತದೆ, 
ಅಲ್ಲವೇ? 

” ಆದರೆ ಸಾಮಾನವಾಗಿ ಚಲಿಸುವ ಟಂ 
ಕಾರಿನ ಚಲನೆಯ ದಿಕ್ಕಿನಲ್ಲೇ ಮುಂಡಕ್ಕೆ ಹಾರುಕ್ಸಾರೆ 


34 ನರಂ: ಗಾಗಿ ಭೌತಶಾಸ್ತ್ರ 


ಚಿರಕಾಲದಿಂದ ಬಳಕೆಯಲ್ಲಿ ಬಂದಿರುವ ರೀತಿ. ಹಿಂದಕ್ಕೆ ಹಾರಿದರೆ ಏನಾಗುತ್ತದೆಂದು 
ಪರೀಕ್ಷಿಸಲು ಅಂಥ ಅವಿವೇಕದ ಕಾರ್ಯ ಮಾಡಲು ಹೋಗಬೆ ನೇಡಿರೆಂದು ನಾನು ನಿಮ 
ಬಲವಾದ ಎಚ್ಚರಿಕೆ ಕೊಡುತ್ತೇನೆ. 

ಆದರೆ ಇಲ್ಲೊಂದು ವಿರೋಧಾಭಾಸವಿದ್ದಂತೆ ಕಂಡುಬರುತ್ತದೆ, ಅಲ್ಲವೇ? ನಾವು 
ಮುಂದಕ್ಕೆ ಹಾರಲಿ, ಹಿಂದಕ್ಕೆ ಹಾರಲಿ, ಬೀಳುವ ಅಪಾಯವಂತೂ ಇದ್ದೇ ಇರುತ್ತದೆ. 
ಏಕೆಂದರೆ ನಮ್ಮ ಕಾಲುಗಳು ಸಲಕ್ಕೆ ಸೋಕಿ ನಿಂತಾಗ ನಮ್ಮ ದೇಹಗಳು ಇನ್ನೂ ಚಲನೆಯನ್ನು 
ಹೊಂದೇ ಇರುತವೆ. ಮುಂದಕ್ಕೆ" ಹಾರಿದಾಗ ನಮ್ಮ ದೇಹಗಳು ಹಿಂದಕ್ಕೆ ಹಾರಿದಾಗ 
ಹೊಂದಿರುವುದಕ್ಕಿಂತ ಹೆಚ್ಚಿನ ಪೇಗವನ್ನು ಹೊಂದಿರುತ್ತವೆ, ಎಂಬುದನ್ನು” ನಾವಾಗಲೇ 
Fre ಔದರೂ ಹಂದಕ್ಕೆ ಬೀಳುವುದಕ್ಕಿಂತ ಮುಂದಕ್ಕೆ ಬೀಳುವುದೇ ಹೆಚ್ಚು ಸುರಕ್ಷಿತ, 

ಕೆಂದರೆ “ಆಗೆ ನಾವು ನಮ್ಮ ಶ ಶರೀರದ ಸಮತೋಲವನ್ನು "ದೃಢಪಡಿಸಿಕೊಳ್ಳಲು" ತಕ್ಷಣವೇ 
ores ಒಂದು ಕಾಲನ್ನು ಮುಂದಿಡುತ್ತೇವೆ ಅಥವಾ ಕೆಲವು ಹೆಜ್ಜೆ ಮುಂದಕ್ಕೆ 
ಓಡುತ್ತೇವೆ. ನಾವಿದನ್ನು ಯೋಚನೆಯನ್ನೂ ನ ಮಾಡದೆಯೇ ಮಾಡುತ್ತೇವೆ, ನಾವು 
ನಡೆಯುವಾಗ ಹೇಗೆ ಮಾಡುತ್ತೇವೋ ಹಾಗೆ. ಏಕೆಂದರೆ, ಚಲನಶಾಸ್ತ್ರದ ಪ್ರಕಾರ, 
ನಡೆಯುವುದು, ಈ ಮುನ್ನ ಗಮನಿಸಿರುವಂತೆ, ನಮ್ಮ ದೇಹವು ಅನೇಕ ಬಾರಿ ಮುಂದಕ್ಕೆ 
ಬೀಳುತ್ತ ಹೋಗುವುದಾಗಿದೆ, ಆದರೆ ಬೀಳದಿರಲೆಂದು ಕಾಲನ್ನು ಮುಂದಿಟ್ಟು ನಮ್ಮನ್ನು 
ರಕ್ಷಿಸಿಕೊಳ್ಳುತ್ತೇವೆ. ಹಿಂದಕ್ಕೆ ಬೀಳುವಾಗ ರಕ್ಷಿಸಿಕೊಳ್ಳುವ ಈ ಕಾಲಿನ ಚಲನೆ 
ಇಲ್ಲದಿರವುದರಿಂದ ಅಪಾಯ ಅತಿ ಹೆಚ್ಚಾಗಿರುತ್ತದೆ. ಇದಲ್ಲದೆ, ನಾವು ಮುಂದಕ್ಕೆ ಹಾರಿದಾಗ 
ಬಿದ್ದರೂ ಕೂಡ ಕೈಗಳನ್ನು ಮುಂ ದ ಇಟ್ಟು ಪತನದ ಪರಿಣಾಮವನ್ನು ಕಮ್ಮಿ 
ಮಾಡಿಕೊಳ್ಳಬಹುದು. ಅದರೆ" ಬೆನ್ನ ಮೇಲೆ ಹಿಂದಕ್ಕೆ ಬೀಳುವಾಗ ಹೀಗೆ ಮಾಡಿಕೊಳ್ಳಲು 
ಆಗುವುದಿಲ್ಲ. 

ಆದ್ದರಿಂದ ನೀವೇ ಕಾಣುವಂತೆ, ಮುಂದಕ್ಕೆ ಹಾರುವುದೇ ಹೆಚ್ಚು ಸುರಕ್ಷಿತ, ಜಡತ್ವದ 
ಕಾರಣದಿಂದ ಅಷ್ಟಾಗಿ ಅಲ್ಲ ಆದರೆ ನಮ್ಮಗಳ ಕಾರಣದಿಂದಾಗಿಯೇ. "ಉದಾಹರಣೆಗೆ ನಮ್ಮ 
ಜೊತೆಗಿರುವ ವಸ್ತುಗಳ ವಿಷಯದಲ್ಲಿ ಈ ನಿಯಮ ಅನ್ವಯವಾಗುವುದಿಲ್ಲ. ಚಲಿಸು ವ 
ಕಾರಿನಿಂದ ಮುಂಡೆ ಎ ಸೆದ ಶೀಠೆಯು ನೆಲಕ್ಕೆ ತ ತಾಕಿದಾಗ ಒಡೆಯುವ ಸಂಭವವು, ಹಿಂದಕ್ಷೆ 
ಎಸೆದಾಗ ಒಡೆಯುವ ಸಂಭವಕ್ಕಿಂತ ಹಚ್ಚಿಗಿರುತ್ತದೆ. ಆದ್ದರಿಂದ ನೀವು ಚಲಿಸುವ ಕಾರಿನಿಂದ 
ಹೊರಕ್ಕೆ ಹಾರಬೇಕಾಗಿದ್ದ ನಿಮ್ಮೊಂದಿಗೆ ಸಾಮಾನುಗಳೂ ಇದ್ದಲ್ಲಿ, ಮೊದಲು 
ಸಾಮಾನುಗಳನ್ನು ಹಿಂದಕ್ಕೆ ಎಸದು ಬಡಿ, ಅನಂತರ ನೀವು ಮುಂದಕ್ಕೆ ಹಾರಿ. ಟ್ರಾಂಕಾರ್‌ 
ಕಂಡಕ್ಟರುಗಳು 'ಮುತ್ತು Le ಇನ್‌ಸ್ಪೆಕ್ಟರುಗಳಂಥ ನುರಿತವರು ಸಾಮಾನ್ಯವಾಗಿ ಟ್ರಾಂನ 
ಚಲನೆಯ ದಿಕ್ಕಿಗೇ ಮುಖ ಮಾಡಿಕೊಂಡು "ಒಂದಕ್ಕೆ ಹೆಜ್ಜೆ ಹಾಕುತ್ತ ಇಳಿಯುತ್ತಾರೆ. ಇದರಿಂದ 
ಅವರಿಗೆ ಎರಡು ಅನುಕೂಲಗಳುಂಟು. ಮೊದಲನೆಯದಾಗಿ, ಅವರು ಜಡತ್ವದಿಂದಾಗಿ 
ಶರೀರವು ಪಡೆದುಕೊಳ್ಳುವ ವೇಗವನ್ನು ಕಮ್ಮಿ ಮಾಡಿಕೊಳ್ಳುತ್ತಾರೆ, ಎರಡನೆಯದಾಗಿ ಹಿಂದಕ್ಕೆ 
ಬೀಳದಂತೆಯೂ ರಕ್ಷಿಸಿಕೊಳ್ಳುತ್ತಾರೆ, ಏಕೆಂದರೆ ಅವರು ಮುಖ ಮುಂದೆ ಮಾಡಿಕೊಂಡು, 
ತಾವು ಬೀಳುವ ಸಂಭವ ಹೆಚ್ಚಿರುವ ದಿಕ್ಕಿನಲ್ಲಿ ಇಳಿಯುತ್ತಾರೆ. 


ಸ 


ಗುಂಡು ಹಿಡಿಯುವುದು 


ಪ್ರಥಮ ಜಾಗತಿಕ ಯುದ್ಧದ ಸಮಯದಲ್ಲಿ ಕೆಳಗಿನ ವಿಚಿತ್ರ ಪ್ರಸಂಗವೊಂದು 


EL 
ಶೀ 


ಮನರಂಜನೆಗಾಗಿ ಭೌತಶಾಸ್ತ್ರ 35 


ಪರದಿಯಾಯಿತು. ಫ್ರೆಂಚ್‌ ವೈಮಾನಿಕನೊಬ್ಬ ಎರಡು ಕಿಲೋಮೀಟರುಗಳ ಎತ್ತರದಲ್ಲಿ 
ವಿಮಾನದಲ್ಲಿ ಹಾರಿ ಹೋಗುತ್ತಿದ್ದ ಆಗ ಅವನ ಮುಖದ ಮುಂದೆ ನೊಣವೊಂದು 
ಹಾರಿಬಂದಿತು. ಅವನು ಅದನ್ನು ಕೈಗಳಲ್ಲಿ ಹಿಡಿದು ನೋಡಿದ. ಬಿಕ್ಕಸಬೆರಗಾದ. ಅವನು 
ಹಿಡಿದಿದ್ದುದು ನೊಣವಾಗಿರಲಿಲ್ಲ. ಆದೊಂದು ಜರ್ಮನ್‌ ಗುಂಡಾಗಿತ್ತು | ತಾನು ಫಿರಂಗಿಯ 
ಗುಂಡುಗಳನ್ನು ಬರಿಗೈಗಳಲ್ಲೇ ಹಿಡಿದನೆಂದು ಬಡಾಯಿ ಕೊಚ್ಚಿದ, ಐತಿಷ್ಯ ಪ್ರಸಿದ್ಧ ಬೇರನ್‌ 
ಮುನ್‌ಹೌಸೆನ್‌ನ ಉತ್ಪ್ರೇಕ್ಷಿತ ಕಥೆಗಳಂತೆ! ಆದರೆ ಈ ಗುಂಡು ಹಿಡಿಯುವ ಕಥೆಯಲ್ಲಿ 
ನಂಬಲಸಾಧ್ಯವಾದುದೇನೂ ಇಲ್ಲ. 

ಬಂದೂಕಿನ ಮೂತಿಯಿಂದ ಹೊರ ಹೊರಟ ಗುಂಡೊಂದು ಚಿರಂತನವಾಗಿ ಸೆಕೆಂಡಿಗೆ 
800-900 ಮೀಟರುಗಳ ವೇಗದಲ್ಲೇನೂ ಹೋಗುವುದಿಲ್ಲ. ಗಾಳಿಯ ಪ್ರತಿರೋಧವು ಅದರ 
ವೇಗವನ್ನು ಕ್ರಮೇಣ ಕಮ್ಮಿಯಾಗಿಸುತ್ತ ಅದರ ಪ್ರಯಾಣದ ಕೊನೆಯಲ್ಲಿ ಕೇವಲ ಸೆಕೆಂಡಿಗೆ 
40 ಮೀಟರುಗಳಿಗೆ ಇಳಿಸುತ್ತದೆ. ವಿಮಾನವೂ ಅಷ್ಟೇ ವೇಗದಲ್ಲಿ ಹಾರಿ ಹೋಗುವುದರಿಂದ, 
ಗುಂಡೂ ವಿಮಾನವೂ ಒಂದೇ ವೇಗದಲ್ಲಿ ಹೋಗುವಂಥ ಪರಿಸ್ಥಿತಿಯನ್ನು ಸುಲಭವಾಗಿ 
ಹೊಂದಲು ಸಾಧ್ಯ. ಆ ಪ್ರಸಂಗದಲ್ಲಿ ಗುಂಡು, ವಿಮಾನ ಹಾಗೂ ಅದರ ಚಾಲಕನಿಗೆ 
ಸಂಬಂಧಿಸಿ ನಿಶ್ಚಲ ಸ್ಥಿತಿಯಲ್ಲಿರುತ್ತದೆ ಅಥವಾ ಚಲಿಸಿಯೂ ಚಲಿಸದಂತಿರುತ್ತದೆ. ವಿಮಾನ 
ಚಾಲಕನು ಅದನ್ನು ಸುಲಭವಾಗಿ ತನ್ನ ಕೈಯಿಂದ ಹಿಡಿಯಬಲ್ಲ. ಅದರಲ್ಲೂ ಕೈಕವಚ 
ತೊಟ್ಟದ್ದರೆ, ಏಕೆಂದರೆ ಗುಂಡು ಗಾಳಿಯಲ್ಲಿ" ಧಾವಿಸಿಕೊಂಡು ಹೋಗುತ್ತ ಗಣನೀಯವಾಗಿ 
ಕಾದಿರುತ್ತದೆ. 


ಕರಬೂಜವೋ, ಸಿಡಿಬಾಂಬೋ? 
ಕೆಲವು ವಿಶಿಷ್ಟ ಸಂದರ್ಭಗಳಲ್ಲಿ ಬಂದೂಕಿನ ಗುಂಡೂ ತನ್ನ “ಕುಟುಕ''ನ್ನು 


ಚ 
ಕಳೆದುಕೊಳ್ಳಬಲ್ಲುದೆಂದು ನಾವು ಕಂಡಿದ್ದೇವೆ. ಆದರೆ ಮೆಲ್ಲಗೆ ಎಸೆದ. “ಶಾಂತಿಯುತ'” 
ವಸ್ತುಗಳೂ ವಿನಾಶಕರ ಪ್ರಭಾವ ಬೀರುವ ನಿದರ್ಶನಗಳೂ ಉಂಟು. 1924ರಲ್ಲಿ 


ಚಿತ್ರ 21 : ಶೀಘ್ರವಾಗಿ ಚಲಿಸುತ್ತ ಹೋಗುತ್ತಿರುವ ಕಾರಿನತ್ತ ಮೆಲ್ಲಗೆ ತೂರಿ ಎಸೆದ 
ಕರಬೂಜ ಹಣ್ಣುಗಳೂ ಬಾಂಬುಗಳನ್ನು ಎಸೆದಷ್ಟೇ ಅಪಾಯಕಾರಿ. 


36 ಮನರಂಜನೆಗಾಗಿ ಭೌತಶಾಸ್ತ್ರ 


ಲೆನಿನ್‌ಗ್ರಾದ್‌-ತಿಪ್ಲಿಸ್‌ ಮೋಟಾರ್‌ ರೇಸ್‌ ನಡೆದಾಗ ಕೌಕಾಸಿಯಾದ ರೈತರು ತಮ್ಮ ಮೆಚ್ಚಿಕೆ 
ವ್ಯಕ್ತಪಡಿಸಲೋಸು ಏಗ ವೇಗವಾಗಿ ಹೋಗುತ್ತಿದ್ದ ರೇಸ್‌ ಕಾರ್‌ಗಳತ್ತ ರಬೂಜ, ಸೇಬು 
ಮತ್ತಿತರ ಅಂಥವೇ ಹಣ್ಣುಗಳನ್ನು ಎಸೆದರು. “ಆದರೆ ಈ ನಿರುಪದ್ರವಿ ಉಡುಗೊರೆಗಳು 
ಕಾರುಗಳ ಮೇಲೆ ದೊಡ್ಡ "ದೊಡ್ಡ ಕಚ್ಚುಗಳನ್ನು ಮಾಡಿ ಕಾರು ನಡೆಸುತ್ತಿದ್ದವರಿಗೂ ತೀವ್ರ 
ಗಾಯಗಳನ್ನು ಉಂಟುಮಾಡಿದವು. ಇದು ಹೀಗಾಯಿತೇಕೆಂದರೆ, ಕಾರಿನ ವೇಗವು ಅದರ 
ಮೇಲೆಸೆದ ಕರಬೂಜ ಅಥವಾ ಸೇಬಿನ ಹಣ್ಣುಗಳ ವೇಗದೊಂದಿಗೆ ಕೂಡಿಕೊಂಡು ಆ 
ವಸ್ತುಗಳನ್ನು ಅಪಾಯಕಾರಿ ಕ್ಷಿಪಣಿಗಳನ್ನಾಗಿ ಪರಿವರ್ತಿಸಿತು. ಗಂಟೆಗೆ 120 ಕಿ.ಮೀ. 
ವೇಗದಲ್ಲಿ ಹೋಗುತ್ತಿರುವ ಕಾರೊಂದರತ್ತ ಎಸೆದ 4 ಕಿ.ಗ್ರಾಂ. ತೂಗುವ ಕರಬೂಜವೊಂದು, 
10 ಗ್ರಾಂ. ಗುಂಡು ಹೊಂದಿರುವಷ್ಟೇ ಚಲನೆಯ ಶಕ್ತಿಯನ್ನು ಹೊಂದಿರುತ್ತದೆ. ನಿಜ, 
ಕರಬೂಜ ಉಂಟುಮಾಡುವ ಪರಿಣಾಮವು ಗುಂಡು ಉಂಟುಮಾಡುವ 
ಪರಿಣಾಮದಂತಿರುವುದಿಲ್ಲ? ಏಕೆಂದರೆ, ಎಷ್ಟೇ ಆಗಲಿ ಕರಬೂಜ ಅಜ್ಜಿಬಿಜ್ಜಿಯಾಗುವಂಥ 
ಪದಾರ್ಥ. 

ಈಗಂತೂ ನಮ್ಮ ಬಳಿ ಗಂಟಿಗೆ ಸುಮಾರು 3,000 ಕಿ.ಮೀ. ವೇಗದಲ್ಲಿ ಹೋಗಬಲ್ಲ 
ಅತಿವೇಗದ ವಿಮಾನಗಳಿರುವಾಗ - ಗುಂಡಿನ ವೇಗವೂ ಸರಿಸುಮಾರು ಇಷ್ಟೇ ಇರುತ್ತದೆ — 
ಅವುಗಳ ಚಾಲಕರು ನಾವು ಮೇಲೆ ತಿಳಿಸಿದಂಥ ಪರಿಸ್ಥಿತಿಗಳನ್ನು ಎದುರಿಸುವ ಸಂಭ ಭವವುಂಟು. 
ಅತಿವೇಗದ ವಿಮಾನಕ್ಕೆ ಅಡ್ಡ ಬರುವ ಪ್ರತಿಯೊಂದೂ ಅದಕ್ಕೆ ಭಾರಿ ಶಕ್ತಿಯೊಂದಿಗೆ 
ಬಡಿಯುತ್ತದೆ. ಮರೀರಗನ್‌ ಹೊಡೆತಗಳಾಗಲೀ ಅಥವಾ ಮತ್ತೊಂದು ವಿಮಾನದಿಂದ 
ಅಕಸ್ಣಾತ್ತಾಗಿ ಇದರ ಮೇಲೆ ಬೀಳಿಸಿದ ಒಂದು ಬೊಗಸೆ ಗುಂಡುಗಳಾಗಲೀ, ಒಂದೇ 
ಪರಿಣಾಮ ಉಂಟುಮಾಡುತ್ತವೆ; ಈ ಗುಂಡುಗಳು ವಿಮಾನಕ್ಕೆ ಮಷೀನ್‌ಗನ್‌ನಿಂದ 
ಹೊಡೆದವೋ ಎಂಬಂತಹ ಪರಿಣಾಮದೊಂದಿಗೆ ಬಡಿಯುತ್ತವೆ. ಎರಡು ಪ್ರಸಂಗಗಳಲ್ಲೂ 
ಸಾಪೇಶ್ಚ ವೇಗಗಳು ಒಂದೇ ಆಗಿರುವುದರಿಂದ - ವಿಮಾನವೂ ಗುಂಡೂ ಸೆಕೆಂಡಿಗೆ ಸುಮಾರು 
800 ಮೀಟರುಗಳ ವೇಗದಲ್ಲಿ ಸಂಧಿಸುತ್ತವೆ - ಉಂಟಾಗುವ ವಿನಾಶವು ಅವು ಸಂಘಟಿಸಿದಾಗ 
ಆದಷ್ಟೆ ಆಗಿರುತ್ತದೆ. ಇದಕ್ಕೆ ವಿರುದ್ಧವಾಗಿ, ಅದೇ ವೇಗದಿಂದ ಹೋಗುತ್ತಿರುವ 
ವಿಮಾನವೊಂದರ ಮೇಲೆ ಸಂದಿನಿಂದ ಗುಂಡು ಹಾರಿಸಿದಾಗ ಅದು, ನಾವಾಗಲೇ 
ಕಂಡಿರುವಂತೆ, ನಿರುಪದ್ರವಿಯಾಗಿರುತ್ತದೆ. 

ಒಂದೇ ದಿಕ್ಕಿನಲ್ಲಿ ಬಹುಮಟ್ಟಿಗೆ ಒಂದೇ ವೇಗದಲ್ಲಿ ಹೋಗುತ್ತಿರುವ ವಸ್ತುಗಳು 
ಸಂಧಿಸಿದಾಗ ಒಂದಕ್ಕೊಂದು ಬಡಿದು ಚೂರಾಗದೆಯೇ ಮೆಲ್ಲಗೆ ತಾಕಿಕೊಳ್ಳುತ್ತವೆ, ಎಂಬ 
ಸಂಗತಿಯ ಪ್ರಯೋಜನವನ್ನು ಬುದ್ಧಿವಂತಿಕೆಯಿಂದ ಪಡೆದುಕೊಂಡು 1935ರಲ್ಲಿ ಎಂಜಿನ್‌ 
ಚಾಲಕ ಬೊರ್ಜ್ಟೋವ್‌ ಎರಡು ರೈಲುಗಳು ಡಿಕ್ಕಿ ಹೊಡೆಯುವುದನ್ನು ತಪ್ಪಿಸಿದ. ಅವನು 
ದಕ್ಷಿಣ ರಷ್ಯದಲ್ಲಿ, ಯೆಲ್ಲಿಕೊವ್‌ ಹಾಗೂ ಒಲ್ಲಾಂಕದ ನಡುವೆ ಕೈಲು "ನಡೆಸಿಕೊಂಡು 
ಹೋಗುತ್ತಿದ್ದ ಮುಂದುಗಡೆ ಇನ್ನೊಂದು ರೈಲು ಹೊಗೆ ಉಗುಳುತ್ತ ನಡದಿತ್ತು. ಈ ರೈಲಿನ 
ಚಾಲಕನು" ತಿಟ್ಟನ್ನು ಹತ್ತಲು ಸಾಲುವಷ್ಟು ಉಗಿ ಸಿದ್ಧಗೊಳಿಸುವುದರಕ್ಲಿ ವಿಫಲನಾದ. ಅನು 
ತನ್ನ ಎಂಜಿನ್ನನ್ನೂ “ಹಲವು ವ್ಯಾಗನ್‌ಗಳನ್ನೂ ಬೇರ್ಪಡಿಸಿಕೊಂಡು, ಹಿಂದೆ 36 ವ್ಯಾಗನ್‌ಗಳನ್ನು 
ಬಿಟು ಹತ್ತಿರದ ಸಿಲ್ಹಾಣಕ್ಕೆ ಹೊರಟ. ಆದರೆ ಅವನು ಹಿಂದೆ ಬಿಟ್ಟ ವ್ಯಾಗನ್‌ಗಳ ಗಾಲಿಗಳನ್ನು 
ತಡೆ ಹಿಡಿಯಲು ಬ್ರೇಕಷೂಗಳನ್ನೂ ಇರಿಸದಿದ್ದ ಕಾರಣ, ಈ ವ್ಯಾಗನ್‌ಗಳು ಇಳಿಜಾರಿನಲ್ಲಿ 
ಹಿಂದಕ್ಕೆ ಉರುಳತೊಡಗಿದವು. ಅವು ಗಂಟಿಗೆ 15 ಕಿ.ಮೀ.ಗಳ ವೇಗ ಪಡೆದವು. ಅವು 


ಮನರಂಜನೆಗಾಗಿ ಭೌತಶಾಸ್ತ್ರ ಗ 


ಹಿಂದಿದ್ದ ರೈಲಿಗೆ ಡಿಕ್ಕಿ ಹೊಡೆಯುವುದು ಖಂಡಿತವೆಂದೇ ತೋರಿಬಂದಿತು. ಅದೃಷ್ಟವಶಾತ್‌ 
ಹಿಂಡಿದ್ದೆ ಕೈಲನ ಚಾಲಕ ಜೊರ್ಷ್ಟೋವ್‌ ಧೃತಿಗೆಡಲಿಲ್ಲ. ಕಂಗಾಲಾಗದೆ ಆಗ ಏನು 
ಮಾಡಬೇಕಿರಿತೆಂಬುದನ್ನು ಶ್ರ "ಗ್ರಹಿಸಿದ, ಅವನು ತನ್ನ ರೈಲನ್ನು ನಿಲ್ಲಿಸಿ ಅದನ್ನೂ 
ಹಿಂ ದಕ್ಕೆ ನಡೆಸತೊಡಗಿದ. ಕ ಮೇಣ ಅದರ ವೇಗವನ್ನೂ ಗಂಟೆಗೆ 15 ಕಿಮೀ. ಗಳ ವೇಗಕ್ಕೇ 
ತಂದ. “ಇದರಿಂದಾಗಿ ಉರುಳಿಕೊಂಡು ಬರುತ್ತಿದ್ದ 36 ಮ್ಯಗನ್‌ಗಳು ಯಾವ ಅಪಾಯವನ್ನೂ 
ಉಂಟುಮಾಡದೆ ಅವನ ಎಂಜಿನ್ನಿಗೆ ನಿಧಾನವಾಗಿ ತಾಕಿಕೊಳ್ಳುವಂತೆ ಮಾಡಲು ಅವನಿಗೆ 
ಸಾಧ್ಯವಾಯಿತು. 

ಕೊನೆಯಲ್ಲಿ, ಇದೇ ಸೂತ್ರವನ್ನು ಬಳಸಿಕೊಂಡು ಸಿದ್ಧಗೊಳಿಸಿರುವ ಸಾಧನವೊಂದರ 
ಬಗೆಗೂ ನಾನು ಹೆ ನೆ ಈ ಸಾಧನವು ಚಲಿಸುವ ರೈಲಿನಲ್ಲಿ ಕುಳಿತು 
ಬರೆಯುವುದನ್ನು ಹೆಚ್ಚು ಸುಲಭ ಮಾಡಿಕೊಡುವುದಾಗಿದೆ. ರೈಲುಬಂಡಿಯು ಕಂಬಿಗಳನು ನ್ನ್ನ 
ಜೋಡಿಸಿರುವ ಸ್ಥಳಗಳ ಮೇಲೆ ಹಾದು ಹೋಗುವಾಗ ತುಂಬ ಕುಲುಕಾಡುವುದರಿಂದ 
ರೈಲಿನಲ್ಲಿ ಕುಳಿತು ಬರೆಯುವುದು ಕಷ್ಟವೆಂಬುದನ್ನು ನೀವೆಲ್ಲ ಬಲ್ಲಿರಿ. ಈ ಕುಲುಕಾಟಗಳು 
ಕಾಗದ ಹಾಗೂ ಪೆನ್‌ಗಳ ಮೇಲೆ ಒಂದೇ ಕಾಲದಲ್ಲಿ ಪ್ರಭಾವ ಬೀರವು. ಆದ್ದರಿಂದ 
ಕುಲುಕಾಟಗಳು ಒಂದೇ ಕಾಲದಲ್ಲಿ ಎರಡರ ಮೇಲೂ ಕ್ರಿಯೆ ನಡೆಸುವಂತೆ ಮಾಡುವಂಥ 
ಸಾಧನವೊಂದನ್ನು ಸಿದ್ಧಗೊಳಿಸುವುದು ನಮ್ಮ ಕಾರ್ಯಭಾರ. ಹೀಗೆ ಮಾಡಿದರೆ, ಅವು 


ಸ್ರ 


ಪರಸ್ಪರರಿಗೆ ಸಂಬಂಧಿಸಿ. ವಿಶ್ರಾಂತ ಸ್ಥಿತಿಯಲ್ಲಿರುವುವು 


ಚಿತ್ರ 22 : ಚಲಿಸುತ್ತಿರುವ ರೈಲುಗಾಡಿಯಲ್ಲಿ ಬರೆಯಲು ಅನುಕೂಲ ಮಾಡಿಕೊಡುವ ಸಾಧನ. 


ಚಿತ್ರ 22 ಅಂಥ ಒಂದು ಸಾಧನವನ್ನು ತೋರಿಸುತ್ತದೆ. ಬಲಗೈ ಮಣಿಕಟ್ಟನ್ನು ಚಿಕ್ಕ 
ಹಲಗೆ ಇಗ ಬಂಧಿಸಿರಲಾಗುತ್ತದೆ. ಈ ಹಲಗೆಯು ಮೇಲಕ್ಕೂ ಕೆಳಕ್ಕೂ " ಪಲಗೆಯಲ್ನಿರುವ 
ಸೀಳುಗಂಡಿಗಳಲ್ಲಿ ಚಲಿಸುತ್ತದೆ. ಈ b ಹಲಗೆಯು ಬರವಣೆೆಯ ಹಲಗೆಯ ಲ್ಲಿರುವ 
ಜಾಡುಗಳಲ್ಲಿ ಹಿಂದಕ್ಕೂ ಮುಂ ದಕ್ಕೂ ಚಲಿಸುತ್ತದೆ. ಈ ವಣಿಗೆಯ ಹಲಗೆಯನ್ನು 
ರೈಲುಬಂಡಿಯ ಟೇಬಲ್‌ ಮೇಲೆ ಇರಿಸಿರಲಾಗುತ್ತದೆ ರಃ (ಗ ಬರವಣಿಗೆಗೆ 
ಬೇಕಾದಷ್ಟು “ಬಿಡುವು ಜಾಗ'' ಉಂಟುಮಾಡಿಕೊಡುವುದ ಡೆ 
ಕುಲುಕಾಟವೂ ಕಾಗದದ ಮೇಲೂ ಪೆನ್ನಿನ ಅಥವಾ ಪೆನ್ನನ್ನು ಓಡಿದ 


ಸ 
ಕಾಲದಲ್ಲಿ ಕ್ರಿಯೆ ಜರುಗಿಸುವಂತೆಯೂ ಮಾಡುತದೆ. ಇದರಿಂದ ರೈಲಿನಲ್ಲಿ ಕುಳಿತೂ, 
38 ುನರಂಜನೆಗಾಗಿ ಭೌತಶಾಸ್ತ 


ಮನೆಯಲ್ಲಿ ಕುಳಿತು ಸಾಮಾನ್ಯ ಮೇಜಿನ ಮೇಲೆ ಬರೆಯುವಷ್ಟೇ ಸುಲಭವಾಗಿ ಬರವಣಿಗೆ 
ಸಾಗಿಸಬಹುದು. ಒಂದೇ ಅಹಿತ ಭಾವನೆಯೆಂದರೆ, ಕುಲುಕಾಟವು ಕೈಯಿನ ಮಣಿಕಟ್ಟಿನ 
ಮೇಲೂ ತಲೆಯ ಮೇಲೂ ಒಂದೇ ಕಾಲದಲ್ಲಿ ಕ್ರಿಯೆ ಜರುಗಿಸುವುದಿಲ್ಲವಾದ ಕಾರಣ ನೀವು 
ಏನು ಬರೆಯುತ್ತಿದ್ದೀರೋ ಅದು ಬಿಟ್ಟುಬಿಟ್ಟು ಬರೆದಂತೆ ಕಾಣುತ್ತದೆ. 


ನಿಮ್ಮ ತೂಕ ಎಷ್ಟು? 

ನಿಮ್ಮ ತೂಕ ಎಷ್ಟು ಎಂದು ನೀವು ಸರಿಯಾಗಿ ಕಂಡುಕೊಳ್ಳಬೇಕಾದರೆ ತೂಗುವ 
ಯಂತ್ರದ ಮೇಲೆ ನೀವು ನೆಟ್ಟಗೆ ಚಲಿಸದೆ ನಿಲ್ಲಬೇಕು. ಸ್ವಲ್ಪ ಬಾಗಿದರೂ ತೂಕ ಕಮ್ಮಿಯಾಗಿ 
ಕಾಣುತ್ತದೆ. ಏಕೆ? ನೀವು ಬಾಗಿದಾಗ. ಹಾಗೆ “ಮಾಡಲು ಸಹಾಯಕವಾಗುವ 
ಮಾಂಸಖಂಡಗಳು ನಿಮ್ಮ ದೇಹದ ಕೆಳಾರ್ಧವನ್ನು ಮೇಲಕ್ಕೆತ್ತುತ್ತವೆ. ಹಾಗೆ ಯಂತ್ರದ ಮೇಲೆ 
ನಿಮ್ಮ ಶರೀರ ಹಾಕುವ ಒತ್ತಡವನ್ನು ಕಡಿಮೆ ಮಾಡುತ್ತವೆ. ಇದಕ್ಕೆ ಏರುದ್ಧವಾಗಿ ನೀವು 
ಬಾಗುವುದನ್ನು ನಿಲ್ಲಿಸಿದಾಗ ನಿಮ್ಮ ಮಾಂಸಖಂಡಗಳು ಶರೀರದ ಮೇಲಿನ ಹಾಗೂ ಕೆಳಗಿನ 
ಭಾಗಗಳನ್ನು ಪರಸ್ಪರ ದೂರ ಸರಿಯುವಂತೆ ಮಾಡುತ್ತವೆ. ಈ ಪ್ರಸಂಗದಲ್ಲಿ ತೂಗುವ 
ಯಂತ್ರವು ಹೆಚ್ಚಿನ ತೂಕ ತೋರಿಸುತ್ತದೆ, ಏಕೆಂದರೆ, ನಿಮ್ಮ ದೇಹದ ಕಳಾರ್ಥವು ತೂಗು 
ಯಂತ್ರದ ಮೇಲೆ ಹೆಚ್ಚಿನ ಒತ್ತಡ ಹಾಕುತದೆ. 

ತೂಗು ಯಂತ್ರ ಸಾಕಷ್ಟು ಸೂಕ್ಷ್ಮ ಪಾಗಿದ್ದಲ್ಲಿ, ಕೈ ಎತ್ತಿದಾಗಲೂ ತೂಕದಲ್ಲಾಗುವ 
ವುತ್ನಾಸವನು ತೋರಿಸುತ್ತದೆ. ಈ ಸಣ್ಣ “ಚಲನೆಯೂ ನಿಮ್ಮ “ಶರೀರದ ತೂಕವನ್ನು ಸ್ಪಲ್ಪ 
ಹೆಚ್ಚಾಗಿ ಮಾಡುತ್ತದೆ. ನೀವು ಕೈಯನ್ನು ಮೇಲಕ್ಕೆ ಎತ್ತುವಾಗ ಬಳಸುವ ಮಾಂಸಖಂಡಗಳು 
ಹೆಗಲ ಕೀಲನ್ನು ಆನಿಕೆಯನಾಗಿ ಹೊಂದಿರುತ್ತವೆ ತತ್ಫಲವಾಗಿ ಅವು ಹೆಗಲನ್ನೂ 
ಅದರೊಂದಿಗೇ ದೇಹವನ್ನೂ ಕೆಳಕ್ಕೆ ತಳ್ಳುತವೆ, ಹಾಗೆ ತೂಗು 'ಯಂತ್ರದ ಮೇಲೆ ಒತ್ತಡವನ್ನು 


ಕ ಳ್ಳುತ್ತಃ 
ಹೆಚ್ಚಿಸುತ್ತವೆ. ಕೈಯನ್ನು ಮೇ ಲಕ್ಕೆತ್ತುವುದನ್ನು ನಿಲ್ಲಿಸಿದಾಗ, ಹಿಂದೆ ಬಳಸಿದ ಮಾಂಸಖಂಡಗಳಿಗೆ 


ವಿರುದ್ಧ ದಿಕ್ಕಿನ ಮಾಂಸಖಂಡಗಳನ್ನು "ಷಯೋಗಿಸತೊಡಗುತ್ತೀರ; ಅವು ಹೆಗಲನ್ನು 
ಮೇಲಕ್ಕೆತ್ತಿ ಅದನ್ನು ತೋಳಿನ ತುದಿಗೆ 'ಹೆಚ್ಚುಸ ಸಮೀಪ ಬರುವಂತೆ ಮಾಡಲು ಯತ್ನಿಸುತ್ತವೆ; 
ಇದು ನಿಮ್ಮ ದೇಹದ ತೂಕವನ್ನು, ಅಥವಾ ಅದು ತೂಗು ಯಂತ್ರದ ಮೇಲೆ ಹಾಕುವ 
ಒತ್ತಡವನ್ನು ಕಮ್ಮಿ ಮಾಡುತ್ತದೆ. 

ಇದಕ್ಕೆ ವಿರುದ್ಧವಾಗಿ, ನೀವು ನಿಮ್ಮ ಕೈಯನ್ನು ತಗ್ಗಿಸಿದಾಗ ನಿಮ್ಮ ದೇಹದ ತೂಕವನ್ನು 
ಕಮ್ಮಿ ಮಾಡುತ್ತೀರ ತಗ್ಗಿಸುವುದನ್ನು ನಿಲ್ಲಿಸಿದ ಕೊಡಲೇ ತೂಕ ಹೆಚ್ಚುತ್ತದೆ. ಇದರಿಂದ 
ಸ್ಥೂಲವಾಗಿ ಹೆಜಬಹುದುದರೆ, ನೀವು ನಿಮ್ಮ ಮಾಂಸಖಂಡಗಳನ್ನು ಉಪಯೋಗಿಸಿಕೊಂಡು 
ನಿಮ್ಮ ತೂಕವನ್ನು ಅಂದರೆ ನಿಮ್ಮ ದೇಹವು ತೊಗು ಯಂತ್ರದ ಮೇಲೆ ಹಾಕುವ ಒತ್ತಡವನ್ನು, 
ಪೆಚ್ಚಿಸೆಬಹು ನದು ಇಲ್ಲವೇ ಕಮ್ಮಿ ಮಾಡಬಹುದು. 


ಣೆ 


ವಸ್ತುಗಳ ತೂಕ ಎಲ್ಲಿ ಹೆಚ್ಚು? 
ನಾವು ಹೆಚ್ಚು ಮೇಲೆ ಹೋದಂತೆ ಭೂಮಿಯ ಗುರುತ್ವಾಕರ್ಷಣ ಕಮ್ಮಿಯಾಗುತ್ತ, 
ಹೋಗುತ್ತದೆ. ನಾವು ಒಂದು ಕಿಲೋಗ್ರಾಂ ತೂಗುವ ಕಲ್ಲನ್ನು 6,400 ಕಿ.ಮೀ. ಎತ್ತರಕ್ಕೆ 
ಕೊಂಡೊಯ್ದಲ್ಲಿ ಅಂದರೆ ಭೂಮಿಯ ಕೇಂದ್ರದಿಂದ ಅದರ ತ್ರಿಜ್ಯದ ಎರಡರಷ್ಟು ದೂರ 
ಕೊಂಡೊಯ್ದಲ್ಲಿ ಗುರುತ್ವಾಕರ್ಷಣ ಶಕ್ತಿಯು 224 ಪಟ್ಟು ಕಮ್ಮಿಯಾಗುತ್ತದೆ. ಹಾಗಾಗಿ 


ಮನರಂಜನೆಗಾಗಿ ಭೌತಶಾಸ್ತ್ರ 39 


1000 ಗ್ರಾಂ ತೂಕದ ಅಳತೆಗಲ್ಲು ಅಲ್ಲಿ 250 ಗ್ರಾ ್ರಾಂಗಳಷ್ಟೆ ತೂಗುತ್ತದೆ. ಗುರುತ್ವಾಕರ್ಷಣ 
ನಿಯಮದ ಪ್ರಕಾರ ಭೂಮಿಯು ವಸು ಗಳನ್ನು ಅದರ ಇಡೀ ದ್ರವ್ಯದ ಪರಿಮಾಣ 
ಕೇಂದ್ರ ದಲ್ಲಿಯೇ ಕೇಂದ್ರಿ ಕೃತವಾಗಿದೆಯೊ ಎಂಬಂತೆ, ಆಕರ್ಷಿಸುತ್ತದೆ; ಈ ಆಕರ್ಷಣೆಯ 
ಶಕ್ತಿಯು, ವಸ್ತುವು ಕೇಂದ್ರದಿಂದ ಎಷ್ಟು ದೂರದಲ್ಲಿದೆಯೋ ಆ ದೂರದ ವರ್ಗಕ್ಕೆ 
ವತೋಮವಾಗಿ" ಕಮ್ಮಿಯಾಗುತ್ತ ಹೋಗುತ್ತದೆ. ನಾವು” ಮೇಲೆ ನೀಡಿದ ನಿದರ್ಶನದಲ್ಲಿ] 
ಕಿ.ಗ್ರಾಂ. ಅಳತೆಗಲ್ಲನ್ನು ನಾವು” ಭೂಮಿಯ" ಕೇಂದ್ರದಿಂದ ಎರಡುಪಟ್ಟು ಹೆಚ್ಚು ದೂರಕ್ಕೆ 
ಎ್ತಿದೆವು. ಆದ್ದರಿಂದ ಗುರುತ್ವಾಕರ್ಷಣ ಶಕ್ತಿಯು ೫ =4 ಪಟ್ಟು ಕಮ್ಮಿಯಾಯಿತು. ಇದೇ 
ತೂಕವನ್ನು ನಾವು ಭೂಮಿಯ ಮೇಲ್ಮೈನಿಂದ 12,800 ಕಿ.ಮೀ. ದೊರದಲ್ಲಿರಿಸಿದರೆ, ಅಂದರೆ 
ಭೂಮಿಯ ತ್ರಿಜ್ಯದ ಮೂರುಪಟ್ಟು ದೂರದಲ್ಲಿರಿಸಿದರೆ, ಗುರುತ್ವಾಕರ್ಷಣ ಶಕ್ತಿಯು 3 - 9 
ಪಟ್ಟು ಕಮ್ಮಿಯಾಗುತ್ತದೆ. ಈಗ ಕಿಲೋಗ್ರಾಂ ಆಳತೆಗಲ್ಲು 111 ಗ್ರಾಂಗಳಷ್ಟೆ ತೂಗುತ್ತದೆ. 


ಕೆಳ ಆಕರ್ಷಣೆ 


ಚಿತ್ರ 23 : ನಾವು ಭೂಮಿಯ ಕೇಂದ್ರಕ್ಕೆ ಹೋದ ಹಾಗೂ ಗುರುತ್ವಾಕರ್ಷಣ ಶಕ್ತಿ 
ಕಮ್ಮಿಯಾಗುತ್ತ ಹೋಗುತ್ತದೆ. 


ಇದೇ ರೀತಿ ಈ ಕಿಲೋಗ್ರಾಂ ಅಳತೆಗಲ್ಲನ್ನು ಭೂಮಿಯ ಒಳಗೆ ಎಷ್ಟು ಆಳದಲ್ಲಿ 
ಇರಿಸಿದರೆ ಗುರುತ್ವಾಕರ್ಷಣ ಶಕ್ತಿ ಅಷ್ಟೂ ಹೆಚ್ಚುತ್ತದ ಮತ್ತು ಅದರ ತೂಕವೂ "ಹೆಚ್ಚುತ್ತದೆ 
ಎಂದು ನೀವು ತೀರ್ಮಾನಕ್ಕೆ ಬರಬಹುದು. ಅದಕೆ ಅದು ತಾಗುತ್ತದೆ. ಆಳ ಹೋದಷ್ಟೂ 
ವಸ್ತುವಿನ ತೂಕವೇನೂ ಹೆಚ್ಚರು; ತದ್ವಿರುದ್ಧವಾಗಿ ಅದು ಕಮ್ಮಿ ಯಾಗುತ್ತದೆ. ಇದಕ್ಕೆ ಕಾರಣ, 
ಭೂಮಿಯ ಗುರುತ್ವಾಕರ್ಷಣ ಶಕ್ತಿ ಈಗ ದ "ಅಂದರೆ ವಸ್ತುವು ॥ ಭೂಮಿಯ ಒಳಗಿರುವಾಗ ಧಾ 
ವಸ್ತುವಿನ ಒಂದು ಪರ್ಶ್ವದಲ್ಲಷ್ಟೆ ' ಅಲ್ಲ ಆದರೆ ಅದರ ಸುತ್ತ ಎಲ್ಲ ಪಾರ್ಶ್ವಗಳಲ್ಲೂ ಪ್ರಭಾವ 


40 


ನೆಗಾಗಿ ಭೌತಶಾಸ್ತ್ರ 


ಬೀರುತ್ತದೆ. ಚಿತ್ರ 23 ನಿಮಗೆ ಅಳತೆಗಲ್ಲು ಬಾವಿಯೊಂದರಲ್ಲಿ ಇರುವುದನ್ನು ತೋರಿಸುತ್ತದೆ. 
ಅದು “ಳಗಿನ. ಶಕ್ತಿಗಳಿಂದ ಕೆಳಕ್ಕೆ 'ಎಳೆಯಲ್ಪಡುತ್ತದೆ, ಮತ್ತು ಅದೇ ಹೊತ್ತಿನಲ್ಲಿ 
ಮೇಲುಗಡೆಯ ಶಕ್ತಿಗಳಿಂದ ಮೇಲಕ್ಕೆ ಎತ್ತಲ್ಪಡುತ್ತದೆ. ಭೂಮಿಯ ಸಂದ್ರ ದಿಂದ ವಸ್ತುವಿಗೆ 
ಇರುವ ದೂರಕ್ಕೆ ಸಮನಾದಷ್ಟು ಶ್ರಿಜವಳ್ಳ ಭೊಮಿಯ ಆ ಗೋಳಾಕೃತಿಯ ಭಾಗದ 
ಎಳೆತವಷ್ಟೆ ನಿಜಕ್ಕೂ ಮುಖ್ಯವಾದುದು. ಆದ್ದರಿಂದ ನಾವು ಹೆಚ್ಚು ಆಳ ಹೋದಷ್ಟೂ ವಸ್ತುವು 
ಅಷ್ಟೂ ಕಮ್ಮಿ ತೂಗಬೇಕು. ಭೂಮಿಯ ಕೇಂದ್ರದಲ್ಲಿ ಅದರ ತೂಕ ಸೊನ್ನೆಯಾಗಿರಬೇಕು, 
ಏಕೆಂದರೆ ಅಲ್ಲಿ ಅದು ಎಲ್ಲ ಪಕ್ಕಗಳಲ್ಲೂ ಸಮಾನ ಶಕ್ತಿಗಳಿಂದ ಆಕರ್ಷಿತವಾಗಿರುತ್ತದೆ. 

ಕ್ರೋಡೀಕರಿಸಿ ಹೇಳುವುದಾದರೆ, ವಸ್ತುವೊಂದು ಭೂಮಿಯ ಮೇಲ್ಮೈನ ಮೇಲೆ 
ಅತಿಹೆಚ್ಚು ತೂಕ ಹೊಂದಿರುತ್ತದೆ; ಅದನ್ನು ಭೂಮಿಯ ಮೇಲ್ಮೈನಿಂದ ಮೇಲಕ್ಕೆ ಒಯ್ದಾಗ 
ಅಥವಾ ಒಳಕ್ಕೆ ತೆಗೆದುಕೊಂಡು ಹೋದಾಗ, ಅದರ ತೂಕ ಕಮ್ಮಿಯಾಗುತ್ತದೆ. ಆದರೆ 
ಭೂಮಿಯ ಸಾಂದ್ರತೆಯು ಎಲ್ಲೆಡೆಗಳಲ್ಲೂ ಸಮರೂಪದಲ್ಲಿದ್ದಾಗಲಷ್ಟೆ ಇದು, 
ಸಹಜವಾಗಿಯೇ, ಅನ್ವಯವಾಗುತ್ತದೆ. ವಾಸ್ತವವಾಗಿ, ಭೂಮಿಯ ಕೇಂದ್ರಕ್ಕೆ ಹೆಚ್ಚು ಸಮೀಪ 
ಹೋದ ಹಾಗೂ, ಅನರ ಸಾಂದ್ರತೆಯೂ 'ಹೆಚ್ಚುತ್ತ ಹೋಗುತ್ತದೆ. ಅದ್ದರಿಂದ ಭೊಮಿಯ 
ಒಳಗೆ ಹೋಗುವಾಗ ನೊಡಲು ಸ್ವಲ್ಪ ದೂರ” ಗುರುತ್ವಾಕರ್ಷಣ ಶಕ್ತ ಬೆಳೆಯುತ್ತದೆ; 
ಅನಂತರವಷ್ಟೆ ಅದು ಕಮ್ಮಿಯಾಗುತ್ತ ಹೋಗುತ್ತದೆ. 


ಬೀಳುತ್ತಿರುವ ವಸ್ತು ಎಷ್ಟು ತೂಗುತ್ತದೆ? 

ನೀವು ಲಿಫ್ಸ್‌ನಲ್ಲಿ ನಿಂತು ಕೆಳಗೆ ಹೋಗಲು ಪ್ರಾರಂಭಿಸಿದಾಗ ನಿಮಗೆ ಒಂದು ರೀತಿಯ 
ವಿಚಿತ್ರ ಅನುಭವವಾಗುವುದನ್ನು ನೀವು ಗಮನಿಸಿದ್ದೀರಾ ? ಅಸಾಮಾನ್ಯವಾಗಿ ಹಗುರವಾದ 
ಭಾವನೆ ನಿಮಗಾಗುತ್ತದೆ. ನೀವು ತಳವಿಲ್ಲದ ಪ್ರಪುತದೊಳಕ್ಕೆ ಬೀಳುತ್ತಿದ್ದಾಗಲೂ ನಿಮಗೆ 
ಇದೇ ಭಾವನೆ ಆಗುತ್ತದೆ. ತೂಕರಾಹಿತ್ಯತೆಯು ಇಂಥ ಭಾವನೆಯನ್ನು ಉಂಟುಮಾಡುತ್ತದೆ. 
ಮೊಟ್ಟಮೊದಲ ಘಳಿಗೆಯಲ್ಲಿ ಲಿಫ್ಟ್‌ ಕ್ಯಾಬಿನ್‌ನ ನೆಲವು ಆಗಲೇ ಕೆಳಗೆ ಹೋಗಲು 
ಪ್ರಾರಂಭಿಸಿದ್ದು ನೀವೇ ಇನ್ನೂ ಅದರೆ ವೇಗವನ್ನು ಪಡೆದುಕೊಳ್ಳದಿದ್ದಾಗ, ನಿಮ್ಮ ದೇಹವು 
ಲಿಫ್ಟ್‌ನ ನೆಲದ ಮೇಲೆ ಏನೇನೂ ಒತ್ತಡ ಹಾಕರುವುದಿಲ್ಲ. ತತ್ಫಲವಾಗಿ ಅದು ಅತ್ಯಲ್ಪ 
ತೂಗುತ್ತದೆ. ಮರು ಘಳಿಗೆಯಲ್ಲೇ ಈ ವಿಚಿತ್ರ ಭಾವನೆ ಹೋಗಿರುತ್ತದೆ. ಈಗ ನಿಮ್ಮ ದೇಹವು 
ನಯವಾಗಿ ಕೆಳಗೆ ಇಳಿದುಕೊಂಡು ಹೋಗುತ್ತಿರುವ ಲಿಫ್ಟ್‌ಗಿಂತ ಹೆಚ್ಚು ಶೀ ಫ್ರಮಗಿ ಕೆಳಕ್ಕೆ 
ಬೀಳಲು ಹವಣಿಸುತ್ತದೆ; ಅದು ಕ್ಯಾಬಿನ್ನಿನ ನೆಲದ ಮೇಲೆ ಒತ್ತಡ ಹಾಕುತ್ತದೆ ಮತ್ತು ತನ್ನ 
ಪೂರ್ಣ ತೂಕವನ್ನು ಮತ್ತೆ ಪಡೆದುಕೊಳ್ಳುತ್ತದೆ. 

ಸ್ಟಿಂಗ್‌ ತಕ್ಕಡಿಯೊಂದರ ಕೊಕ್ಕೆಗೆ ತೂಕದ ಬಟ್ಟೊಂದನ್ನು ಕಟ್ಟಿ ತಕ್ಕಡಿಯನ್ನು ತೂಕದ 
ಬಟ್ಟಿನೊಂದಿಗೆ ಬೇಗ ತಳಕ್ಕೆ ತರುತ್ತ ತಕ್ಕಡಿಯ ಸೂಚಿಯನ್ನು ಗಮನಿಸಿ. ಅನುಕೂಲಕ್ಕಾಗಿ 
ಸೂಚಿ ಚಲಿಸುವ ಸೀಳುಗಂಡಿಯಲ್ಲಿ ಕಾರ್ಕ್‌ ಚೂರೊಂದನ್ನು ಸೇರಿಸಿ ಅದು ಹೇಗೆ 
ಚಲಿಸುತ್ತದೆಂಬುದನ್ನು ಗಮನಿಸಿ. ಸೂಚಿಯು ತೂಕದ ಬಟ್ಟಿನ ಪೂರ್ಣ ತೂಕವನ್ನು 
ಸೂಚಿಸುವುದಿಲ್ಲ ಅದು ತುಂಬ ಕಮ್ಮಿ ತೂಕವನ್ನು ಸೂಚಿಸುತ್ತದೆ ತಕ್ಕಡಿಯು ಸ್ವತಂತ್ರವಾಗಿ 
ಕೆಳಕ್ಕೆ ಬೀಳುತ್ತಿದ್ದು ನೀವು ಅದರ ಸೂಚಿಯನ್ನು ಗಮನಿಸಬಲ್ಲಿರಾಗಿದ್ದರೆ, ಅದು ಸೊನ್ನೆ ತೂಕ 
ತೋರಿಸುವುದನ್ನು. ಗಮನಿಸುತ್ತೀರ. 

ಅತ್ಯಂತ ಭಾರವಾದ ವಸ್ತುವೂ ಕೆಳಕ್ಕೆ ಬೀಳುವಾಗ ತನ್ನೆಲ್ಲ ತೂಕವನ್ನೂ 


ಮನರಂಜನೆಗಾಗಿ ಭೌತಶಾಸ್ತ್ರ 41 


ಕಳೆದುಕೊಳ್ಳುವುದು. ಕಾರಣ ಸರಳ. '"ತೂಕ'' ಎಂದರೆ, ವಸ್ತುವೊಂದು ಅದನ್ನು ಎತ್ತಿ 


ಹಿಡಿದಿರುವ ವಸ್ತುವನ್ನು ಸೆಳೆಯುವ ಬಲ, ಅಥವಾ ಅದಕ್ಕೆ ಆಸರೆಯಾಗಿರುವ ವಸ್ತುವನ್ನು 
ಕೆಳಕ್ಕೆ ಒತುವ ಬಲಿ. ಬೀಳುತ್ತಿರುವ ವಸ್ತುವು ತಕ್ಕಡಿಯ ್ಥಿಂಗನ್ನು ಎಳೆಯಲಾರದು, ಏತೆಂದಕೆ 
ಅದು ತಕ್ಕಡಿಯೊಂದಿಗೇ ಬೀಳುತ್ತಿರುತ್ತದೆ. ಬೀಳುತ್ತಿರುವ. ವಸ್ತುವು ಯಾವುದನ್ನೂ 
ಎಳೆಯುತ್ತಿರುವುದಿಲ್ಲ ಅಥವಾ ಯಾವುದನ್ನೂ "ಓತುತ್ತಿರುವುದಿಲ್ಲ. ಆದ್ದರಿಂದ 
ಬೀಳುತ್ತಿರುವಾಗ ಯಾವುದಾದರೂ ವಸ್ತುವು ಎಷ್ಟು ತೂಗುತ್ತದೆ ಎಂದು ಕೇಳುವುದು, 
ತೂಕವಿಲ್ಲದ ವಸ್ತುವಿನ ತೂಕ ಎಷ್ಟು ಎಂದು ಕೇಳಿದಂತಾಗುತ್ತದೆ. 
ಚಲನಶಾಸ್ತ್ರದ ಜನಕ ಗೆಲಿಲಿಯೋ ಹಿಂದೆ, 17ನೆಯ! ಶತಮಾನದಲ್ಲಿ, ತಮ್ಮ "ಎರಡು 
ಹೊಸ ವಿಜ್ಞಾನಗಳ ನಡುವೆ ಸಂವಾಡ 'ದಲ್ಲಿ ಹೀಗೆ ಬರೆದರು : "ಯಾವುದಾದರೂ ಒಂದು 
ವಸ್ತುವು ಬೀಳುವುದನು ಸ ತಡೆಯಲು ಯತ್ತಿಸಿದಾಗ ನಾವು ನಮ್ಮ ಬೆನ್ನಿನ ಮೇಲೆ ಭಾರ ಇರುವ 
ಭಾವನೆ ಪಡೆಯುತ್ತೇನೆ. ಆದರೆ ಆ ವಸುವು ಬೀಳುತ್ತಿರುವಷ್ಟೇ ವೇಗದಲ್ಲಿ ನಾವೂ 
ಬೀಳುತ್ತಿದ್ದರೆ ಅದು ನಮ್ಮ ಮೇಲೆ ಹೇಗೆ ಒತ್ತಡ ಹುಕಬಲ್ಲುದು, ನಮಗೆ ಹೇಗೆ 
ಭಾರವಾಗಿರಬಲ್ಲುದು ? ನಮ್ಮ ಮುಂದೆ ನಮ್ಮಷ್ಟೇ ವೇಗದಲ್ಲಿ "ಹೋಗುತ್ತಿರುವವನನ್ನು 
ಈಟಿಯಿಂದ ಇರಿಯಲು (ಈಟಿಯನ್ನು ಕೈಯ ಲ್ಲ ಹಿ ಡಿದೇ - ಯಾ. ಪೆ) ಹತ್ನಿಸಿದಂತೆಯೇ 
ಇದೂವೇ.'' 
ಕೆಳಗಿನ ಸರಳ ಪ್ರಯೋಗವೊಂದು ಈ ವಿಷಯವನ್ನು ಚೆನ್ನಾಗಿ ವಿಶದಪಡಿಸು: ತ್ತದೆ. ಅಡಿಕೆ 
ಶತ್ರನ್ರಿಯೂಂದನ್ನು ತಕ್ಕಡಿಯೊಂದರ ತಟ್ಟೆಯ ಮೇಲಿರಿಸಿ. ಕತ್ತರಿಯ ಒಂದು ತೋಳು ತಟ್ಟೆಯ 
ಮೇಲಿರಲಿ. ಇನ್ನೊಂದು ತೋಳನ್ನು ತುಂಡು ದಾರವೊಂದರಿಂದ ತಕ್ಕಡಿಯ ತೋಳಿನ ಕೊಕ್ಕಿಗೆ 
ಕಟ್ಟಿ (ಚಿತ್ರ 24). ತ್ತ ರಿಯ ತೂಕಕ್ಕೆ ಸರಿಸಮನಾಗುವಂತೆ ತಕ್ಕಡಿಯ ಇನ್ನೊ ೦ದು ತಟ್ಟೆ! ಯೊಳಗೆ 


ಚಿತ್ರ 24 : ಕೆಳಕ್ಕೆ ಬೀಳುತ್ತಿರುವ 
ವಸ್ತುಗಳು ತೂಕರಹಿತವಾಗಿರುತ್ತವೆ. 


ಬಟ್ಟುಗಳನ್ನಿರಿಸಿ ಈಗ ಬೆಂಕಿಕಡ್ಡಿಯೊಂದನ್ನು 
ಸುಟ್ಟುಹೋಗುತ್ತದೆ, ತೂಗಿ ನಿಂತಿದ್ದ ಕತರಿಯ ತೆ 
ಕತ್ತರಿ” ಇರುವ ತಟ್ಟಿ ಕೆಳಕ್ಕಿಳಿಯುವುದೇ ಅಥವಾ ಮೇಲಕ್ಷೇಳ 
ಸ್ಥಿತಿಯಲ್ಲೇ ಇರುವುದೇ ? ಕೆಳಕ್ಕೆ ಬೀಳುತ್ತಿರುವ ವಸ್ತು 
ಈಗ ನೀವು ತಿಳಿದಿರುವುದರಿಂದ. ಮೇಲಿನ ಪಕ 


ಸಾಧ್ಯವಾಗಬೇಕು. ತಕ್ಕಡಿಯ ತಟ್ಟೆಯು ಒಂದು 


ದಾರಕ್ಕೆ ಹಿಡಿಯಿರಿ. ದಾರ 
ತಟ್ಟೆಯೊಳಕ್ಕೆ ಬೀಳುತ್ತದೆ. ಈಗ 
ಥವಾ ಸಮತೂಕದ 
ವುತೂ ಕರಹಿತವಾಗಿರುತ್ತದೆಂಬುದನ್ನು 
ಯಾದ ಉತ್ತರ ನೀಡಲು ನಿಮಗೆ 
ಮೇಲಕ್ಕೆ ಏರುತ್ತದೆ. ತಳಗಿನ 


ುವುದೀ? ೬ 


42 ುನರಂಜನಗಾಗಿ. ಭೌತಶಾಸ್ತ್ರ 


ತೋಳಿನೊಂದಿಗೆ ಸೇರಿಕೊಂಡಿದ್ದರೂ ಕತ್ತರಿಯ ಮೇಲಿನ ತೋಳು ಬೀಳುವಾಗ, ನಿಂತಿದ್ದಾಗ 
ಹಾಕುತ್ತಿದ್ದುದಕ್ಕಿಂತ ಕಮ್ಮಿ ಪ್ರಮಾಣದ ಒತ್ತಡವನ: ತಟ್ಟೆ ರು ಮೇಲೆ ಹಾಕುತ್ತದೆ. ಆದರಿಂದ 
ಕತ್ತರಿಯ ತೊಠವು ಒಂದು ಫಗ ಕಮ್ಮಿಯಾ ಯಾಗುತ್ತದೆ ಮತ್ತು ಹಾಗೆ ಅದು ಇರುವ ತಕ್ಕಡಿಯ 
ತಣ್ಣೆಯು ಮೇಲಕ್ಕೇರುತ್ತದೆ. 


ಭೂಮಿಯಿಂದ ಚಂದ್ರ: ಗ್ರಹಕ್ಕೆ 
1865 ಹಾಗೂ 1870ರ ನಡುವಿನ ವರ್ಷಗಳಲ್ಲಿ ಫ್ರಾನಿನಲ್ಲಿ 


ಜ್ಯೂಲ್ಸ್‌ ವೆರ್ಸ್‌ರವರ "ಭೂಮಿಯಿಂದ ಚಂದ್ರಗ್ರಹಳ್ಳಿ' ಎಂಬ 
ಗ್ರಂಥ ಪ್ರಕಟವಾಯಿತು. ಅದರಲ್ಲಿ ಅವರು ಜನರನ್ನೊಳಗೊಂಡ 
ಭಾರಿ ಕ್ಷಿಪಣಿಯೊಂದನ್ನು ಚಂದ್ರನತ್ತ ಹಾರಿಬಿಡುವ ಅತಿಕಾಲ್ಪನಿಕ 
ಯೋಜನೆಯೊಂದನ್ನು ವರ್ಣಿಸಿದರು. ಅವರ ವರ್ಣನೆ ಎಷ್ಟು 
ನಂಬಬಹುದಾದಂತೆ ಇದೆಯೆಂದರೆ ಅದನ್ನು ಓದಿದ ನಿಮ್ಮಲ್ಲಿ 
ಬಹುಮಂದಿ ಬಹುಶಃ ಅದನ್ನು ನಿಜಕ್ಕೂ ಮಾಡಲು ಸಾಧ್ಯವೇ 
ಎಂದು ಯೋಚಿಸುವ ಸಾಹಸ ಮ ಾಡಿರಬೇಕು. ಸರಿ, ಅದನ್ನೀಗ 
ಚರ್ಚಿಸೋಣ.* 

ಮೊದಲು ನಾವು ಕೋವಿಯೊಂದರಿಂದ ಗುಂಡನ್ನು, ಅದು 
ಮತ್ತೆ ಎಂದಿಗೂ ಭೂಮಿಯ ಮೇಲೆ ಬೀಳದಿರುವಂತೆ, 
ಹಾರಿಸುವುದು, ಸೈದ್ಧಾಂತಿಕವಾಗಿಯಾದರೂ ಸರಿಯೆ, ಸಾಧ್ಯವೇ 
ಎಂಬುದನ್ನು ಪರಿಶೀಫಿಸೋಣ. ಇದು ಸಾಧ್ಯ ಎಂದು ಸಿದ್ಧಾಂತ 
ಹೇಳುತ್ತದೆ. ನಿಜಕ್ಕೂ, ಭೂಮಿಗೆ ಸಮತಲವಾಗಿ ಹಾರಿಸಿದ 
ಗುಂಡೊಂದು ಕೊನೆಯಲ್ಲಿ ಭೂಮಿಗೇ ಮತ್ತೇಕೆ ಬಂದು 
ಬೀಳಬೇಕು ? ಏಕೆಂದರೆ ಭೂಮಿ ಅದನ್ನು ಆಕರ್ಷಿಸುತ್ತದೆ, 
ಅದರ ಪ್ರಕ್ಷೇಪ ಪಥವನ್ನು ಬಾಗಿಸುತ್ತದೆ. ನೇರ ಮಾರ್ಗದಲ್ಲಿ 
ಹಾರಿಹೋಗುವ ಬದಲು ಅದು ಭೂಮಿಯತ್ತ ಬಾಗುತ್ತದೆ. 
ಅದರಿಂದಾಗಿ ಅದು ಈಗಲೋ ಆಗಲೋ ಭೂಮಿಗೆ ಬಂದು 
ಬಡಿಯುತ್ತದೆ. ಭೂಮಿಯ ಮೇಲ್ಮೈ ಕೂಡ ಬಾಗಿರುತ್ತದೆ, ಆದರೆ 
ಗುಂಡಿನ ಪ್ರಕ್ಷೇಪ ಪಥವು ಇನ್ನೂ "ಹೆಚ್ಚು ಬಾಗಿರುತ್ತದೆ. ಆದರೆ 
ಗುಂಡು ಭೂಮಿಯ ವೆ ಮೇಲ್ಮೈ ಬಾಗಿರುವ ಷ್ಟ ಬಾಗಿರುವ ಪ್ರಕ್ಷೇಪ ಪ 


6371000 ಮೀ. 


* ಸ್ಪೂತ್ಲಿಕ್‌ಗಳನ್ನೂ ಅಂತರಿಕ್ಷ ನೌಕೆಗಳನ್ನೂ ಹಾರಿಬಿಟ್ಟಿರುವ ಇಂದು, 


ನ್ನ ಬ 


ಚಂದ್ರಗ್ರಹಕ್ಕೆ ಮಾನವನ ಪ್ರಥಮ ಯಾನಗಳ ನಂತರ, 
ಚಿತ್ರ 25 : ಕ್ಷಿಷಣಿಯೊಂದು ಆಂತರಿಕ್ಷಯಾನಕ್ಕೆ ಬಳಸುವುದು. ರಾಕೆಟ್‌ಗಳನ್ನು ಫಿರಂಗಿಯಿಂದ 
ಭೂಮಿಯ ಗುರುತ್ವ ಹೊರ ಬಿಡುವ ಕೃಪಣಿಗಳನ್ನಲ್ಲಿ ಎಂಬುದನ್ನು ನಾವು ಬಲ್ಲೆವು. ಆದರೂ 
ಕರ್ಷಣೆಯಿಂದ "ತಪ್ಪಿಸಿ ರಾಕೆಟ್ಟು ಅದರ ಕೊನೆಯ ಎಂಜಿನ್‌ ಭಸ್ಥವಾದನಂತರ ಅದೇ 
ಕೊಂಡು. ಹೋಗಲು ಉತ್‌ಕ್ಷೇಪ ವಿಜ್ಞಾನದ ನಿಯಮಗಳಿಗೆ ಅನುಗುಣವಾಗಿ ಹಾರಿ 
ಅವಶ್ಯವಾದ ವೇಗವನ್ನು ಹೋಗುವುದರಿಂದ, ಪೆರೆಲ್ಫನ್‌ರು ಇಲ್ಲಿ ಹೇಳುವುದು ಹಳತೆಂದೇನೂ 
ಕಂಡುಹಿಡಿಯುವ ರೀತಿ. ಅಂದುಕೊಳ್ಳಬೇಡಿ. - ಸಂ. 
ಮನರಂಜನೆಗಾಗಿ ಭೌತಶಾಸ್ತ್ರ 43 


ಪಥವನ್ನು ಅನುಸರಿಸಿ ಹೋಗುವಂತೆ ಮಾಡಿದಲ್ಲಿ ಅದು ಎಂದಿಗೂ ಭೂಮಿಯ ಮೇಲೆ 
ಹ ಇಲ್ಲ. ಬದಲು ಅದು ಭೂಮಿಯ ಪರಿಧಿಯೊಂದಿಗೆ ಸಮಾನ ಕೇಂದ್ರವುಳ್ಳ 

ಹಪಥದಲ್ಲಿ ಚಲಿಸುತ್ತದೆ ಭೂಮಿಯ ಉಪಗ್ರಹವಾಗುತ್ತದೆ, ಮತ್ತೊಂದು 
ಡಿ 

ಆದರೆ ಗುಂಡು ಅಂತಹ ಪ್ರಕ್ಷೇಪ ಪಥದಲ್ಲಿ ಹಾರಿ ಹೋಗುವಂತೆ ಮಾಡುವುದು 
ಹೇಗೆ? ಇದಕ್ಕೆ ನಾವು ಮಾಡಬೇಣಾದುದೆಲ್ಲ. ಗುಂಡಿಗೆ ಸಾಕಷ್ಟು ಆರಂಭಿಕ ವೇಗವನ್ನು 
ನೀಡುವುದಾಗಿದೆ. ಚಿತ್ರ 25ನ್ನು ನೋಡಿ. ಅದು ಭೂಮಿಯ ಭಾಗದ ಒಂದು ಅಡ್ಡಕೊಯ್ತದ 
ಚಿತ್ರ ತೋರಿಸುತ್ತದೆ. ಫಿರಂಗಿಯೊಂದನ್ನು ಗುಡ್ಡವೊಂದರ ತುದಿಯ ಮೇಲೆ" A ಬಳಿ 
ಇರಿಸಲಾಗಿದೆ (ಗುಡ್ಡಡ ಎತ್ತರವನ್ನು ಗಣನೆಗೆ ತಂದುಕೊಳ್ಳಬೇಕಾಗಿಲ್ಲ). ಈ ಫಿರಂಗಿಯಿಂದ 
ಭೂಮಿಗೆ ಸಮತಲವಾಗಿ ಹಾರಿಸ ಲಾದ ಗುಂಡು ಒಂದು ಸೆಕೆಂಡ್‌ ನಂತರ 8 ತಲುಪಬೇಕು, 
ಭೂಮಿಯ ಗುರುತ್ವಾಕರ್ಷಣೆಯ ಸೆಳೆತ ಇಲ್ಲದಿದ್ದಲ್ಲಿ. ಆದರೆ ಈ ಸೆಳೆತ ಇರುವುದರಿಂದಾಗಿ 
ಗುಂಡು ವಾಸ್ತವವಾಗಿ Bಗಿಂತ ಐದು ಮೀಟರ್‌ ಕೆಳಗೆ € ತಲಪುತ್ತದೆ. ಸ್ವತಂತ್ರವಾಗಿ 
ಬೀಳುತ್ತಿರುವ ಯಾವುದೇ ವಸ್ತು (ನಿರ್ವಾತದಲ್ಲಿ) ಮೊದಲ ಸೆಕೆಂಡಿನಲ್ಲಿ ಬೂಮಿಯ 
ಮೇಲ್ಮೆ ಸ್ಟ ಗುರುತ್ವಾಕರ್ಷಣ ಸೆಳೆತೆದ ಫಲವಾಗಿ, ಐದು ಮೀಟರ್‌ ಕ್ರಮಿಸುತ್ತದೆ. ಆದರೆ ಈ 
ಐದು” 'ಮೀಟರ್‌ಗಳೆಷ್ಟು ಕೆಳಗಿಳಿದ ಮೇಲೂ ಗುಂಡು A ಬಳಿ ಅದನ್ನು ಹಾರಿಸಿದಾಗ 
ಭೂಮಿಯಿಂದ ಎಷ್ಟು “ದೂರ ಮೇಲಿದ್ದಿತೋ ಅಷ್ಟೇ ದೂರ ಇದ್ದರೆ, ಗುಂಡು ಭೂಮಿಯ 
ಪರಿಧಿಯ ಕೇಂದ್ರವನ್ನೇ ತನ್ನ ಕೇಂದ್ರವಾಗುಳ್ಳ” ಪ್ರಕ್ಷೇಪ ವಕ್ರಪಥದಲ್ಲಿ ಹಾರುತ್ತಿದೆ, 
ಎಂದರ್ಥವಾಗುತ್ತದೆ. 

ಹೀಗಾಗಲಿ ನಾವು ಗುಂಡನ್ನು ಯಾವ ವೇಗದಲ್ಲಿ ಹಾರಿಸಬೇಕು ಎಂಬುದನ್ನು 
ಕಂಡುಹಿಡಿಯಬೇಕು. ಇದಕ್ಕೆ ನಾವು AB (ಚಿತ್ರ 25) ದೂರವನ್ನು ಅಂದರೆ ಗುಂಡು ಒಂದು. 
ಸೆಕೆಂಡಿನಲ್ಲಿ ಅಂತರಿಕ್ಷದಲ್ಲಿ "ಸಮತಲದಲ್ಲಿ ಕ್ರಮಿಸುವ ದೂರವನ್ನು, ಕಂಡುಹಿಡಿಯಬೇಕು. 
AOB ತ್ರಿಕೋಣದಲ್ಲಿ OA ಬಾಹುವು' ಭೂಮಿಯ ತ್ರಿಜ್ಯ (ಸುಮಾರು 6,370,000 
ಮೀಟರ್‌ಗಳು); ೦೮ = 0A ಹಾಗೂ 80 - 5 ಮೀಟರ್‌; ಆದ್ದರಿಂದ OB = 6,370,005 
ಮೀಟರುಗಳು. ಪೈಥಾಗೊರಾಸ್‌ ಪ್ರಮೇಯವನ್ನು ಅನ್ವಯಿಸಿದಾಗ ನಮಗೆ ಈ ಫಲಿತಾಂಶ 
ದೊರಕುತ್ತದೆ : 

(AB)? = (6,370,005)2 - (6,370,000)2. 

ಈ ಸಮೀಕರಣವನ್ನು ಬಿಡಿಸಿದಾಗ, ಸಔBಯು ಸುಮಾರು 8 ಕಿ.ಮೀ.ಗಳಿಗೆ 
ಸಮನಾಗಿರುವುದು ಕಂಡುಬರುತ್ತದೆ. 

ಆದ್ದರಿಂದ ಫಿರಂಗಿಯ ಬಾಯಿಯಿಂದ ಹೊರಬರುವಾಗ ಸೆಕೆಂಡಿಗೆ 8 ಕಿ.ಮೀ. 
ವೇಗವಿರುವಂತೆ ಗುಂಡೊಂದನ್ನು ಸಮತಲದಲ್ಲಿ ಹಾರಿಸಿದಲ್ಲಿ, ಅಡಚಣೆಗಳು ಇಲ್ಲದಿದ್ದಲ್ಲಿ 
ಅದು ಮತ್ತೆ ಎಂದಿಗೂ ಭೂಮಿಗೆ ಬೀಳುವುದಿಲ್ಲ; ಅದು ಶಾಶ್ವತವಾಗಿ, ಭೂಮಿಗೆ' ಒಂದು 
ಶಿಕುಚಂದ್ರವಾಗುತ್ತದೆ. 

ಈಗ ನಾವು ಗುಂಡಿಗೆ ಇದಕ್ಕೂ ಹೆಚ್ಚಿನ ವೇಗ ನೀಡಿದೆವೆಂದು ಇಟ್ಟುಕೊಳ್ಳೋಣ. ಆಗ 
ಅದು ಎಲ್ಲಿಗೆ ಹಾರಿ ಹೋಗುತ್ತದೆ py ಸೆಕೆಂಡಿಗೆ 8, 9, ಹಾಗೂ 10 ಕಿ. ಮೀ ಗಳೆ "ವೇಗದಲ್ಲಿ 
ಹಾರಿಸಿದಾಗ ಗುಂಡು ಅಂಡಾಕ್ಯತಿಯ ಪ್ರಕ್ಷೇಪ ಪಥದಲ್ಲಿ ಹಾರಿ ಹೋಗುತ್ತದೆಂದು ಅಂತರಿಕ್ಷ 
ಚಲನಶಾಸ್ತ್ರ ಅಭ್ಯಸಿಸುತ್ತಿರುವ ನಿಜ್ಞಾನಿಗಳು ಸಾಧಿಸಿ ತೋರಿದ್ದಾರೆ. ಆರಂಭಿಕ ವೇಗವು ಎಷ್ಟು 


44 ಮನರಂಜನೆಗಾಗಿ ಭೌತಶಾಸ್ತ್ರ 


ಹೆಚ್ಚಾಗಿದ್ದರೆ ಈ ಪ್ರಕ್ಷೇಪ ಪಥವು ಅಷ್ಟೂ ಹೆಚ್ಚು ಲಂಬೀಕರಿಸಿದ ಅಂಡವೃತ್ತಾಕಾರ 
ನದಿರುತದೆ. ಷೇಗವು ಸೆಕೆಂಡಿಗೆ 11.2 ನಮೀ ಆದಾಗ ಗುಂಡು ಅಂಡಾಕೃತಿಯ 
ನದಲ್ಲ ಆದರೆ ತುದಿಗಳು ಸೇರದಿರುವ ವಕ್ರಪಥದಲ್ಲಿ, ಪರವಲಯದಲ್ಲಿ “ಹಾರಿ 


ಹಾರಿ ಹ (ಚಿತ್ರ 26). ಆದ್ದರಿಂದ, ಫಿರಂಗಿ ಗುಂಡೊಂದರಲ್ಲಿ ಕುಳಿತು 
ಚಂದ್ರಗ್ರಹಕ್ಕೆ ಹಾರಿಹೋಗುವುದು, ಸೈದ್ಧಾಂತಿಕವಾಗಿ, ಸಾಧ್ಯ. ಆದರೆ ಗುಂಡು ಫಿರಂಗಿಯ 
ಬಾಯಿಯಿಂದ ಹೊರಬರುವಾಗ ಅದರ ತೇಗ ಸಾಕಷ್ಟು ಭಾರಿಯಾಗಿರಬೇಕು. ಆದರೆ ಇದು 
ಅಷ್ಟು ಸುಲಭದ ಸಮಸ್ಯೆಯೇನಲ್ಲ. ಇದರಲ್ಲಿ ಕೆಲವು ವಿಶಿಷ್ಟ ತೊಂದರೆಗಳಿವೆ. ಇದರ ಬಗೆಗೆ 
ಹೆಚ್ಚಿನ ವಿವರ ತಿಳಿಯಬಯಸುವವರು ಮನರಂಜನೆಗಾಗಿ ಭೌತಶಾಸ್ತ್ರದ ದ್ವಿತೀಯ 
ಭಾಗವನ್ನು ನೋಡಬಹುದು. (ಈ ಮುನ್ನ ನೀಡಿರುವ ನಿದರ್ಶನದಲ್ಲಿ "ವು ಸಗದ 
ಓಟಕ್ಕಿರುವ ಅಡಚಣೆಗಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳಲಿಲ್ಲ. ಆದರೆ ನಿಜ ಜೀವನದಲ್ಲಿ ಈ 
ಅಡಚಣೆಗಳು, ಅತ್ಯಂತ ಹೆಚ್ಚಿನ ವೇಗಗಳನ್ನು ಸಾಧಿಸುವುದನ್ನು ತುಂಬ ಹೆಚ್ಚು 
ತೊಡಕಾದುದನ್ನಾಗಿ ಮಾಡುತ್ತವೆ, ಬಹುಶಃ ಆ ಕಾರ್ಯವನ್ನು ಸಂಪೂರ್ಣವಾಗಿ 
ಅಸಾಧ್ಯವಾದುದನ್ನಾಗಿಯೂ ಮಾಡಬಹುದು). 


ವೇಗವು ಸೆಕಿಂಡಿಗೆ 
ಸುಮಾರು 84.ಮೀ. 
ಆಗಿದ್ದಾಗ 
ಉಂಟಾಗುವ ವೃತ್ತ 


ವೇಗವು ಸೆಕೆಂಡಿಗೆ 8ರಿಂದ 11.2 ಕಿ ಮೀ. ಆಗಿದ್ದಾಗ 
ಉಂಟಾಗುವ ಅಂಡವೃತ್ತ 


ಚಿತ್ರ 26: ಕ್ಷೆಪಣಿಯೊಂದನ್ನು ಸೆಕೆಂಡಿಗೆ 8 ಕಿ.ಮೀ.ಗಳ ಮತ್ತು ಅದಕ್ಕೂ ಮೀರಿದ 
ಆರಂಭಿಕ ವೇಗದೊಂದಿಗೆ ಹಾರಿಬಿಟ್ಟುಗ. 


ಚಂದ್ರ ಯಾನ: ಜ್ಯೂಲ್ಸ್‌ ವೆರ್ನ್‌ರವರ ವಿವರಣೆಗೂ 
ಸತ್ಯಸಂಗತಿಗೂ ಅರುವ ವ್ಯತ್ಯಾಸ 
"ಭೂಮಿಯಿಂದ ಚಂಡ್ರಗೃಹಕ್ಕ' ಎಂಬ ಜ್ಯೂಲ್ಸ್‌ ವೆರ್ಸ್‌ರವರ ಕಾದಂಬರಿಯನ್ನು ಓದಿದ 
ಯಾರೇ ಆಗಲಿ ಅದರಲ್ಲಿ ಬರುವ "ಒಂದು ಸ್ವಾರಸ್ಯಕರ ವಿವರಣೆಯನ್ನು ನೆನಪನಲ್ಲಿಟ್ಟರಲಿಕ್ಕೆ. 
ಸಾಕು. ಚಂದ್ರನ ಆಕರ್ಷಣೆಯು ಭೂಮಿಯ ಆಕರ್ಷಣೆಗೆ ಸರಿಸಮನಾನಿರುವ 


ಮನರಂಜನೆಗಾಗಿ ಭೌತಶಾಸ್ತ್ರ 45 


ಭೂಮಿ-ಚಂದ್ರರ ನಡುವಿನ ಗಡಿ ಪ್ರದೇಶವನ: ಜ್‌ ತಲುಪಿದಾಗ ಉಂಟಾದ ಅದ್ಭುತ 
ಸಂಗತಿ ತಿಗಳನ್ನು ವಿವರಿಸುವ ಭಾಗ ಇದು. ಆಗ ಕಪಿಯಿಲ್ಲಿರುವ ಪಸ್ತುಗಳಿಲ್ಲ 
ತೂಕರಹಿತವಾಗುತ್ತವೆ; ಕ್ಷಿಪಣಿಯಲ್ಲಿದ್ದ ಪ್ರಯಾಣಿಕರೂ ಗಾಳ ಲ್ಲಿ ತೇಲತೊಡಗುತ್ತಾರೆ. 


ಇದ್ದ ಪ್ರಯಾ 


ಈ ಎವರಣೆಗಳಲ್ಲಿ ಏನೂ ತಪ್ಪಿಲ್ಲ. ಜ್ಯೂಲ್ಸ್‌ ವು ಕಾಣದೆಹೋದ 
ಸಂಗತಿಯೆಂದರೆ, ಈ ರೀತಿ ತೂಕರಾಹಿ: ತ್ಯ ಉಂಟಾಗುವುದು “ಅವರು ಸೂಚಿಸಿದ ಆ 
ಗಡಿಬಿಂದುವಿನಲ್ಲಿ ಮಾತ್ರವಲ್ಲ. ಅದು ಅದಕ್ಕೆ ಮುನ್ನವೂ ಅನಂತರವೂ ಉಂಟಾಗುತ್ತದೆ — 
ವಾಸ್ತವವಾಗಿ, ಮುಕ್ತ ಹಾರಾಟ ಪ್ರಾರಂಭವಾದ ಕೂಡಲೇ ಉಂಟಾಗುತ್ತದೆ. 

ಇದು ನಂಬರಸಾಧ್ಯವೆಂದು ಕಂಡುಬರುತ್ತದೆ, ಅಲ್ಲವೇ? ಈ ಪ್ರೆಮುಖ ರೋಪವನ್ನು 
ಈ ಮುನ್ನವೇ ಗಮನಿಸಲಿಲ್ಲವಲ್ಲ ಎಂದು ನೀವೇ ಬೇಗನೆ ಇಕ್ಕೆ ತಕಗರರಂದ 
ಖಾತರಿ ನನಗಿದೆ. ಜ್ಯೂಲ್ಸ್‌ ವೆರ್ಕರವರ ಕಾದಂಬರಿಯಿಂದಲೇ” ಒಂದು ದರ್ಶನದ 
ತೆಗೆದುಕೊಳ್ಳೋಣ. ಆ "ಅಂತರಿಕ್ಷ "ಯಾತ್ರಿಗಳು ಹೇಗೆ ಸ: ಸತ್ತ ನಾಯಿಯನ್ನು ಕಿಸಿದ 
ಹೊರಕ್ಕೆ ತಳ್ಳಿದರು ಮತ್ತು ಅದು ಭೂಮಿಗೆ ಹಿಂದಿರುಗಿ” ಬೀಳುವ ಬದಲು" ಕ್ಷಿಪಣಿಯ 
ಹಿಂದೆಯೇ ಅದನ್ನನ ನುಸರಿಸಿಕೊಂಡು ಬರತೊಡಗಿದುದನ್ನು ಕಂಡು ಅವರು ಹೇಗೆ 
ಆಶ್ಚರ್ಯಭರಿತರಾದರು, ಎಂಬುದನ್ನು ನೀವೇನೂ ಮರೆತಿರರಿಕ್ಕಲ್ಲ ಜ್ಯೂಲ್ಸ್‌ ವೆರ್ನರವರು 
ಇಡನ್ನು ಸರಿಯಾಗಿಯೇ ವರ್ಣಿ ಸಿದರು ಮತ್ತು ವಿವರಿಸಿದರು. ನಿರ್ವಾತದಲ್ಲಿ" ಎಲ್ಲ 
ಕಾಯಗಳೂ ಒಂದೇ ವೇಗದಲ್ಲಿ ಬೀಳುತ್ತವೆ. ಗುರುತ್ವಾಕರ್ಷಣ ಶಕ್ತಿಯು ಒಂದೊಂದಕ್ಕೂ 
ಒಂದೇ ಪ್ರಮಾಣದ ವೇಗೋತ್ಸಷ ರ್ಷವನ್ನು ಒದಗಿಸುತ್ತದೆ. ಆದ್ದರಿಂದ, ಗುರುತ್ತಾಕರ್ಷ ಇದ 
ಫಲವಾಗಿ ಕಿನರೆಯೂ ಸತ್ತ ನಾಯಿಯೂ "ಒಂದೇ ಪತನದ ವೇಗವನು (ಒಂದೇ ಪ್ರ ಪ್ರಮಾಣದ 
ಮೇಗೋತ್ತಷಃ ವನ್ನು) ನಡೆದಿರಬೇಕು. ಅಥವಾ ಅವುಗಳ ಆರಂಭಿಕ ವೇಗಗಳು 
ಗುರುತರ ಣದ ಫಲವಾಗಿ ಒಂದೇ ಪ್ರಮಾಣದಲ್ಲಿ ಕಮ್ನಿಯಾಗುತ್ತಿದ್ದಿರಬೇ 
ಿದರೇ ಯುಕ್ತವಾದೀತು. ತತ್ಫಲವಾಗಿ ಎರಡೂ ಒಂದೇ ವೇಗದಲ್ಲಿ ಸುಯ್ಯನೆ ಧಾವಿಸು: 
ನಗಬೇಕು; ಆದ್ದರಿಂಡಲೇ ಸತ್ತ ನಾಯಿಯು ಹೊರ ತಳ್ಳಲ್ಪಟ್ಟನಂ ಂತರವೂ ಗ 
ಬದಿಯಲ್ಲೇ ಹಾರಿಕೊಂಡು ಹೋಗುತ್ತಿದ್ದಿತು. 
ಲ್‌ ಪ ವೆರ್ನ್‌ರವರ ಲೋಪವೆಂ ಡ್‌ ದ ಹೊರದೂಡಲ್ಪಟ್ಟನಂತರ ಸ: ನಾಯಿಯು 
ಭೂಮಿಗೆ ಬೀಳದೆ ಹೋದರೆ, ಕ್ಲಿಪಣಿಯೊಳಗೆ ಇದ್ದಾಗಲೇ ಅಡಡ ಜಟ 9 ಎರಡು 
ಪ್ರಸಂಗಗಳಲ್ಲೂ ಅದೇ ಶಕ್ತಿಗಳು” ಕಾರ್ಯ ಜರುಗಿಸುತ್ತವೆ | ಕ್ಷಿಪಣಿಯ ಒಳಗೆ ಗಾಳಿಯಲ್ಲಿ 
ತೂಗಿ ನಿಂತ ಸತ್ತ ನಾಯಿಯು ಅದೇ ಸ್ಥಿತಿಯಲ್ಲೇ ಇರಬೇಕು, ಏಕೆಂದರೆ ಅದರ ವೇಗವು 
ಕ್ಷಿಪಣಿಯ ವೇಗರಷ್ಟೇ ಆಗಿರುತ್ತದೆ; ಆದ್ದರಿಂದ ಅದು ಕ್ಷಿಪಣಿಗೆ ಸಂಬಂಧಿಸಿ ವಿಶ್ರಾಂತ 
ತಿಯಲ್ಲಿರುತ್ತದೆ. 


ks ಸತ್ತೆ ನಾ ನಾಯಿಗೆ ಅನ್ವಯವಾಗುವ ಸೂತ್ರವೇ ಕ್ಷಿಪಣಿಯಲ್ಲಿನ 
ಒಟ್ಟಿನಲ್ಲಿ ಎಲ್ಲ ವಸ್ತುಗಳಿಗೂ ಅನ್ವಯವಾಗಬೇಕು." ಏಕೆಂದರೆ ಹ 
ಕ್ಷಿಪಣಿಯಷ್ಟೇ "ವೇಗದಲ್ಲಿ ಹಾರಿ ಹೋಗುತ್ತಿರುತ್ತವೆ ಮತ್ತು ನಿಲ್ಲೇ 
ಮಲಗಲು ಕಳಗೆ ಯಾವ ಆಸರೆ ಇಲ್ಲದಿದ್ದರೂ 'ಅವು ಬೀಳಬಾರದು. ಕುರ್ಚೆಯೊಂದನ್ನು 
ತೆಗೆದುಗೊಂಡು ತಲೆಕೆಳಕಾಗಿ ಮಾಡಿ ಆಡನ್ನು ಮೇಲ್ಭಾವಣಿಗೆ ಎತ್ತಿ ಹಿಡಿಯಬಹುದು; ಅದು 


ತ ಬೀಳುವುದಿಲ್ಲ. ಪಕೆಂಬರೆಕ ಅದು 'ಮೇಲ್ಸಾವ 


ತ್ತ ಸ ಕ್ಯ 


ಸ 


46 


'ಲೆಕೆಳಳಾಗಿಯೇ, ಆದರೂ ಬೀಳುವುದಿಲ್ಲ ಅವರನ್ನು ಬೀಳುವಂತೆ ಯಾವುದು 
ಮಾಡಬಹುದಿದ್ದಿತು ? ಅವರು ನಿಜಕ್ಕೂ ಬಿದ್ದಿದ್ದರೆ ಅಥವಾ ಕಕ್ಕ ತೇಲಿಕೊಂಡು ಬಂದಿದ್ದರೆ, 
ಕ್ಷಿಪಣಿಯ ವೇಗವು ಕುರ್ಚಿಯಲ್ಲಿ ಕುಳಿತ ಆ 'ವೃಕ್ತಿಯ ವೇಗಕ್ಕೆಂತ ಹೆಚ್ಚಾಗಿದ್ದಿತು, ಎಂದು 
ಅರ್ಥವಾಗುತ್ತಿದ್ದಿತು. ಇಲ್ಲದಿದ್ದರೆ ಕುರ್ಚಿಯು 'ತೇಲುತ್ತಿರಲಿಲ್ಲ ಇಲ್ಲವೇ. ಬೀಳುತ್ತಿರಲಿಲ್ಲ. 
ಆದರೆ ಇಚಹುದು ಸಾಧ್ಯವಿಲ್ಲ, ಏಕೆಂದರೆ, ಕ್ಲಿಪೆಣೆಯೊಳಗಿರುವ ಪ್ರತಿಯೊಂದೂ 

ಕ್ಷಿಪಣಿಯಷ್ಟೇ ವೇಗೋತ್ಕರ್ಷ ಹೊಂದಿರುತ್ತದೆ. 

ಇದನ್ನೇ ಜ್ಯೂಲ್‌ ವೆರ್ನ್‌ರವರು "ಗಣನೆಗೆ ತಂದುಕೊಳ್ಳದಿದ್ದುದು. ಚಲಿಸದಿರುವ 
ಕಪಣಿಯೊಳಿಗಿರುವ ಪ್ರತಿಯೊಂದೂ ಆಕರ್ಷಣೆಯ ಶಕ್ತಿಗಳಿಗಷ್ಟೆ ಗುರಿಯಾಗಿರುತ್ತವೆ, 
ಆದ್ದರಿಂದ ಅವು, ಕ್ಷಿಪಣಿಯು ಆಂತರಿಕ್ಚದಲ್ಲಿದ್ದಾಗಲೂ ಆದರ ನೆಲದ ಮೇಲಕ್ಕೆ ಒತ್ತಡ 
ಹಾಕುತ್ತಲೇ ಹೋಗುತ್ತವೆ, ಎಂದು ಅವರು "ಭಾವಿಸಿದರು. ವಸ್ತುವೂ ಮತು ಅದಕ್ಕೆ 
ಆಸರೆಯಾಗಿರುವುದೂ ಅಂತರಿಕ್ಷದಲ್ಲಿ ಒಂದೇ ವೇಗದಲ್ಲಿ ಧಾವಿಸಿಕೊಂಡು ಹೋಗುತ್ತಿದ್ದರೆ - 
ಆಕರ್ಷಣೆಯ ಶಕ್ತಿಗಳ ಪ್ರಭಾವವು ಅಕ್ಕೆ ಈ ವೇಗವನ್ನು ಒದಗಿಸಿರುತ್ತದೆ - ವಾತಾವರಣದ 
ಪ್ರತಿರೋಧದ ಮತ್ತು ದೂಡಿಕೆಯ ಶಕ್ತಿಗಳು ಇರುವುದಿಲ್ಲ - ಅವು ಪರಸ್ಪರರ ಮೇಲೆ ಒತ್ತಡ 
er 

ಆದ್ದರಿಂದ ಕ್ಷಿಪಣಿಯು ಮುಂದಕ್ಕೆ ತನ್ನ ಸ್ವಂತ ರಭಸದಿಂದ ಹಾರಿಕೊಂಡು 
ಹೋಗತೊಡಗಿದ ಕೂಡಲೇ, ಅದರಲ್ಲಿದ್ದ ಪ್ರಯಾಣಕರು ಸಂಪೂರ್ಣವಾಗಿ 
ತೂಕರಹಿತರಾದರು ಮತ್ತು ಪ್ರತಿಯೊಂದು ಇತರ ವಸ್ತುವಿನಂತೆಯೇ ಅವರೂ ಅದರಲ್ಲಿ 
ತೇಲಾಡಬಲ್ಲವರಾಗಿದ್ದರು. ತಾವು ಅಂತರಿಕ್ಷದಲ್ಲಿ ಧಾವಿಸಿಕೊಂಡು ಹೋಗುತ್ತಿದ್ದರೋ 
ಅಥವಾ ಇನ್ನೂ ಫಿರಂಗಿಯೊಳಗೇ ಇದ್ದರೋ ಎಂಬುದನ್ನು ಅದು ತಕ್ಷಣವೇ ಪ್ರಯಾಣಿಕರಿಗೆ 
ತಿಳಿಸುತ್ತಿದ್ದಿತು. “ಆದರೆ ಕ್ಷಿಪಣಿಯು ಅಂತರಿಕ್ಷಕ್ಕೆ ದೂಕಲ್ಪಟ್ಟಿನಂತರ ತೊದಲ ಆರ್ಥ ಗಂಟಿ 
ಆದರಲ್ಲಿದ್ದ ಪ್ರಯಾಣಿಕರು ತಾವು ಯಾನ ಹೋಗುತ್ತಿದ್ದರೋ ಅಥವಾ ಇಲ್ಲವೋ 
ಎಂಬುದನ್ನು ಎಷ್ಟೇ ಕಷ್ಟಪಟ್ಟು ಯತ್ನಿಸಿದರೂ ಊಹಿಸದಾಗಿದ್ದರು, ಎಂದು ಜ್ಯೂಲ್ಸ್‌ ವೆರ್ಸ್‌ 
ಹೇಳುತಾರೆ. 

“ಹೋಲ್‌, ನಾವು ಯಾನ ಹೋಗುತ್ತಿದ್ದೇವೆಯೇ ?' 

“ನಿಕೋಲ್‌ ಮತ್ತು ಆರ್ಡಾನ್‌ರು ಪರಸ್ಪರರತ್ತ ನೋಡಿದರು; ಅವರು ಇನ್ನೂ 
ಕ್ಷಿಷಣಿಯ ಬಗೆಗೆ ಯೋಚಿಸುವ ಗೊಡವೆಗೇ ಹೋಗಿರಲೆಲ್ಲ. 
ನ ಹೌದು, ನಾವು ನಿಜವಾಗಿಯೂ ಯಾನ ಹೋಗುತ್ತಿದ್ದೇವೆಯೆ 9' ಮಿಷೇಲ್‌ 
ಆರ್ಡಾನ್‌ನೂ ಅದೇ ಪ್ರಶ್ನೆ ಕೇಳಿದ. 
"ಅಥವಾ ಫ್ಲೋರಿಡಾ ನೆಲದ ಮೇಲೆ ಮೆಲ್ಲನೆ ವಿರಮಿಸಿದ್ದೇಷೆಯೇ 9' ನಿಕೋಲ್‌ 


ಏಡ್‌ 


ಕೇಳಿದ. 
"" 'ಅಥವಾ ಮೆಕ್ಸಿಕೋ ಖಾರಿಯ ತಳದಲ್ಲೋ ?' ಎಂದು ಮಿಷೇಲ್‌ ಆರ್ಡಾನ್‌ 
ಮುಂದುವರಿಸಿದ.'' 
ಇಂತಹ ಸಂಶಯಗಳನ್ನು ಉಗಿದೋಣಿಯಲ್ಲಿ ಹೋಗುತ್ತಿರುವ ಪ್ರಯಾಣಿಕ 
ಹೊಂದಲು ಸಾಧ್ಯ; ಆದರೆ ಅಂತರಿಕ್ಷ ಯಾತ್ರಿಕನಿಗೆ ಇವು ಸ್ವಲ್ಪವೂ ಬರಬಾರದು, 
ಏಕೆಂದರೆ, ತಾನು ತನ್ನ ತೂಕವನ್ನು ಸಂಪೂರ್ಣವಾಗಿ ಕಳೆದುಕೊಂಡಿರುವುದನ್ನು ಅವನು 
ಗಮನಿಸದೆ ಇರುವುದು ಸಾಧ್ಯವೇ ಇಲ್ಲ. ಉಗಿದೋಣಿಯ ಪ್ರಯಾಣಿಕನಾದರೋ ತನ್ನ 


ಮನರಂಜನೆಗಾಗಿ ಭೌತಶಾಸ್ತ್ರ 47 


ತೂಕವನ್ನು ಉಳಿಸಿಕೊಂಡೇ ಇರುತ್ತಾನೆ. 

ಜ್ಯೂಲ್ಸ್‌ ವೆರ್ನ್‌ರವರ ಕ್ಷಿಪಣಿಯು ಖಂಡಿತ ಒಂದು ವಿಚಿತ್ರ ಸ್ಥಳವಾಗಿರಬೇಕು, 
ಅದರದೇ ಒಂದು ವಿಶಿಷ್ಟ ಪುಟ್ಟ ಜಗತ್ತಾಗಿರಬೇಕು. ಅದರಲ್ಲಿ ವಸ್ತುಗಳು 
ತೂಕರಹಿತವಾಗಿರುತ್ತವೆ, ತೇಲುತ್ತವೆ ಮತ್ತು ಎಲ್ಲೆಂದರೆ ಅಲ್ಲೇ ನಿಲ್ಲುತ್ತವೆ. ವ ಸ್ತುಗಳನ್ನು ಎಲ್ಲೇ 
ಇರಿಸಲಿ ಅವು ಸಮತೋಲ ಸ್ಥಿತಿಯನ್ನು ಪಡೆದುಕೊಳ್ಳುತ್ತವೆ. ಅಲ್ಲಿ ನಿಹೂ ಸಪ ಓರೆ ಮಾಡಿದ 
ಶೀತೆಯಿಂದ ಹೊರಕ್ಕೆ ಸುರಿಯುವುದಿಲ್ಲ. ಕಲ್ಪನಾಶಕ್ತಿಯನ್ನು ಹೇಗೆಂದರೆ ಹಾಗೆ 
ಹೋಗಗೊಡಲು ಸಾಧ್ಯವಿದ್ದಂಥ ಈ ಅದ್ಭುತ ಅವಕಾಶವನ್ನು” ಜ್ಯೂಲ್ಸ್‌ ಪೆರ್ನ್‌ರವರು 
ಉಪಯೋಗಿಸಿಕೊಳ್ಳದೆ ಹೋದುದು ಖೇದಕರಪೇ | * 


ತಪ್ಪು ತಕ್ಕಡಿಯಿಂದ ಸರಿಯಾದ ತೂಕ 


ಸರಿಯಾದ ತೂಕ ಪಡೆಯಲು ತುಂಬ ಮುಖ್ಯವಾದುದು ಯಾವುದು - ತಕ್ಕಡಿಯೋ 
ಅಥವಾ ತೂಕದ ಬಟ್ಟುಗಳೋ ? ಎರಡೂ ಒಂದೇ ರೀತಿಯಲ್ಲಿ ಮುಖ್ಯವಾದವೆಂದು 
ಭಾವಿಸಬೇಡಿ. ದೋಷವಿರುವ ತಕ್ಕಡಿಗಳಿಂದಲೂ ನೀವು ಸರಿಯಾದ ತೂಕ ಪಡೆಯಬಹುದು. 
ನಿಮ್ಮ ಬಳಿ ಸರಿಯಾದ ತೂಕದ" ಬಟ್ಟುಗಳಿರಬೇಕಷ್ಟೆ. ಇದಕ್ಕೆ ಬಳಸಲಾಗುವ ಹಲವಾರು 
ವಿಧಾನಗಳಲ್ಲಿ ನಾವಿಲ್ಲಿ ಎರಡನ್ನಷ್ಟೆ ನೀಡುತ್ತಿದ್ದೇವೆ. 

ಒಂದನೆಯದು. ರಷ್ಯನ್‌" ಮಹೋನ್ನತ” ರಸಾಯನಶಾಸ್ತ್ರಜ್ಞ ದ್ಧಿತ್ರಿ ತ್ರಿ ಮೆಂದಲ್ವೇಃ €ವ್‌ರವರು 
ಸಲಹೆ ಮಾಡಿರುವುದು. ಈ ವಿಧಾನದಲ್ಲಿ ನೀವು ಮೊದಲು ತೆಕ್ಕೊಯ' ತಟ್ಟೆಗಳಲ್ಲೊ! 0ದರಲ್ಲಿ 
ಕೈಯಲ್ಲಿ ಹಿಡಿಯಬಹುದಾದಂಥ ಯಾವುದಾದರೂ ಒಂದು ವಸ್ತುವನ್ನು ನ್ನು ಇರಿಸುತ್ತೀರ. ಆದರೆ 
ತೂ ವಸ್ತುವು ನೀವು ತೂಕ ಮಾಡಬಯಸುವ ವಸ್ತುವಿಗಿಂತ ಹೆಚ್ಚು ಭಾರವಾಗಿರಬೇಕು. 
ಇನ್ನೊಂದು ತಟ್ಟೆಯಲ್ಲಿ ತೂಕದ ಬಟ್ಟುಗಳನ್ನಿರಿಸುತ್ತ 6 ವಸ್ತುವನ್ನು ಸರಿದೂಗಿಸಿ. ಅನಂತರ 
ನೀವು" ತೂಕ ಮೊೌಡಬಯಸುವ ವಸ್ತುವನ್ನು ತೂಕದ ಬಟ್ಟುಗಳರುವ ತಟ್ಟೆಯಲ್ಲಿರಿಸಿ, ಎರಡು 
ತಟ್ಟೆಗಳೂ ಮತ್ತೆ ಸರಿದೂಗುವವರೆಗೂ “ತಟ್ಟೆಯಿಂದ ತೂಕದ ಬಟ್ಟುಗಳನ್ನು ತೆಗೆಯುತ್ತ 
ಹೋಗಿ. ಹೀಗೆ “ತೆಗೆದು ಹಾಕಿದ ಬಟ್ಟುಗಳ "ಮೊತ್ತವು ನೀವು ತೂಗಬಯಸಿದ ವಸ್ತುವಿನ 
ತೂಕವನ್ನು ನೀಡುತ್ತದೆ. ಈ ವಿಧಾನಕ್ಕೆ ಸರ ಭಾರ. ವಿಧಾನ'' ಎಂದು ಹೆಸರು. ಹಲವಾರು 
ವಸ್ತುಗಳನ್ನು ಒಂದಾಡನಂತರ ಒಂದು ತೊಗಬೇಕಾಗಿದ್ದಾಗ ಈ ವಿಧಾನ ವಿಶೇಷವಾಗಿ 
ಅನುಕೂಲಪಾದುದು. ನೀವು ತೂಗಬಯಸುವಂಥ ಪ್ರತಿಯೊಂದು ವಸ್ತುವನ್ನು ತೂಗಲೂ 
ನೀವು ಮೊದಲು ಇಟ್ಟ ಭಾರವನ್ನೇ ಬಳಸಬಹುದು. 

ಇನ್ನೊಂದು ವಿಧಾನಕ್ಕೆ, "ಅದನ್ನು ಸಲಹೆ ಮಾಡಿದ ವಿಜ್ಞಾನಿಯ ಹೆಸರನ್ನೇ ಇಟ್ಟು 
“ಜೋರ್ಡ ನನ್ನನ! ಎಂದು ಕರೆಯಲಾಗಿದೆ. ಇದು ಈ ಕೆಳಗಿನಂತಿದೆ. ನೀವು 
ತೂಗಬಯಸು ವ ವಸ್ತುವನ್ನು ತಕ್ಕಡಿಯ ತಟ್ಟೆಗಳಲ್ಲೊಂದರಲ್ಲಿ ಇರಿಸಿ. ಅನಂತರ ಇನ್ನೊಂದು 
ತಟ್ಟೆಗೆ ಮರಳನ್ನೋ ಸೀಸದ ಚೂರುಗಳನ್ನೋ ತಟ್ಟಿಗಳು ಸರಿದೂಗುವವರೆಗೂ ಹಾಕಿ. “ಈಗ 


* ತೂಕರಹಿತ ಸ್ಥಿತಿಯಲ್ಲಿ ಜೀವಿಸುವುದೂ ಕೆಲಸ ಮಾಡುವುದೂ ಹೇಗಿರುತ್ತದೆಂಬುದನ್ನು ನಾವೀಗ ಚೆನ್ನಾಗಿ 
ಬಲ್ಲೆವು. ಸೋವಿಯತ್‌ ಹಾಗೂ ಅಮೆರಿಕನ್‌ ಖಗೋಳ ಯಾತ್ರಿಗಳ 'ಹೇಳಕೆಗಳಿಂದಲೂ ಬಾಹ್ಯಾಕಾಶ 
ದಲ್ಲಿ ತೆಗೆದುಕೊಂಡ ಚಿತ್ರಗಳಿಂದಲೂ, ನಾವಿದನ್ನು ಬಲ್ಲೆವು. ಬಾಹ್ಯಾಕಾಶದಿಂದ ಬಿತ್ತರಿಸಿದ ಟಿಲಿವಿಷನ್‌ 
ಪ್ರಸಾರಗಳನ್ನೂ ನಿಮ್ಮಲ್ಲನೇಕರು ನಿಸ್ಸಂದೇಹವಾಗಿಯೂ ಕಂಡಿರಬಹುದು. - ಸಂ. 


48 ಮನರಂಜನೆಗಾಗಿ ಭೌತಶಾಸ್ತ್ರ 


ವಸ್ತುವನ್ನು ತಟ್ಟೆಯಿಂದ ತೆಗೆಯಿರಿ - ಆದರೆ ಇನ್ನೊಂದು ತಟ್ಟೆಯಲ್ಲಿರುವ ಮರಳನ್ನಾಗಲೀ 
ಸೀಸದ ಚೂರುಗಳನ್ನಾಗಲೀ ಮುಟ್ಟಬೇಡಿ | ಅನಂತರ ಖಾಲಿಯಾದ ತಟ್ಟೆಯಲ್ಲಿ ತೂಕದ 
ಬಟ್ಟುಗಳನ್ನು ಮತ್ತೆ ತಟ್ಟೆಗಳು ಸರಿದೂಗುವವರೆಗೂ ಇರಿಸಿ. ಹೀಗೆ ಇರಿಸಲಾದ ತೂಕದ 
ಬಟ್ಟು] ಗಳ ಮೊತವು' ನೀವು ಪೂಗಬಯಸುವೆ! ವಸ್ತುವಿನ ತೂಕವನ್ನು ನೀಡುತ್ತದೆ. ಈ ವಿಧಾನಕ್ಕೆ 
"ಬದಲು ತೂಗೆಯ ವಿಧಾನ'' ಎಂದು ಹೆ 

ಈ ಸರಳ ವಿಧಾನವನ್ನು “ಕ” ತಟ್ಟೆಯಿರುವ ಸ್ಟಿಂಗ್‌ ತಕ್ಕಡಿಗಳಲ್ಲೂ 
Weis ಆದರೆ ನಿಮ್ಮ ಬಳಿ ಸರಿಯಾದ ತೂಕದ ಬಟ್ಟುಗಳಿರಬೇಕಷ್ಟೆ ಈ 

ಸಂಗದಲ್ಲಿ ನಿಮಗೆ ಮರಳು ಅಥವಾ ಸೀಸದ ಚೂರುಗಳು ಬೇಕಾಗುವುದಿಲ್ಲ. "ನೀವು 
Fe ವಸ್ತುವನ್ನು ತಟ್ಟೆಯಲ್ಲಿರಿಸಿ ಮುಳ್ಳು ತೋರಿಸುವ ತೂಕವನ್ನು ಗುರುತಿಸಿಕೊಳ್ಳಿ. 
ಅನಂತರ ವಸ್ತುವನ್ನು ಹೊರ ತೆಗೆದು, ತಕ್ಕಡಿಯ ಮುಳ್ಳು ಮೊದಲು ತೋರಿಸಿದ ಸ್ಥಳಕ್ಕೇ 
ಬರಲು ಅವಶ್ಯವಾದಷ್ಟು ಬಟ್ಟುಗಳನ್ನು ತಟ್ಟೆಯಲ್ಲಿರಿಸಿ, ಈ ಬಟ್ಟುಗಳ ಮೊತ್ತವು, ಅವುಗಳನ್ನು 
ಯಾವ ವಸ್ತುವಿನ ಬದಲು 
ಉಪಯೋಗಿಸಲಾಗಿದೆಯೋ ಆ 
ವಸ್ತುವಿನ ತೂ ತೂಕವ ನ್ನು ನೀಡುವುದು. 


ನೀವು 
ಭಾವಿಸಿಕೊಂಡಿರುವುದಕ್ಕಿಂತ 

ಹೆಚ್ಚು ಬಲಶಾಲಿಗಳು 
ಒಂದು ಕೈಯಿಂದ ನೀವು ಎಷ್ಟು 
ತೂಕವನ್ನು ಎತ್ತಬಲ್ಲಿರಿ? ಹತ್ತು 
ಕಿಲೋಗ್ರಾಂ ಎಂದು ಇಟ್ಟು 
ಕೊಳ್ಳೋಣ. ಇದೇ ನಿಮ್ಮ 
ತೋಳಿನ ಸ್ನಾಯುಬಲ ಎಂದು 
ಅನ್ನಬಹುದೇ? ಉಹುಂ, ಇಲ್ಲ. 
ನಿಮ್ಮೆ ತೋಳಿನ ಸ್ನಾಯು ಇನ್ನೂ 
ಹೆಚ್ಚು ಶಕ್ತಿಯುತವಾದುದು. ಈ 
ಮಾಂಸಖಂಡ ಹೇಗೆ ಕೆಲಸ 
ಮಾಡುತ್ತದೆಂಬುದನ್ನು ಚಿತ್ರ 27 
ತೋರಿಸೆತ್ತದೆ. ನಿಮ್ಮ. ಮುಂತೋಳಿನ 
ಮೂಳೆಯು ಒಂದು ಸನ್ನೆಗೋಲಿ 
ಚಿತ್ರ 27 : ಮುಂಗ್ಳ 0 ಸನ್ನೆ ಕೋಲಾಗಿ ದ್ದಂತೆ. ಈ ಸನ್ನೆಗೋಲಿನ ಆನಿಕೆಗೆ 
ವರ್ತಿಸುತ್ತದೆ. ಬಲವು ! ಬಿಂದುವಿನ ಮೇಲೆ ನಿಮ್ಮ ತೋಳಿನ ಮಾಂಸಖಂಡವು 
ಬೀಳುತ್ತದೆ; ಆನಿಕೆ 0 ಬಿಂಡುವಿನಲ್ಲಿರುತ್ತದೆ; ಭಾರ ನಿಕಟವಾಗಿ ಸಂಬಂಧಿತವಾಗಿರುತ್ತದೆ. 
ನೀನ್ನು ಶಿ ಬಿಂದುವಿನಿಂದ ಮೇಲಕ್ಕೆ ನೀವು ಎತ್ತುವ ಭಾರವು ಈ ಜೀವಂತ 
ಎತ್ತಲಾಗುತ್ತದೆ. B0ವು 10ಗಿಂತ ಸುಮಾರು 8 ಸನ್ನೆಗೋಲಿನ ಅತ್ತ ತುದಿಯ ಮೇಲೆ 
ಪಟ್ಟು ಹೆಚ್ಚು ಉದ್ದವಾಗಿರುತ್ತದೆ. ಕ್ರಿಯೆ ಜರುಗಿಸುತ್ತದೆ. ಭಾರಕ್ಕೂ 


ಮನರಂಜನೆಗಾಗಿ ಭೌತಶಾಸ್ತ್ರ 49 


ಆನಿಕೆಗೂ, ಅಂದರೆ ಕೀಲಿಗೂ ನಡುವಿನ ದೂರವು, ಮಾಂಸಖಂಡದ ತುದಿಗೂ ಆನಿಕೆಗೂ 
ನಡುವಿನ ದೂರಕ್ಕಿಂತ ಸುಮಾರು ಎಂಟು ಪಟ್ಟು ಹೆಚ್ಚಾಗಿರುತ್ತದೆ. ಅಂದರೆ ನೀವು ಹತ್ತು 
ಕಿಲೋಗ್ರಾಂ ಭಾರ ಎತ್ತುತ್ತಿದ್ದರೆ ನಿಮ್ಮ ತೋಳಿನ ಮಾಂಸಖಂಡ ಅದಕ್ಕೂ ಎಂಟು ಪಟ್ಟು 
ಹೆಚ್ಚು ಶಕ್ತ ಹಾಕುತ್ತಿರುತ್ತದೆ. ತತ್ಕಲವಾಗಿ ಅದು 80 ಕಿಲೋಗ್ರಾಂ ಎತ್ತಬಲ್ಲುದಾಗಿರುತ್ತೆ. 

“ಪ್ರತಿಯೊಬ್ಬರೊ “ತಾವು ಇರುವುದಕ್ಕಿಂತ ಹೆಚ್ಚು ಬಲಶಾಶಗಳಾಗಿ ಇರುತ್ತಾರೆಂದು 
ಹೇಳಿದಲ್ಲಿ ಅಥವಾ ನಮ್ಮ ಮಾಂಸಖಂಡಗಳು ನಾವು ಅವನ್ನು ನಿಜಕ್ಕೂ ಬಳಸಿಕೊಂಡು 
ಕೆಲಸ ಮಾಡುತ್ತಿರುವುದಕ್ಕಿಂತ ಹೆಚ್ಚು ಶಕ್ತಿಯುತವಾಗಿರುತ್ತವೆಂದು ಹೇಳಿದಲ್ಲಿ 
ಅತಿಶಯೋಕ್ತಿಯೇನೂ ಆಗದು. 

ಆದರೆ" ಇದು ಸಮಂಜಸವಾದ ವ್ಯವಸ್ಥೆಯೇ 9 ಖಂಡಿತ ಅಲ್ಲ ಎಂದು ನೀವು ಮೊದಲ 
ನೋಟಕ್ಕೆ ಅಂದುಕೊಳ್ಳಬಹುದು. ನಾವು ಭಾರಿ ಶಕ್ತಿಯನ್ನು ನಿಷ್ಪಯೋಜ ಕವಾಗಿ ನಷ್ಟ 
ಮಾಡುತ್ತಿದ್ದೇವೆಂದು ನಮಗೆ ತೋರಿಬರುತ್ತದೆ. ಆದರೆ ಚಲನಶಾಸ್ತ್ರದ ಒಂದು ಹಳೆಯ 
“ಸುವರ್ಣ” ನಿಯಮ'' ವನ್ನು ನೆನಪಿಸಿಕೊಳ್ಳಿ, ಶಕ್ತಿಯಲ್ಲಿ ಕಳೆದುಕೊಂಡುದನ್ನು ನೀವು 
ಸ್ಥಳಾಂತರದಲ್ಲಿ ಗಳಿಸುತ್ತೀರ, ಎಂದು ಆ ನಿಯಮ ತಿಳಿಸುತ್ತದೆ. ಈ ಪ್ರಸಂಗದಲ್ಲಿ ನೀವು ವೇಗ 
ಗಳಿಸಿಕೊಳ್ಳುತ್ತೀರಿ : ನಿಮ್ಮ ತೋಳು ನಿಮ್ಮ ಮಾಂಸಖಂಡಗಳಿಗಿಂತ ಎಂಟು ಪಟ್ಟು ಹೆಚ್ಚು 
ವೇಗವಾಗಿ ಚಲಿಸುತ್ತದೆ. ಪ್ರಾಣಿಗಳಲ್ಲಿ ಮಾಂಸಖಂಡಗಳು ಹೇಗೆ ವ್ಯವಸ್ಥೆಗೊಂಡಿರುತ್ತವೆಂದರೆ, 
ಅವುಗಳು ತಮ್ಮ ತುದಿಗಳನು ಳನು ಹೆಚ್ಚು ಚುರುಕಾಗಿ ಚಲಿಸಲು ಅದು "ಸಾಧ್ಯ ಮಾಡಿಕೊಡುತ್ತದೆ. 
ಬದುಕಿನ ಹೋ ರಾಟದಲ್ಲಿ ನದು ಶಕ್ತಿಗಿಂತ ಹೆಚ್ಚು ಮುಖ್ಯವಾಗಿರುತ್ತದೆ. ಇಲ್ಲದಿದ್ದರೆ ನಾವು 
ಅಕ್ಷರಶಃ ಬಸವನಹುಳುವಿನ ವೇಗದಲ್ಲೆ ಚ ಚಲಿಸುತ್ತಿದ್ದವು. 


ಚೂಪಾದ ವಸ್ತುಗಳು ಚುಚ್ಚುವುದೇಕೆ? 


ಸೂಜಿಯು ಅಷ್ಟು ಸುಲಭವಾಗಿ ವಸ್ತುಗಳೊಳಕ್ಕೆ ಚುಚ್ಚಿಕೊಂಡು ಹೋಗುವುದೇಕೆ 
ಎಂದು ನೀವು ಎಂದಾದರೂ ಯೋಚಿಸಿದ್ದೀರ | ಬಟ್ಟೆ "ಥಮ ರಟ್ಟಿನ ಚೂರಿನ ಮೂಲಕ 
ಸೂಜಿಯೊಂದನ್ನು ತೂರಿಸಲು ಸುಲಭವಾಗಿ ಸಾಧ್ಯವಾದರೆ, ಮೊಂಡಾದ ಮೊಳೆಯಿಂದ ಹಾಗೆ 
ಮಾಡುವುದು ಕಷ್ಟವೇಕೆ ? ಎರಡು ಪ್ರಸಂಗಗಳಲ್ಲೂ ಒಂದೇ ಬಲವೇ ಅಲ್ಲವೇ ಕೆಲಸ 
ಮಾಡುವುದು ? 

ಬಲ ಒಂದೇ, ಆದರೆ ಒತ್ತಡ ಒಂದೇ ಅಲ್ಲ. ಸೂಜಿಯ ಪಸಂಗದಲ್ಲಿ ಇಡೀ ಬಲವು 
ಅದರ ಮೊನೆಯಲ್ಲಿ ಕೇಂದ್ರೀತವಾಗಿರುತ್ತದೆ: "ಹೊಳೆಯ ಪ್ರಸಂಗದಲ್ಲಿ ಅಷ್ಟೇ ಬಲವು 
ಮೊಂಡಾದ ತುದಿಯ ಹೆಚ್ಚು ' ಏಸಾರವಾದ ಪ್ರದೇಶದಲ್ಲಿ ಹಂಚಿ ಹೋಗಿರುತ್ತದೆ. " ಆದ್ದರಿಂದ 
ನಾವು ಒಂದೇ ಬಲವನ್ನು '್ರಯೋಗಿಸಿದರೂ ಸೂಜಿಯು ಮೊಂಡಾದ ಮೊಳೆಗಿಂಕ ಹೆಚ್ಚು 
ಒತ್ತಡವನ್ನು ನೀಡುತ್ತದೆ. 

ಇಪ್ಪತ್ತು ಪಲ್ಲುಗಳಿರುವ ಕುಂಟೆಯೊಂದು ಅಷ್ಟೇ ತೂಕದ, ಅರವತ್ತು ಹಲ್ಲುಗಳಿರುವ 
ಕುಂಟೆಗಿಂತ ಹೆಚ್ಚು ಆಳವಾಗಿ ಮಣ್ಣನ್ನು ಸಡಿಲಗೊಳಿಸುವುದೆಂದು ನೀವೆಲ್ಲ ತಿಳಿದಿದ್ದೀರಿ. 
ಏಕೆ ? ಏಕೆಂದರೆ, ಇಪ್ಪತ್ತು ಹಲ್ಲುಗಳ ಕುಂಟೆಯಲ್ಲಿ ಒಂದೊಂದೂ ಹಲ್ಲಿನ ಮೇಲಿನ ಭಾರವು, 
ಅರವತ್ತು ಹಲ್ಲುಗಳ ಕುಂಟೆಯಲ್ಲಿ ಒಂದೊಂದೂ ಹಲ್ಲಿನ ಮೇಲಿರುವ ಭಾರಕ್ಕಿಂತ 
ಹೆಚ್ಚಾಗಿರುತ್ತದೆ. 

ನಾವು ಒತ್ತಡದ ಬಗೆಗೆ ಮಾತನಾಡುವಾಗ ಯಾವತ್ತೂ ಉಪಯೋಗಿಸುವ 


50 ಮನರಂ' 


ಬಲಗಳಲ್ಲದೆ ಈ ಬಲಗಳನ್ನು ಎಷ್ಟು ವಿಸ್ತೀರ್ಣದ ಕ್ಷೇತ್ರದ ಮೇಲೆ ಹಾಕಲಾಗಿದೆ ಎಂಬುದನ್ನೂ 
ಗಣನೆಗೆ ತಂದುಕೊಳ್ಳಬೇಕು. ಕಾರ್ಮಿಕನೊಬ್ಬನಿಗೆ ಒಂದು ಸಾವಿರ ರೂಬಲ್‌ 
ಕೊಡಲಾಗುತ್ತದೆ ಎಂದು ಹೇಳಿದಾಗ, ಇದು ಹೆಚ್ಚೋ ಅಥವಾ ಕಮ್ಮಿಯೋ ಎಂಬುದು 
ನಮಗೆ ತಿಳಿಯದು, ಏಕೆಂದರೆ, ಈ ಹಣವು ಇಡೀ ವರ್ಷಕ್ಕೋ ಅಥವಾ ಒಂದು ತಿಂಗಳಿಗೆ 
ಅಷ್ಟೇಯೋ ಎಂಬುದು ನಮಗೆ ತಿಳಿಯದು. 

ಇದೇ ರೀತಿ ಒಂದು ಬಲದ ಕ್ರಿಯೆಯು ಅದು ಒಂದು ಚದರ ಸೆಂಟಿಮೀಟರ್‌ ಮೇಲೆ 
ಹಂಚಲ್ಲಟ್ಟಿದೆಯೋ ಅಥವಾ ಒಂದು ಚದರ ಮಿಲಿಮೀಟರ್‌ನ ಶತಾಂಶದ ಮೇಲೆ 
ಹಂಚಲ್ಪಟ್ಟಿದೆಯೋ ಎಂಬುದರ ಮೇಲೆ ಅವಲಂಬಿಸಿರುತ್ತದೆ. 

ಜಾರುಪಟ್ಟಿಗಳು ನಮ್ಮನ್ನು ಸಾಮಾ! ಮಂಜನ ಹಾ ತಳೆಂ ಸತ್ತೆ 


ಇ ನಮ್ಮ ಪಾದಗಳ ಸಮತೆಕ್ಷೇತ್ರಕ್ಕಿಂತ ಇಪ್ಪತ್ತು ' "ಪಟ್ಟು ಹೆಚ್ಚಾಗಿದೆ ಎಂದು 
ಇಟು ಟ್ಟುಕೊಂಡಲ್ಲಿ, ನಾವು ಜಾರುಪಟ್ಟಿ ಕಟ್ಟಿಕೊಂಡಾಗ ಮಂಜಿನ ಮೇಲೆ, 'ಅದಿಲ್ಲದಿದ್ದಾಗ 
ಸಾಸ ಒತ್ತಡದ ಇಪ್ಪತ್ತನೇ ಒಂದು ಹಾಲಿನಷ್ಟು ಒತ್ತಡವನ್ನಷ್ಟೆ, ಹಾಕುತ್ತೇವೆ. ನಾವು 

ಮನಿಸಿರುವಾತೆ, ಅದೇ. ನೆ ಬಿದ್ದ ಮಂಜು ನಿಮ್ಮನ್ನು ಜಾರುಪಟ್ಟಿ ಕಟ್ಟಿಕೊಂಡಿದ್ದಾಗ 
He ಕಟ್ಟಿಕೊಳ್ಳದೆ ಇದ್ದಾಗ ನಿರ್ದಾಕ್ಷಿಣ್ಯವಾಗಿ ನಿ ನಿಮ್ಮ ಸ್ಥಿ ಬಿಡುತ್ತದೆ. 

ಈ ಕಾರಣಕ್ಕಾಗಿಯೇ, ಜೌಗು ಪ್ರದೇಶಗಳಲ್ಲಿ ಬಳಸಲಾಗುವ” ಕುದುರೆಗಳಿಗೆ ವಿಶೇಷ 
ರೀತಿಯ ಲಾಳಗಳನ್ನು ಹಾಕಲಾಗುತ್ತೆ. ಇವು ಕುದುರೆಗಳಿಗೆ ಹೆಚ್ಚು ವಿಶಾಲವಾದ ಆಸರೆ 
ಕ್ಷೇತ್ರವನ್ನು ಒದಗಿಸಿ, "ಒಂದೊಂದೂ ಚದರ ಸೆಂಟಿಮೀಟರ್‌ ಮೇಲೆ ಬೀಳುವ ಒತ್ತಡವನ್ನು 
ಕಮ್ಮಿ ಮಾಡುತ್ತವೆ. ಈ ಕಾರಣದಿಂದಾಗಿಯೇ, ಜನ ಜೌಗು ಪ್ರದೇಶದ ಮೂಲಕ ಅಥವಾ 
ತೆಳುವಾದ ಮರಿಜುಗಡ್ಗೆಯ ಮೇಲಿ ಹಾದು ಹೋಗುವಾಗ ಆದೇ ರೀತಿಯ ಮುನ್ನೆಚ್ಚರಿಕೆ 
ವಹಿಸುತ್ತಾರೆ. ತಮ್ಮ ದೇಹದ ತೂಕವನ್ನು ಹೆಚ್ಚು ವಿಸ್ತಾರವಾದ ಕ್ಷೇತ್ರದ ಮೆ ಲೆ ಹರಡಲು 
ಅನೇಕ ಪೇಳಿ ತೆವಳಿಕೊಂಡು ಹೋಗುತ್ತಾರೆ. 

ಕೊನೆಯದಾಗಿ, ಟ್ಯಾಂಕುಗಳೂ' ಕ್ಯಾಟರ್‌ಪಿಲ್ಲರ್‌ (ಉಕ್ಕಿನ ಪಟ್ಟಿಗಳಿರುವ) 
ಟ್ರಾಕ್ಟರ್‌ಗಳೂ ತುಂಬ ಬ ಭಾರವಾಗಿದ್ದರೂ ಹುಡಿಮ ನಲ್ಲಿ ಹೂತುಕೊಂಡು ನಿಲ್ಲುವುದಿಲ್ಲ 
ಏಕೆಂದರೆ ಅವುಗಳ ಜ್ಞಾಪ ಹೆಚ್ಚು ವಿಶಾಲವಾದ ಆಸರೆ ಕ್ಷೇತ್ರದ ಮೇಲೆ ಹಂಚಿರುತ್ತದೆ. 
ಎಂಟು ಟನ್ನುಗಳ ಟ್ರಾಕ್ಟರ್‌ ಚದರ ಸೆಂಟಿಮೀಟರ್‌ ಮೇಲೆ ಕೀವಲ 600 ಗ್ರಾಂಗಳಷ ಷ್ಟು ಒತ್ತಡ 
ಹಾಕುತ್ತದೆ. ಕೆಲವು ಕ್ಯಾಟರ್‌ಪಿಲ್ಲರ್‌ಗಳು ಎರಡು ಟನ್‌ ಭಾರವಾಗಿದ್ದರೂ ಚದರ 
ಸೆಂಟಿಮೀಟರ್‌ ಮೇಲೆ 160 ಗ್ರಾಂಗಳಷ್ಟೆ ಒತ್ತಡ ಹಾಕುತ್ತವೆ. ಇದರಿಂದ ಸಸ್ಕಾಂಗಾರ 
ತುಂಬಿದ ಜೌಗು ಪ್ರದೇಶಗಳನ್ನೂ ಮರಳು ತೀರ ಪ್ರದೇಶಗಳನ್ನೂ ದಾಟಲು ಅವುಗಳಿಗೆ 
ಸುಲಭವಾಗುತ್ತದೆ. ಈ ಪ್ರ ಪ್ರಸಂಗಗಳಲ್ಲಿ ಹೆಚ್ಚು ವಿಶಾಲವಾದ ಆಸರೆ ಕ್ಷೇತ್ರವು ಅನುಕೂಲ 
ಉಂಟುಮಾಡಿಕೊಟ್ಟ್ದಲ್ಲಿ ಸೂಜಿಯ. ಪ್ರಸಂಗದಲ್ಲಿ ಅತಿಸೂಕ್ಷ್ಮ ಕ್ಷೇತ್ರವು ಅನುಕೂಲ 
ಉಂಟುಮಾಡಿಕೊಡುತ್ತದೆ. 

ಆದ್ದರಿಂದ. ಚೂಪಾದ ತುದಿಯು ವಸ್ತುಗಳ ಮೂಲಕ ಚುಚ್ಚಿಕೊಂಡು 
ಹೋಗುತ್ತದೆಯೇಕೆಂದರೆ, ಅದು ಬಲದ ಕ್ರಿಯೆಗೆ ಅತ್ಯಂತ ಸೂಕ್ಷ್ಮ ಕ್ಷೇತ್ರವನ್ನು 
ಹೊಂದಿರುತ್ತದೆ, ಎಂದು ಇವೆಲ್ಲವುಗಳಿಂದ ಗೊತ್ತಾಗುತ್ತದೆ. ಆದ್ದರಿಂದಲೇ ಚೂಪಾದ 


ಬ 


[oN 


ಮನರಂಜನೆಗಾಗಿ ಭೌತಶಾಸ್ತ್ರ 51 


ಚಾಕುವು ಮೊಂಡಾದ ಚಾಕುವಿಗಿಂತ ಹೆಚ್ಚು ಚೆನ್ನಾಗಿ ಕತ್ತರಿಸುತ್ತದೆ : ಬಲವು ಚಾಕುವಿನ 
ಅಂಚಿನ ಹೆಚ್ಚು ಸ್ವಲ್ಪ ಕ್ಷೇತ್ರದ ಮೇಲೆ ಕೇಂದ್ರೀಕೃತವಾಗಿರುತ್ತದೆ. 

ಸಂಗ್ರಹಿಸಿ ಹೇಳುವುದಾದರೆ : ಹರಿತವಾದ ವಸ್ತುಗಳು ಚೆನ್ನಾಗಿ ಚುಚ್ಚುತ್ತವೆ ಮತ್ತು 
ಕತ್ತರಿಸುತ್ತವೆ, ಏಕೆಂದರೆ, ಹೆಚ್ಚಿನ ಒತ್ತಡವು ಅವುಗಳ ತುದಿಗಳ ಮೇಲೂ ಅಂಚುಗಳ ಮೇಲೂ 
ಕೇಂದ್ರೀಕೃತವಾಗಿರುತ್ತದೆ. 


ಸುಖಕರವಾದ... ಕಲ್ಲಿನ ಸುಪ್ಪತ್ತಿಗೆ 

ಕುರ್ಚಿಯ ಮೇಲೆ ಕುಳಿತುಕೊಳ್ಳುವುದು ಚಪ್ಪಟೆಯಾದ ಮೇಲ್ಮೈ ಉಳ್ಳ ಸ್ಟೂಲಿನ ಮೇಲೆ 
ಕುಳಿತುಕೊಳ್ಳುವುದಕ್ಕಿಂತ ಹೆಚ್ಚು ಸುಖಕರವಾಗಿರುತ್ತದೇಕೆ, ಎರಡೂ ಮರದಿಂದ 
ಮಾಡಿದವುಗಳೇ ಆಗಿದ್ದರೂ? ಹುರಿಯು ಯಾವ ರೀಶಿಯಲ್ಲೂ ಮೃದುವಾಗಿರದಿದ್ದರೂ 
ಅದರ ಬಲೆಯಿಂದ ಮಾಡಿದ ಹಾಸಿಗೆಯ ಮೇಲೆ ಮಲಗುವುದು ಸಂತಸದಾಯಕ 
ವಾಗಿರುತ್ತದೇಕೆ ? 

ಇದಕ್ಕೆ ಕಾರಣವನ್ನು ನೀವಾಗಲೇ ಊಹಿಸಿದ್ದೀರೆಂದು ನಾನು ಅಂದುಕೊಂಡಿದ್ದೇನೆ. 
ಸ್ಟೂಲಿನ ಮೇಲುಭಾಗ ಚಪ್ಪಟೆಯಾಗಿರುತ್ತದೆ; ನೀವು ಅದರ ಮೇಲೆ ಕುಳಿತುಕೊಂಡಾಗ ನಿಮ್ಮ 
ಇಡೀ ತೂಕವನ್ನು ಸಣ್ಣ ಕ್ಷೇತ್ರದ ಮೆನೆ ಒತ್ತಿ ಹಾಕುತ್ತೀರ. ಆದರೆ ಕುರ್ಚಿಗಳಾದರೋ 
ಸಾಮಾನ್ಯವಾಗಿ ಒಳಕ್ಕೆ ಗಿದ ಆಸ ನ ಹೊಂದಿರುತ್ತವೆ; ಈ ಪ್ರಸಂಗದಲ್ಲಿ ನೀವು ಹೆಚ್ಚು 
ವಿಶಾಲವಾದ ಕ್ಷೆತ್ರದ. ಮೇಲೆ ಒತ್ತಿ ಕೂರುತ್ತೀರೆ. ನಿಮ್ಮ ತೂಕ ಆ ವಿಶಾಲ "ಕ್ಷೇತ್ರದ ಮೇಲೆ 
ಹಂಚುತ್ತದೆ. ಮೇಶೈನ ಪ್ರತಿಯೊಂದು ಏಕಮಾನದ ಮೇಲೂ ನೀವು ಅಲ್ಪ "ಹಕ ಹಾಗೂ 
ಅಲ್ಪ ಒತ್ತಡ ಹಾಕುತ್ತೀರ. 

ಆದ್ದರಿಂದ ನೀವೇ ಕಾಣುವಂತೆ ಇದರಲ್ಲಿರುವ ಉಪಾಯವೆಂದರೆ ಒತ್ತಡವನ್ನು ಹೆಚ್ಚು 
ಸಮನಾಗಿ: ಹಂಚುವುದು. ಮೃದುವಾದ ಹಾಸಿಗೆಯ ಮೇಲೆ ಮಲಗಿದಾಗ ನಮ್ಮ ಶರೀರವು ತನ್ನೆ 
ಏರುಪೇರುಗಳಿಗನುಗುಣವಾಗಿ ಹಾಸಿಗೆಯಲ್ಲಿ ತಗ್ಗು] ಗಳನ್ನು ಮಾಡುತ್ತದೆ. ಶರೀರದ ಒತ್ತಡವು 
ಈ ತಗ್ಗುಗಳಲ್ಲಿ ಸಮನಾಗಿ ಹಂಚಿತವಾಗಿರುತ್ತದೆ" ಒತ್ತಡವು ಚದರ ಸೆಂಮೀ.ಗೆ ಕೆಲವೇ 
ಗ್ರಾಂಗಳಷ್ಟೆ ಆಗಿರುತ್ತದೆ. ಆದ್ದರಿಂದ ಹಾಸಿಗೆ ಸಂತಸಕರವಾಗಿ ಕಂಡುಬರುವುದರಲ್ಲಿ 
ಆಶ್ಚರ್ಯವೇನಿಲ್ಲ. 

ಕೆಳಗಿನ ಲೆಕ್ಕಾಚಾರವು ಈ ವೃತ್ಕಾಸವನ್ನು ಜೆನ್ನಾಗಿ ವಿಶದಪಡಿಸುತ್ತದೆ. ವಯಸ್ಕ 
ವ್ಯಕ್ತಿಯೊಬ್ಬನ ಶರೀರದ ಮೇಲ್ಮೈ ಸುಮಾರು ಎರಡು ಚದರ ಮೀಟರ್‌ ಅಥವಾ 20, 000 
ಚದರ ಸೆ ಸೆಂಮೀ, ಆಗಿರುತ್ತದೆ. 'ಹುಸಿಗೆಯಲ್ಲಿ ಇದರ ಸುಮಾರು ಕಾಲು ಭಾಗ - 0.5 ಚದರ 
ಮೀಟರ್‌ ಅಥವಾ 5,000 ಚದರ ಸೆಂ. ಮೀ. — ಅವನಿಗೆ ಬೆಂಬಲವಾಗಿರುತ್ತದೆ. ಅವನು 
ಸುಮಾರು 60 ಕಿ.ಗ್ರಾಂ. ಅಥವಾ 60,000 ಗ್ರಾಂ. ತೂಗುತ್ತಾನೆಂದು ಇಟ್ಟುಕೊಂಡಲ್ಲಿ ಅವನು 
ಚದರ ಸೆಂ.ಮೀ.ಗೆ 12 ಗ್ರಾಂಗಳಷ್ಟು ಅಷ್ಟೆ ಒತ್ತಡ ಹಾಕಿದಂತಾಗುತ್ತದೆ. ಬರೀ ಹಲಗೆಗಳ 
ಮೇಲೆ ಅವನು ಕೇವಲ ಸುಮಾರು 100 ಚದರ ಸೆಂ.ಮೀ.ಗಳಷ್ಟು ಆಸರೆ ಕ್ಷೇತ್ರ 
ಹೊಂದಿರುತ್ತಾನೆ. ಅವನ ಮೈಗೂ ಹಲಗೆಗಳಿಗೂ ಸಂಬಂಧ ಏರ್ಪಡಿಸಿರುವ ಬಿಂದುಗಳು 
ಕೆಲವೇ ಆಗಿರುತ್ತವೆ. ಆದ್ದರಿಂದ ಚದರ ಸೆಂಟಿಮೀಟರ್‌ ಮೇಲೆ ಬೀಳುವ ಒತ್ತಡವು 12 


ಗ್ರಾಂಗಳಾಗಿರುವ ಬದಲು ಅರ್ಧ ಕಿಲೋಗ್ರಾಂ ಆಗಿರುತ್ತದೆ. ಇದು ಗಮನಾರ್ಹವಾದಷ್ಟು 


ಅಂತರವಲ್ಲವೇ? ಯಾರಿಗೇ ಆಗಲಿ ಇದರ ಅನುಭವ ಕೂಡಲೇ ಆಗುತ್ತದೆ. 


52 ಮನರಂಜನೆಗಾಗಿ ಭೌತಶಾಸ್ತ್ರ 


ಆದರೆ ನಿಮ್ಮ ದೇಹದ ತೂಕವು ಇಡೀ ಪ್ರದೇಶದ ಮೇಲೆ ಸಮನಾಗಿ ಹಂಚುವಂತೆ 
ಮಾಡಿದಲ್ಲಿ ಅತ್ಯಂತ ಗಡುಸಾದ ಹಾಸಿಗೆಗಳೂ ಸಹ ತುಪ್ಪಳ ತುಂಬಿದ ರಜಾಯಿಗಳಷ್ಟು 
ಮೃದುವಾಗುತ್ತವೆ. ನೀವು ಹಸಿ ಜೇಡಿಮಣ್ಣಿನ ಮೇಲೆ ನಿಮ್ಮ ಶರೀರದ ಅಚ್ಚು ಒತ್ತಿದಿರೆಂ ಡು 
ಇಟ್ಟುಕೊಳ್ಳೋಣ. ಅದು ಗಟ್ಟಿಯಾದಾಗ - ಒಣಗುವ ಜೇಡಿಮಣ್ಣು ಸುಮಾರು ಶೇ. 5ರಿಂದ 
10ರಷ್ಟು ಕುಗುತ್ತದೆ, ಆದರೆ “ನಾವಿದನ್ನು ಗಮನಿಸಿಬೇಕಾದುದಿಲ್ಲ - ನೀವು ಅದರ ಮೇಲೆ 
ಮತ್ತೆ ಮೆಂಗಿದಲ್ಲಿ ತುಪ್ಪುಳದ ಹಾಸಿಗೆಯ" ಮೇಲೆ ಮಲಗಿದ ಭಾವನೆ ನಿಮಗೆ ಉಂಟಾಗುತ್ತದೆ. 
ಬಂಡೆಯಂತೆ "ಗಟ್ಟಿಯಾದ ಮೇಲ್ಮೈ ಮೇಲೆ ಮಲಗಿದ್ದರೂ ನಿಮಗೆ ಆಡು 
ಮೃದುವಾಗಿದ್ದಂತೆಯೇ ಕಂಡುಬರುತ್ತದೆ. ಏಕೆಂದರೆ ನಿಮ್ಮ ತೂಕವು ಹೆಚ್ಚು ವಿಶಾಲವಾದ 
ಆಸರೆ ಕ್ಷೇತ್ರದ “ಮೇರೆ ಹಂಚಲ್ಪಟ್ಟಿರುತ್ತೆ. 


ಮನರಂಜನೆಗಾಗಿ ಭೌತಶಾಸ್ತ್ರ 53 


ಅಧ್ಯಾಯ 3 
ವಾತಾವರಣದ ಪ್ರತಿರೋಧ 


ಗುಂಡು, ಗಾಳಿ 


ಗುಂಡು ಹಾರಿ ಹೋಗುವಾಗ ಗಾಳಿ ಅದಕ್ಕೆ ತಡೆ ಒಡ್ಡುತ್ತದೆಂದು ಪ್ರತಿಯೊಬ್ಬ 
ಶಾಲಾಬಾಲಕನೂ "ಬಲ್ಲ. ಆದರೆ ಅದು ಎಂಥ ಭಾರಿ ಆತಂಕ ಎನ್ನುವುದನ್ನು ಬಹುಮಂದಿ 
ತಿಳಿಯರು. ಗಾಳಿಯಂಥ ""ಮೃದುಸ್ಟರ್ಶಿ'' ಪರಿಸರವು - ಅದು ಇದೆ ಎಂಬ ಭಾವನೆಯೇ 
ನಮಗೆ ಬರುವುದಿಲ್ಲ - ವೇಗವಾಗಿ ಹಾರಿ ಹೋಗುತ್ತಿರುವ ಗುಂಡಿನ ಮಾರ್ಗಕ್ಕೆ ನಿಜಕ್ಕೂ 
ಅಡ್ಡಿಯಾಗಲಾರದೆಂದೇ ಬಹುಮಂದಿ ಯೋಚಿಸುತ್ತಾರೆ. 

ಆದರೆ ಚಿತ್ರ 28ಅನ್ನು ಒಮ್ಮೆ ಸರಿಯಾಗಿ ನೋಡಿದರೆ ಸಾಕು, ಗಾಳಿಯು ಗುಂಡಿನ 
ಮಾರ್ಗದಲ್ಲಿ ನಿಜಕ್ಕೂ ಗಹನವಾದ ಆತಂಕವನ್ನೇ ಇರಿಸುತ್ತದೆಂಬುದನ್ನು ನೀವು 
ಮನಗಾಣುವಿರಿ. ಚಿತ್ರದಲ್ಲಿನ ದೊಡ್ಡ ವಕ್ರರೇಖೆಯು, ಗಾಳಿ ಇಲ್ಲದಿದ್ದಲ್ಲಿ ಗುಂಡು 
ಹಾರಿಹೋಗುತ್ತಿದ್ದಂಥ ಪ್ರಕ್ಷೇಪ ಪಥವನ್ನು ತೋರಿಸುತದೆ. ಗಾಳಿ ಇಲ್ಲರಿದ್ದಾಗ' ಗುಂ ಡು 459 
ಕೋನದಲ್ಲಿ ಬಾಗಿರುವ ಬಂದೂಕಿನಿಂದ ಸೆಕೆಂಡಿಗೆ 620 ಮೀಟರುಗಳ ಆರಂಭಿಕ 
ವೇಗದೊಂದಿಗೆ ಹಾರಿಹೊರಟು ಹತ್ತು ಕಿಲೋಮೀಟರ್‌ ಎತ್ತರದ ದೂಡ್ಡ ವೃತ್ತ 
ಖಂಡವೊಂದನ್ನು ರಚಿಸಿ 40 ಕಿಲೋಮೀಟರ್‌ಗಳವರೆಗೆ ಹಾರುತ್ತದೆ. ಆದರೆ ವಾಸ್ತವವಾಗಿ 
(ಗಾಳಿ ಇರುವುದರಿಂದಾಗಿ) ಈ ಗುಂಡು ಕೇವಲ 4 ಕಿಲೋಮೀಟರ್‌ ದೂರವ; ಷ್ಟ ಹಾರುತ್ತದೆ. 
ಅದು ರಚಿಸುವ ವೃತ್ತಖಂಡವು ಮೊದಲಿನ ವೃತ್ತಖಂಡದೊಂದಿಗೆ ಹೋಲಿಸಿದಲ್ಲಿ ಗಮನಕ್ಕೇ 
kek ಚಿಕ್ಕದಾಗಿರುತ್ತದೆ. ಗಾಳಿಯ ಪ್ರತಿರೋಧದ ಪ್ರಭಾವ, ಗಾಳಿ ತಡ, ಇಷ್ಟು 
ಭ್‌ ಭಾರಿಯದಾಗಿರತ್ತದೆ | 


4ಕಿ.ಮೀ. 40ಕಿ.ಮೀ. 


ಚತ್ರ 28 : ಬಂದೂಕಿನ ಗುಂಡು ಗಾಳಿಯಲ್ಲಿ ಹಾಗೂ ನಿರ್ವಾತದಲ್ಲಿ ಹಾರಿ ಹೋಗುವದನ್ನು ತೋರಿಸುವ 
ತ್ರ ದೂಡ್ಡ ವೃತ್ತಖಂಡವು ವಾತಾವರಣವಿಲ್ಲದಿದ್ದಾಗ ಗುಂಡಿನ ವಕ ಪಥವನ್ನು ತೋರಿಸುತ್ತದೆ. 
ಎಡಗಡೆಯಲ್ಲಿರುವ ಪುಟ್ಟ ವೃತ್ತಖಿಂಡವು ನಿಜವಾದ ವಕ ಪಥವನ್ನು ತೋರಿಸುತ್ತದೆ. 


54 ಮನರಂಜನೆಗಾಗಿ ಭೌತಶಾಸ್ತ್ರ 


ಚಿತ್ರ 29 : ಅತಿ ದೀರ್ಫ ದೂರ ಗುರಿಯ ಫಿರಂಗಿಯ ಮೂತಿಯು ಬೇರೆ ಬೇರೆ ಕೋನಗಳನ್ನು 
ಮಾಡುವಂತೆ ಓರೆ ಮಾಡಿದಾಗ ಕ್ಷಿಪಣಿಯು ಹಾರುವ ದೂರ ಬದಲುತ್ತದೆ. 1ನೇ ಕೋನದಲ್ಲಿ 
ಕ್ಲೆಪಣಿಯು P ಬಿಂದುವಿನ ಮೇಲೆ ಬಡಿಯುತ್ತದೆ; 2ನೇ ಕೋನದಲ್ಲಿ P' ಬಿಂದುವಿನ ಮೇಲೆ 
ಬಡಿಯುತ್ತದೆ. ಆದರೆ 3ನೇ ಕೋನದಲ್ಲಿ ಅದು ಹೆಚ್ಚು ದೂರ ಹಾರಿ ಹೋಗುತ್ತದೆ, ಎಕೆಂದರೆ 
ಅದು ವಿರಳ ವಾಯುವಿರುವ ಊರ್ಧ್ವ ವಾಯುಮಂಡಲದ ಮೂಲಕ ಹಾರಿ ಹೋಗುತ್ತದೆ. 


"ಭಾರಿ ಬೇದ್ರಾ' ಫಿರಂಗಿ 

ದೂರದಿಂದಲೇ ಫಿರಂಗಿಯ ಗುಂಡಿನ ಸುರಿಮಳೆಗರೆಯುವ ವಿಧಾನವನ್ನು ಜರ್ಮನರೇ 
ಮೊದಲು ಅಭ್ಯಾಸಕ್ಕೆ ತಂದುದು. 1918ರಲ್ಲಿ ಪ್ರಥಮ ಜಾಗತಿಕ ಯುದ್ಧವು 
ಮುಗಿಯುತ್ತಿದ್ದಾಗ, ಫ್ರೆಂಚ್‌ ಹಾಗೂ ಬ್ರಿಟಿಷ್‌ ವಿಮಾನಗಳು ಜರ್ಮನ್‌ ವಿಮಾನ ದಾಳಿಗಳಿಗೆ 
ಕೊನೆಹಾಕಿದ್ದಾಗ ಜರ್ಮನರು 100 ಕಿಮೀ. ದೂರದಿಂದ ಗುಂಡನ್ನು ಹಾರಿಸುವ 
ವಿಧಾನವನ್ನು ಬಳಸಿದರು. 

ಇಷ್ಟು ದೂರದಿಂದ ಗುಂಡಿನ ದಾಳಿ ಮಾಡುವ ಈ ಸಂಪೂರ್ಣವಾಗಿ ಹೊಸತಾದ 
ವಿಧಾನವನ್ನು ಅವರು ಅಕಸ್ಮಾತ್ತಾಗಿ ಕಂಡುಹಿಡಿದರು. ಅವರು ಫ್ರೆಂಚ್‌ ರಾಜಧಾನಿ ಪ್ಯುರಿಸ್ಸಿನ 
ಮೇಲೆ ದಾಳಿ ಮಾಡಬೇಕಿದ್ದಿತು. ಆದರೆ ಅದು ಅವರ ಸೇನೆಯ ಮುನ್‌ಸಾಲುಗಳಿಂದ 
ಕೊನೆಯ ಪಕ್ಷ 110 ಕಿ.ಮೀ. ದೂರದಲ್ಲಿದ್ದಿತು. ಭೂಮಿಗೆ ವಿಶಾಲವಾದ ಕೋನದಲ್ಲಿ ಎತ್ತಿ 
ಇರಿಸಿದ ಭಾರಿ ಫಿರಂಗಿಯಿಂದ ಗುಂಡು ಹಾರಿಸಿದಲ್ಲಿ, ಗುಂಡುಗಳು ಇಪ್ಪತ್ತಲ್ಲ ನಲವತ್ತು 
ಕಿಲೋಮೀಟರ್‌ ದೂರ ಹಾರಿ ಹೋಗುವಂತೆ ಮಾಡಲು ಸಾಧ್ಯವೆಂದು ಅವರು ಅಕನ್ನಾತ್ತಾಗಿ 
ಕಂಡುಕೊಂಡರು. ಗುಂಡೊಂದನ್ನು ವಿಶಾಲವಾದ ಕೋನದಲ್ಲಿ ಭಾರಿ ಆರಂಭಿಕ 
ಪೇಗದೊಂದಿಗೆ ಮೇಲಕ್ಕೆ ಹಾರಿಸಿದಾಗ ಅದು ಉನ್ನತ ಎತ್ತರವನ್ನು, ವಿರಳ ವಾತಾವರಣ 
ಸ್ತರವನ್ನು, ತಲುಪುತ್ತದೆ. ಅಲ್ಲಿ ಗಾಳಿಯ ತಡೆ ಕಮ್ಮಿಯಾಗಿರುತ್ತದೆ. ಅಲ್ಲಿ ಗುಂಡು ಸಾಕಷ್ಟು 
ದೂರ ಹಾರಿಹೋಗಿ ಕೊನೆಯಲ್ಲಿ ಭೂಮಿಯ ಮೇಲೆ ಮತ್ತೆ ಬೀಳಲು ಕಡಿದಾಗಿ ಬಾಗುತ್ತದೆ. 
ಫಿರಂಗಿಯ ಕೊಳವೆಯು ಭೂಮಿಯೊಂದಿಗೆ ಬೇರೆ ಬೇರೆ ಕೋನಗಳಲ್ಲಿದ್ದಾಗ ಗುಂಡು 
ಹಾರಿಹೋಗುವ ಪ್ರಕ್ಷೇಪ ಪಥಗಳಲ್ಲಿನ ಭಾರಿ ಅಂತರವನ್ನು ಚಿತ್ರ 29 ಸ್ಪಷ್ಟಪಡಿಸುತ್ತದೆ. 115 
ಕಿಮೀ. ದೂರದಿಂದ ಪ್ಯಾರಿಸ್ಸಿನ ಮೇಲೆ ಗುಂಡಿನ ಮಳೆಗರೆಯಲು ದೀರ್ಥವ್ಯಾಪಿ 
ಫಿರಂಗಿಗಳನ್ನು ರಚಿಸಲು ಜರ್ಮನರಿಗೆ ಇದು ಮೂಲ ಸೂತ್ರವಾಗಿ ನೆರವಾಯಿತು. ಅಂಥ 


ಮನರಂಜನೆಗಾಗಿ ಭೌತಶಾಸ್ತ್ರ 55 


"ಭಾರಿ ಬೇರಾ' ಫಿರಂಗಿಯ ವಿವರಗಳು 
ಅನಂತರ ತಿಳಿದು ಬಂದವು. ಅದರಲ್ಲಿ 34 
ಮೀಟರ್‌ ಉದ್ದ ಹಾಗೂ ಒಂದು ಮೀಟರ್‌ 
ದಪ್ಪದ ಭಾರಿ ಉಕ್ಕಿನ ಕೊಳವೆ ಇದ್ದಿತು. ಇದರ 
ಹಿಂಬದಿಯ ಆವರಣದ ದಪ್ಪ 40 ಸೆಂ.ಮೀ. 
ಆಗಿದ್ದಿತು. ಫಿರಂಗಿಯ ತೂಕವೇ 750 ಟನ್‌ 
ಆಗಿದ್ದಿತು. ಅದರ 120 ಕಿಗ್ರಾಂ. ತೂಗುವ 
ಗುಂಡು ಒಂದು ಮೀಟರ್‌ ಉದ್ದ 2| ಸೆಂ.ಮೀ. 
ದಪ್ಪವಾಗಿದ್ದಿತು. ಒಂದೊಂದು ಬಾರಿಯೂ 


ಟರ, ಇ ಇದು 5,000 


ಮಾಡುತಿದ್ದ ಕೋನವು 52° ಆಗಿದ್ದುದರಿಂದ 
ಗುಂಡು ಬಹು ವಿಶಾಲವಾದ ಪೃತ್ತಖಂಡವನ್ನು 
ರಚಿಸಿ, ಭೂಮಿಯಿಂದ 40 = ಮೀ. ಗಳ 
ಎತ್ತರದಲ್ಲಿ ಊರ್ಧ್ವ ವಾಯುಮಂಡಲದಲ್ಲಿ ತನ್ನ 
ಅತ್ಯುನ್ನತ ಬಿಂದುವನ್ನು ತಲುಪತ್ತಿದ್ದಿತು. 115 
ಕಿ.ಮೀ. ದೂರದಲ್ಲಿದ್ದ ಪ್ಯಾರಿಸ್‌ “ತಲುಪಲು 
ಸ ಗುಂಡಿಗೆ 3.5 ನಿಮಿಷಗಳಷ್ಟೆ ಸಾಕಾಗಿದ್ದಿತು; 
ಇದರಲ್ಲಿ ಎರಡು ನಿ ಮಿಷಗಳನ್ನು ಅದು ಊರ್ಧ್ವ ವಾಯುಮ ುಂಡಲದಲ್ಲಿ ಕಳೆಯುತ್ತಿ! ದ್ದಿತು. 
"ಭಾರಿ ಬೇರಾ' ಫಿರಂ ಗೆಯು ಇತಿಹಾಸದಲ್ಲೇ ಮೊದಲ ದೀರ್ಫ್ಥ ದೂರ “ಗುರಿಯ 
ಫಿರಂಗಿಯಾಗಿದ್ದಿತು. `ಇದು ಆಧುನಿಕ ದೀರ್ಥವ್ಯಾಪಿ ) ಫಿರಂಗಿಯ ಮೂಲಜನಕನಾಗಿದ್ದಿತು. 
ಇಲ್ಲಿ ಒಂದು ವಿಷಯವನ್ನು ಗಮ ಮನಕ್ಕೆ ತಂದುಕೊಳ್ಳಬೇಕು. ಗುಂಡಿನ ಆರಂಭಿಕ ವೇಗವು 
ಎಷ್ಟು ಹೆಚ್ಚಾಗಿದ್ದರೆ ಗಾಳಿಯ ಪ್ರತಿರೋಧವು ಅಷ್ಟೂ ಹೆಚ್ಚಾಗಿರುತ್ತದೆ, ವೇಗದ ಚದರ, ಘನ, 
ಇತ್ತಾ ದಿಗಳಷ್ಟು 'ಅದರಪ ಪ್ರಮಾಣಕ್ಕನುಗುಣವಾಗಿ ಹೆಚ್ಚುತ್ತದೆ. 


ಗಾಳಿಪಟ ಏಕೆ ಹಾರುತ್ತದೆ? 


ದಾರವನ್ನು ಎಳೆದಾಗ ಗಾಳಿಪಟವು ಮೇಲಕ್ಕೆ ಏಕೆ ಹಾರುತ್ತದೆ ಎಂಬುದು ನಿಮಗೆ 
ಗೊತ್ತೆ? ಇದು. ನಿಮಗೆ ಗೊತ್ತಿದ್ದರೆ, ವಿಮಾನಗಳು ೨4 ಹಾರುತ್ತವೆ ಮತ್ತು ಮೇಪಲ್‌ ಮರದ 
ಬೀಜಗಳು ಗಾಳಿಯಲ್ಲಿ ಏಕೆ ತೇಲುತ್ತವೆ, ಎಂಬುದನ್ನೂ ನೀವು ಅರ್ಥ ಮಾಡಿಕೊಳ್ಳಬಲ್ಲಿರಿ. 


56 ಮನರಂಜನೆಗಾಗಿ ಭ ನೌತಶಾಸ್ತ್ರ 


ಫಿರಂಗಿಯಲ್ಲಿ 150 ಕಿ.ಗ್ರಾಂನಷ್ಟು ಸಿಡಿಮದ್ದು 


ಮು 
ಕ ತಂಡಿ ಸೆಕೆಂಡಿಗೆ 2,000 
ಮೀಟರುಗಳ ಆರಂಭಿಕ ವೇಗದ ಜ್ಯ 
ಹಾರಿಸುತ್ತಿದ್ದಿತು. ಫಿರಂಗಿಯು ಕ್ಲಿತಿಜದೊಡಸನೆ 


ಬೂಮರಾಂಗ್‌ ಆಯುಧದ ಅತ್ಯಂತ ವಿಚಿತ್ರ ವರ್ತನೆಯ ಕಾರಣಗಳನ್ನೂ ನೀಂ 
ಊಹಿಸಲು ಶಕ್ತರಾಗುವಿರಿ. ಏಕೆಂದರೆ ಈ ಎಲ್ಲ ವಿದ್ದಮಾನಗಳೂ ಸಂಬ 


ಊಉ ಧ 
ಗುಂಡಿಗೆ ಭಾರಿ ಆತಂಕವಾಗಿ ಕಂಡುಬಂದ ಆ ಗಾಳಿಯೇ ಹಗುರವಾದ ಮೇಪಲ್‌ ಮರದ 
ಬೀಜಗಳು ತೇಲಲು ಮತ್ತು ಭಾರವಾದ ವಿಮಾನಗಳು ಹಾರಲೂ ಸಹ ಸಾಧ್ಯ 
ಮಾಡಿಕೊಡುತ್ತದೆ. 5 
E ಗಾಳಿಪಟವು ಏಕೆ ಹಾರುತ ತ್ತದೆ ಮ 
ನಿಮಗೆ ತಿಳಿಯದಿದ್ದರೆ ಚಿತ್ರ 31ರಲ್ಲಿನ ಸರ 
ರೇಖಾಚಿತ್ರವು ವಿವರಣೆಯನ್ನು ಇ 
MN ಗೆರೆಯು ಗಾಳಿಪಟದ ಅಡ್ಡಕೊಯವನ್ನು 
ಸೂಲ ನೀವು ಗಾಳಿಪಟವನ್ನು ಹಾರಿಬಿಟ್ಟು 
ದಾರವ ಎಳೆದಾಗ ಗಾಳಿಪಟವು ಅದರೆ 
ಸಹ ಬಾಲದ ಕಾರಣದಿಂದಾಗಿ, ಭೂಮಿಗೆ 
ಒರೆಯಾಗಿ ಸೋನು. ಉಂಟುಮಾಡುವ 
ರೀತಿಯಲ್ಲಿ ಚಲಿಸು: ಗಾಳಿಪಟವು 
ಬಲಗಡೆಯಿಂದ ಎಡಕ್ಕೆ ತಿಸಿ ಮತ್ತು ೩ಯು 
ಗಾಳಿಪಟದ ಸಮತಂವು ಕ್ಲಿಕಿಜಡೊಂದಿಗೆ 
ಉಂಟುಮಾಡುವ  ಕೋನವಾಗಿರಲಿ. ಈಗ 
ಗಾಳಿಪಟದ ಮೇಲೆ ಯಾವ ಬಲಗಳು ಕೆಲಸ 
5 ಮಾಡುತ್ತವೆ ಎಂಬುದನ್ನು ಪರಿಶೀಲಿಸೋಣ. 
ಮಾಡುವ ಬಲಗಳು. ಗಾಳಿಯು ಅದರ ಚಲನೆಗೆ ಅಡ್ಡಿಯ ವಾಗಿರಬೇಕು 
ಮತ್ತು ಅದರ ಮೇಲೆ ಸ್ವಲ್ಪ ಒತ್ತಡ ಹಾಕಬೇಕೆನ್ನಿ. 
ಚಿತ್ರ 31ರಲ್ಲಿ ದಿಕ್‌ಪ್ರಮಾಣರೇಖೆ ೦೦ ಇದನ್ನು ಸೂಚಿಸುತ್ತದೆ. ಗಾಳಿಯು ಯಾವಾಗಲೂ 
ಸಮತಲಕ್ಕೆ ಲಂಬವಾಗಿ ಒತ್ತಡ ಹಾಕುವುದರಿಂದ ೦೮೦ಯು ಗೆ ಸಮಕೋನದಲ್ಲಿರುತ್ತದೆ. 
ಬಲಗಳ ಸಮಾಂತರ ಚತುರ್ಮೆಜ ಎನ್ನುವಂಥದನ್ನು ರಚಿಸುವ ಮೂಲಕ ಬಲ ೦೦ಯನ್ನು 
ಎರಡು ಬಲಗಳನ್ನಾಗಿ ವಿಭಜಿಸಬಹುದು. ಇದು ೦0 ಹಾಗೂ ೦೫ ಎಂಬ ಎರಡು ಬಲಗಳನ್ನು 
ನೀಡುತ್ತದೆ. ಈ ಎರಡು ಬಲಗಳಲ್ಲಿ ೦0 ಬಲವು ಗಾಳಿಪಟವನ್ನು ಹಿಂದಕ್ಕೆ ತಳ್ಳುತ್ತದೆ. ಹೀಗೆ 
ಅದು ಗಾಳಿಪಟದ ಆರಂಭಿಕ ವೇಗವನ್ನು ಕಮ್ಮಿ ಮಾಡುತದೆ. ಮತ್ತೊಂದು. ಬಲ OP 
ಗಾಳಿಪಟವನ್ನು ಮೇಲಕ್ಕೆ ಎಳೆಯುತ್ತದೆ, ಗಾಳಿಪಟದ ತೂಕವನ್ನು ಕಮ್ಮಿ "ಮಾಡುತ್ತದೆ. ಈ 
ಸಾಕಷ್ಟು ರೊಡ್ಡದಾಗಿದ್ದಾಗ" ಗಾಳಿಪಟದ ತೂಕವನ್ನು ಜಯಿಸುತ್ತದೆ ಮತ್ತು “ಅದನ್ನು 
ಮೇಲಕ್ಕೆ ಎತ್ತುತ್ತದೆ. ಆದ್ದರಿಂದಲೇ, ನೀವು ದಾರವನ್ನು ಮುಂದಕ್ಕೆ ಎಳೆದಾಗ ಗಾಳಪಟವು 
ಸಾಡೆ ಏರುತ್ತದೆ. 
ಬೈಮಾನವೂ ನಿಜಕ್ಕೂ ಒಂದು ರೀತಿಯ ಗಾಳಿಪಟವೇ. ವ್ಯತ್ಯಾಸವೆಂದರೆ, ಅದನ್ನು 
ಮೇಲಕ್ಕೆ ಹೋಗುವಂತೆ ಮಾಡಲು ಗಾಳಿಪಟದಂತೆ ನಾವು ಅದನ್ನು ಮುಂದಕ್ಕೆ 
ಎಳೆಯುವುದಿಲ್ಲ, ಆದರೆ ಪ್ರೊಪೆಲರ್‌ (ಚಾಲಕ ಚಕ್ರ) ಅಥವಾ ಜೆಟ್‌ ಎಂಜಿನ್‌ ಆ ಕೆಲಸ 
ಮಾಡುತ್ತದೆ. ಇದು ತುಂಬ ಅಪರಿಷ್ಕತ ವಿವರಣೆ ಎನ್ನಿ. ವಿಮಾನವನ್ನು ಮೇಲಕ್ಕೆ 
ಹೋಗುವಂತೆ ಮಾಡುವ ಇನ್ನೂ ಇತರ ಅಂಶಗಳಿರುತ್ತವೆ. ಇವನ್ನು 'ಮನರಂಜನೆಗಾಗಿ 


ಮನರಂಜನೆಗಾಗಿ ಭೌತಶಾಸ್ತ್ರ 57 


ಭೌತಶಾಸ್ತ್ರ'ದ ದ್ವಿತೀಯ ಭಾಗದಲ್ಲಿ 'ಅಲೆಗಳು ಮತ್ತು ಸುಳಿಗಳು' ಎಂಬ ಶೀರ್ಷಿಕೆಯಡಿ 
ವಿವರಿಸಲಾಗಿದೆ. 


ಜೀವಂತ ಫಲಕವಿಮಾನಗಳು 
ವಿಮಾನಗಳನ್ನು ಹಕ್ಕಿಗಳಂತೆ ಮಾಡಲಾಗುತ್ತೆ ಎಂಬುದು ಸಾಮಾನ್ಯವಾದ ಭಾವನೆ. 
ಆದರೆ ವಾಸ್ತವವಾಗಿ ಅವುಗಳನ್ನು ಹಾರಾಡುವ ಅಳಿಲುಗಳಂತೆ ಅಥವಾ ಹಾರಾಡುವ 
ಮೀನಿನಂತೆ ಮಾಡಲಾಗಿರುತ್ತೆ. ಅಂದಹಾಗೆ ಹಾರಾಡುವ ಅಳಿಲುಗಳು ಹಾಗೂ ಮೀನುಗಳು 
ತಮ್ಮ ಹಾರಾಟದ ಅಂಗಗಳೆನ್ನು ಮೇಲಕ್ಕೆ ಹಾರಲು ಬಳಸುವುದಿಲ್ಲ ಆದರೆ ದೊಡ್ಡದಾಗಿ 
ಎಗರಲು, ಅಥವಾ ವೈಮಾನಿಕರು ಕರೆಯುವಂತೆ “ತೇಲಿಕೊಂಡು ಹೋಗಲು'', ಬಳಸುತ್ತವೆ. 
ಅವುಗಳ ಪ್ರಸಂಗದಲ್ಲಿ ಬಲ ೦8ಯು (ಚಿತ್ರ 31) ಅತ್ಯಲ್ಪವಾಗಿದ್ದು ಗಳ ತೂಕದ 
ಪ್ರಭಾವವ; ನ್ನ ಮೀರಿಸಲು ಅಸಮರ್ಥವಾಗಿರುತ್ತದೆ; ಅದು “ಅವುಗಳ ತೂಕವನ್ನು ಕಮ್ಮಿ 
ಮಾಡುತ್ತದಷ್ಟೆ. ಯಾವುದಾದರೂ ಉಚ್ಚ ಬಿಂದುವಿನಿಂದ ದೊಡ್ಡ ನೆಗೆತಗಳನ್ನು ಮಾಡಲು 
ಅವುಗಳಿಗೆ ಸಾ ಸಾಧ್ಯ ಮಾಡಿಕೊಡುತ್ತದೆ (ಚಿತ್ರ 32). ಹಾರಾಡುವ ಅಳಿಲೊಂದು ಒಂದು ಮರದ 
ಮೇಲು ತುದಿಯಿಂದ ಇನ್ನೊಂದು ಮರದ ಕೆಳಗಿನ ಕೊಂಬೆಗಳಿಗೆ 20-30 ಮೀಟರುಗಳ 
ದೂರ ಹಾರಬಲ್ಲುದು. ಈಸ್ಟ್‌ ಇಂಡೀಸ್‌ ಹಾಗೂ ಸಿಲೋನ್‌ (ಈಗಿನ ಶ್ರೀಲಂಕಾ)ಗಳಲ್ಲಿ 
ಹೆಚ್ಚು ದೊಡ್ಡ ಗಾತ್ರದ ಇಂತಹ ಹಾರಾಟದ ಅಳಿಲುಗಳು ಕಂಡುಬರುತ್ತವೆ. ಇವನ್ನು ತಗ್ವಾನ್‌ 
ಅಥದಾ ಹಾರಾಡುವ ಕಾಡುಪಾಪ ಎಂದು ಕರೆಯಬಹುದು. ಇವು ಸುಮಾರು ನಮ್ಮ ಮನೆಗಳ 
ಸಾಕುಬೆಕ್ಕುಗಳಷ್ಟು ಗಾತ್ರ ವಿರುತ್ತವೆ. ಆಕ ರೆಕ್ಕೆಗಳನ್ನು ಬಿಚ್ಚಿದಾಗ ಅವುಗಳು ಸುಮಾರು 
ಅರ್ಧ ಮೀಟರಿನಷ್ಟು. ಅಗಳಿವಾಗಿರುತ್ತವೆ. ಇದರಿಂದಾಗಿ, ಈ ಪ್ರಾಣಿಗಳ ತೂಕ 
ಹೆಚ್ಚಾಗಿದ್ದರೂ, ಅವು ಸುಮಾರು 50 ಮೀಟರುಗಳಷ್ಟು ದೂರ ಹಾರಬಲ್ಲವು. 
ಸುಂದಾದ್ವೀಪಗಳಲ್ಲೂ ಫಿಲಿಪ್ಪೀನ್ಸ್‌ನಲ್ಲೂ ಕಂಡುಬರುವ ಫರಾಂಜರ್‌ ಪ್ರಾಣಿಗಳು 70 
ಮೀಟರುಗಳವರೆಗೂ ಹ ಹಾರಬಲ್ಲವು. 


58 


ಹಾರುವ ಬೀಜಗಳು 


ಸಸ್ಯಗಳು ತಮ್ಮ ಸಂತಾನಾಭಿವೃದ್ಧಿಗಾಗಿ ಹೆಚ್ಚಾಗಿ ತೇಲಿಕೆಯ ಸಾಧನಗಳನ್ನು ಬಳಸುತ್ತವೆ. 
ಅನೇಕ ಬೀಜಗಳು ಗಾಳೊಡೆಯಂಥ ಶಿಖೆ ಅಥವಾ ಕೂದಲುಳ್ಳ ಉಪಾಂಗಗಳನ್ನು (ಬೀಜ 
ತುಪ್ಪಳ) ಹೊಂದಿರುತ್ತವೆ. ಡಾಂಡೀಲಿಯನ್‌ ಹೂಗಿಡಗಳು, ಹತ್ತಿ ಉಂಡೆಗಳು. ಹಾಗೂ 
""ಹೋತನ ಗಡ್ಡ” ಸಸ್ಯಗಳಲ್ಲಿ ಈ ವಿಶೇಷ ವ್ಯವಸ್ಥೆಯನ್ನು ಕಾಣಬಹುದು. ಕೋನಿಫರ್‌, 
ಮೇಪಲ್‌, ಬಿಳಿಬರ್ಚ್‌, ಎಲ್‌ಮ್ಸ್‌ ಲಿಂಡೆನ್‌, ಅನೇಕ ರೀತಿಗಳ ಛತ್ರಾಕಾರದ ಗೊಂಚಲು 
ಮರಗಳು, ಇತ್ಯಾದಿಗಳಲ್ಲಿ ಬೀಜಗಳಿಗೆ ""ರೆಕ್ಕ''ಗಳಿರುತ್ತವೆ. 
7 K ಕೆರ್ದರ ವಾನ್‌ ಮಾರಿಲೌಮ್‌ರ 
ಸುಪ್ರಸಿದ್ದ "ಸಸ್ಯ ಜೀವನ' ಗ್ರಂಥದಲ್ಲಿ 
ಇದಕ್ಕೆ ಸಂ ಬಂಧಪಟ್ಟ ಕೆಳಗಿನ 
ವಿವರಣೆಯನ್ನು ಕಾಣುತ್ತೇ: ಪೆ: ಕ 
"ಗಾಳಿ 'ಬೀಸದಿರುವ ಬಿಸಿಲಿನ 
ದಿನಗಳಲ್ಲಿ ಬೀಜಗಳೂ ಹಣ್ಣುಗಳೂ 
ರಾಶಿರಾಶಿಯಾಗಿ ಲಂಜಾಕಾರದ ಗಾಳಿ 
ಪ್ರವಾಹಗಳಲ್ಲಿ ಮೇಲಕ್ಕೇರುತ್ತವೆ. 
ಆದರೆ ಸಂಜೆಗತ್ತಲು ಕವಿಯಕೊಡಾದ 
ನಂತರ ಅವು “ಸಾಮಾನ್ಯವಾಗಿ ಸ್ವಲ್ಪ 
ದೂರ ತೇಲಿಕೊಂಡು ಹೋಗುತವೆ 
ಹೀಗೆ ಹಾರಿಕೊಂಡು ಹೋಗುವದು 
ಬೀಜಗಳಿಗೆ ಅತಿಮುಖ್ಯ - ಆದಷ್ಟೂ 
ಹೆಚ್ಚು ದೂರ ಹೋಗಬೇಕೆಂಬ ಕಾರಣ 
ದಿಂದಾಗಿ ಅಲ್ಲದಿದ್ದರೂ ಇಳಿ ಜಾರು 
ಗಳಲ್ಲಿನ ಹಾಗೂ ಗುಡ್ಡಗಳಲ್ಲಿನ ಬಿರುಕು 
ಛಲ್ಲಿ ಸೇ ರಕೊಳ್ಳುವ ಕಾರಣ ದಿಂದ. 
ಅಲ್ಲಿಗೆ ಹೋಗಲು "ಅವುಗಳಿಗೆ ಬೇರಾವ 
ಮಾರ್ಗವೂ ಇರುವುದಿಲ್ಲ. ಈ ಮಧ್ಯೆ 
ಸಮತಲದಲ್ಲಿ ಬೀಸುವ ಗಾಳಿ ಪ್ರವಾಹ 
ಗಳು ಈ ಸಭಾ ಬೀಜಗಳನ್ನೂ ಹಣ್ಣು ಗಳನ್ನೂ ದೂರ ದೂರದವರೆಗೆ ಒಯ್ಯುತ್ತವೆ. 

“ಕೆಲವು ಸಸ್ಯಗಳ ಬೀಜಗಳು ತಮ್ಮ ಕೆಕ್ಕೆಗಳನ್ನೂ ಗಾಳಿಕೊಡೆಗಳನ್ನೂ ತಾವು 
ಇತತ. ಉಳಿಸಿಕೊಂಡಿರುತವೆ.. ತಿಸಲ್‌ (ಬ್ರ ಹ್ಹದಂಡಿ) ಗಿಡದ ಜೀಜಗಳು 
ಯಾವುದಾದರೂ ತಡೆ ಬರುವವರೆಗೂ ಸರಾಗವಾಗಿ ಹಾರಿ "ಹೋಗುತ್ತಿರುತ್ತವೆ. ತಡೆ ಬಂದ 
ಕೂಡಲೇ ಅವು ತಮ್ಮ ಗಾಳಿಕೊಡೆಗಳನ್ನು ಬಿಟ್ಟುಕೊಟ್ಟು ನೆಲಕ್ಕೆ ಬೀಳುತ್ತವೆ. ಆದ್ದ ರಿಂದಲೇ ನಾವು 
ತಿಸ್‌ಲ್‌ ಗಿಡಗಳನ್ನು ಗೋಡೆಗಳ ಹಾಗೂ ಜೇ ಲಿಗಳ ಬಡಿಗಳಲ್ಲಿ ಕಾಣಬಹುದು. 
ಆದರೆ ಬೀಜಗಳು ತಮ್ಮ ಗಾಳಿಕೊಡೆಗಳಿಗೆ ಶಾಶ್ವತವಾಗಿ ಅಂಟಿಕೊಂಡಿರುವಂಥ ಇತರ 
ಪ್ರಸಂಗಗಳೂ ಅನೇಕವುಂಟು.'' 


ಹಾ 


ರಲ್ಲಿನ ಹ 
ಸ 
2: 
ಗೆ 


ಮನರಂಜನೆಗಾಗಿ ಭೌತಶಾಸ್ತ್ರ 59 


ಚಿತ್ರ34: ರೆಕ್ಕೆಯುಳ್ಳ ಬೀಜಗಳು : (0) ಮೇಪಲ್‌ ಮರದ ಬೀಜ, (0) ಪೈ ಪೈನ್‌ io 
ಮರದ ಬೀಜ, (೧) ಬರ್ಚ್‌ (ಭೂರ್ಜ) ಮರದ ಬೀಜ, (4) ಎಲ್ಲ್‌ ಮರದ ಬೀ! 


| 


33ನೇ ಹಾಗೂ 34ನೇ ಚಿತ್ರಗಳು ಇಂತಹ ತೇಲಿಕೊಂಡು ಹೋಗುವ ಸಾಧನವು 

ಕೆಲವು ಬೀಜಗಳನ್ನೂ ಹಣ್ಣುಗಳನ್ನೂ ತೋರಿಸುತ್ತವೆ. ವಾಸವವಾಗಿ, ಈ ಸಸ್ನ್ಥ "ಫಲ 

ನಗಳು ಮಾನವಕ್ಕತೆ ಫಲಕವಿಮಾನಗಳಿಗಿತ ಆನೇಕ ಅಂಶಗಳಲ್ಲಿ ಹೆಚ್ಚು 

ಉತ್ತಮವಾಗಿರುತ್ತವೆ. ಅವು ತಮ್ಮ ಸ್ವಂತ ತೂಕಕ್ಕಿಂತ ಹೆಚ್ಚಿರಬಹುದಾದ ಭಾರಗಳನ್ನು 

ಎತ್ತಬಲ್ಲವು ಮತ್ತು ತಮ್ಮಷ್ಟಕ್ಕೆ ತಾವೇ ಸ್ಥಿರತೆಯನ್ನು ಪಡೆದುಕೊಳ್ಳ] ಬಲ್ಲವು. ಉದಾಹರಣೆಗೆ 

ಭಾರತದ ಮಲ್ಲಿಗೆ ಹೂವಿನ ಬೀಜವು ಅಕಸ್ಮಾತ್ತಾಗಿ ತಲೆಕೆಳಕಾಗಿ "ಅಗುವಡಾದಲ್ಲಿ ಅದು 
ಸ 


ನ್ನ ಮೊದಲಿನ ಸ್ಥಿತಿಯನ್ನು ಪುನಃ ಪಡೆದುಕೊಳ್ಳುತ್ತದೆ. ತನ್ನ ಉಬ್ಬಿದ ಭಾಗವು 


ಆಗುತ್ತದೆ. ಆದರೆ ಮಾರ್ಗಮಧ್ಯದಲ್ಲಿ ಯಾವುದಾದರೂ ತಡೆ ಬಂದಾಗ 


ಹ 


ಳದಲ್ಲಿರುವಂ ತಃ 
ಅದು ತಲೆಕೆಳಕಾಗಿ ತೂಗುಗುಂಡಿನಂತೆ ಕೆಳಕ್ಕೆ ಬೀಳುವುದಿಲ್ಲ, ಆದರೆ ತೇಲಿಕೊಂಡು 


ತಡಮಾಡಿದ ಗಾಳಿಕೊಡೆ ನೆಗೆತ 
€ಲಿನ ವಿಷಯ ಸಕ್ಷ ವಾಗಿ ಸ ನಮಗೆ, ಸ ವೇಳೆ ಗಾಣಿಜೂಡೆ ನೆಗತಗುರರು 


ಎತ್ತರದಲ್ಲಿದ್ದಾಗ ವಿಮಾನದಿಂದ SpE, ಜಿಗಿದು io ಡಿನಡೆ pes ದೂರ 


ಲ ಟೆ 
ಬಿದ್ದನಂತರವಷ್ಟೆ ಗಾಳಿಕೊಡೆಗಳನ್ನು ಜಬ ರೆ ಹೀಗೆ ತಡಮಾಡಿದ ಗಾಳಿಕೊಡೆ 

ಲ್ಲ ಸಿತ್ತಾರೆಂದು ಅನೇಕರು 
ಭಾವಿಸಿರುತಾರೆ. ಇದು ನಿಜಕ್ಕೂ ಖು ತಡಮಾ ಡಿದ ನೆಗೆತವು ಅಲ್ಪಾವಧಿಯ 


* 1963ರಲ್ಲಿ ಸೊಟಿಯುತಾ ಗಾಳಿಕೊಡೆ ನೆಗೆತಗಾರರು 25 ಕಿಲೋಮೀಟರುಗಳ ಎತ್ತರದಲ್ಲಿ 
ಕ್ರರಬಲ್ಲಿ 
ವಿಮಾನದಿಂದ ಹೊರ ಜಿಗಿದರು. - ಸಂ. 


60 ಮನರಂಜನೆಗಾಗಿ ಭೌತಶಾಸ್ತ್ರ 


ಪೃಪಹಾರವಾಗುವುದಿದ್ದಿತು ಮತ್ತು ಭೂಮಿಯ ಸಮೀಪ ಬಂದಾಗಿನ ವೇಗ ಅತ್ಯಂತ 
ಹಚ್ಚಿನದಾಗಿರುತ್ತಿದ್ದಿತು. 


ಆದರೆ ವಾತಾವರಣದ ಪ್ರತಿರೋಧವು ವೇಗೋತ್ಕರ್ಷವನ್ನು ತಪ್ಪಿಸುತ್ತದೆ. ತಡಮಾಡಿದ 
ನೆಗೆದ ಸಮಯದಲ್ಲಿ ಬೀಳುತ್ತಿರುವ ನೆಗೆತಗಾರನ ವೇಗವು ತೊದಲ ಹತ್ತು 
ಸೆಕೆಂಡುಗಳಲ್ಲಷ್ಟೆ ಮೊದಲ ಕೆಲವು ನೂರು ಮೀಟರುಗಳಷ್ಟು ದೂರ ಬೀಳುವಾ ನಾಗಲಷ್ಟೆ, 
ಹೆಚ್ಚುತ್ತದೆ. ಈ "ಮಧ್ಯೆ ವಾತಾವರಣದ ಪ್ರತಿರೋಧ ಹೆಚ್ಚುತ್ತ ಹೋಗಿ ಕೊನೆಗೆ ಎಂತಹ ಸ್ಥಿತಿ 
ಪರಾಗುತ್ತದೆಂದರೆ, ಮುಂದಿನ ಎಲ್ಲ ವೇಗೋತ್ಸರ್ಷಪೊ ನಿಲ್ಲುತ್ತದೆ ಮತ್ತು ನೆೆತಗಾರ 
Meer ವೇ (ದಲ್ಲಿ ಬೀಳುತ್ತ ಹೋ ಗುತಾಸೆ. 
ಚಲನಶಾಸ್ತ್ರ (ಮೆಕಾನಿಕ್‌) ದೃಷ್ಟಿಯಿಂದ ಈ ತಡಮಾಡಿದ ನೆಗೆತದ ಬಗೆಗೆ ಕೆಳಗಿನ 
ಅಫರಿತ್ಯ ಲೆಕ್ಕಾಚಾರ ನೀಡಬಹು ದು. ವೇಗೋತ್ಕರ್ಷವು ಮೊದಲ 12 ಸೆಕೆಂಡುಗಳಲ್ಲಷ್ಟೆ 
ಅಥವಾ ನೆಗೆತಗಾರನ ತೂಕವನ್ನವಲಂಬಿಸಿ, ಇನ್ನೂ ಕಮ್ಮಿ ಕಾಲದಲ್ಲಷ್ಟೆ, ಆಗುತ್ತೆ 
ಹೋಗುತ್ತದೆ. ಈ ಕಾಲಾವಧಿಯಲ್ಲಿ" ಅವನು ಸುಮಾರು" 400-500 ಮೀಟರುಗಳಷ್ಟು ಕೆಳಕ್ಕೆ 
ಬೀಳುತ್ತಾನೆ ಮತ್ತು ಸೆಕೆಂಡಿಗೆ ಸುಮಾರು 50 ಮೀಟರುಗಳಷ್ಟು ವೇಗ ಪಡೆಯುತ್ತಾನೆ. ಇದಾದ 
ಮೇಲೆ ಅವನು ಒಂದೇ ಸಮನಾಗಿ ಇದೇ ವೇಗದಲ್ಲಿ, ಗಾಳಿಕೊಡೆಯ ದಾರವನ್ನು 
ಹಿಡಿದೆಳೆಯುವವರೆಗೂ ॥ ಬೀಳುತ್ತಾನೆ. 
ಮಳೆಯ ಹನಿಗಳೂ ಇದೇ ರೀತಿ ಬೀಳುತ್ತವೆ. ಒಂದು ವ್ರತ್ಕಾಸವೆಂದರೆ ಮಳೆಯ ಹನಿಗೆ 
ಆರಂಭಿಕ ಚಃ ತ್ಯರ್ಷದ ಸಾಲಾವಧಿಯ ಒಂದು ಸೆಕೆಂಡಿಗಿಂತ ಹೆಚ್ಚಾಗಿರುವುದಿಲ್ಲ. 
ತತ್ಸಲವಾಗಿ ಅದರ ಭೂಮಿ ಸಮೀಪದ ಇ ತಡಮಾಡಿದ ಗಾಳಿ ಕೊಡೆ 
ನೆಗೆತದ ್ಲಿರುಪಷ್ಟು ಜಿಯಕಾಗಿಸಫೊಕ್ತ ಅದು ಹನಿಯ ಗಾತ್ರವನ್ನವಲಂಬಿಸಿ, ಸೆಕೆಂಡಿಗೆ 
2 ಹಾಗೂ 7 ಮೀಟರುಗಳ ಮಧ್ಯೆ ಇರುವುದು. 


ಬೂಮರಾಂಗ್‌ 
ಆದಿಮಾನವನು ಸೃಜಿಸಿದ ಈ ಬುದ್ಧಿವಂತಿಕೆಯ ಆಯುಧವು, ಈ ಅತ್ಯಂತ ಪರಿಪೂರ್ಣ 
ತಾಂತ್ರಿಕ ಸಾಧನವು ಬಹಳ ಕಾಲದವರೆಗೆ ವಿಜ್ಞಾನಿಗಳನ್ನು ಆಶ್ಚರ್ಯಚಕಿತರನ್ನಾಗಿ 
ಮಾಡಿದ್ದಿತು. ಬೂಮರಾಂಗ್‌ ಕ್ರಮಿಸುವ ವಿಚಿತ್ರವಾದ ಬಳಸು ಮಾರ್ಗವು (ಚಿತ್ರ 35) 
ಎಂತಹ "ಕ್ಟ ಮತಿಗಳೆ ನನ್ನೂ ಕಾಡಿಸುವಂತಹುದೇ. ಈಗ ಇದರ ವರ್ತನೆ ನೆಯನ್ನು ವಿವರಿಸುವ 
ಸುದೀರ್ಫ “ದ್ಯಾಂತವೊಂದನ್ನು ಪರಿಷ್ಕರಿಸಲಾಗಿದೆ. ಈಗ ಇದು ಎಷ್ಟು ಮಾತ್ರವೂ 
ಅಶ್ಚರ್ಯದ ಪಸ್ತುವಾಗಿಲ್ಲ. ಈ ಸಿದ್ಧಾಂತವು ದೀರ್ಫ್ಪವಾಗಿ ವಿವರಿಸಲು ತುಂಬ 
ಜಟಿಲವಾದುದಾಗಿದೆ. ಬೂಮರಾಂಗ್‌ನ ವರ್ತನೆಯು ಮೂರು ಅಂಶಗಳ ಸಂಯುಕ್ತ 
ಫಲವೆಂದಷ್ಟೆ ನಾನಿಲ್ಲಿ ಹೇಳಬಹುದು. ಆರಂಭದ ಎಸೆತ ಬೂಮರಾಂಗ್‌ನ ಸಂತ ಆವರ್ತ 
ಮತ್ತು ವಾತಾವರಣದ ಪ್ರತಿರೋಧ - ಇವೇ ಆ ಮ ಮೂರು ಅಂಶಗಳು. ಆಸ್ಟ್ರೇಲಿಯಾದ 
ಮೂ೦ನಿವಾಸಿಯು ಈ ಮೂರು ಅಂಶಗಳನ್ನೂ ಹೇಗೆ ಸಂಯೋಜಿಸಬೇಕೊಬುದನ್ನು 
ಹುಟ್ಟಿನಿಂದಲೇ ಅರಿತಿರುತ್ತಾನೆ. ಬೂಮ ರರಾಂಗ್‌ನ ಹೋಲಿಕೆ ಹಾಗೂ ದಿಕ್ಕನ್ನು 
ಜಾತುರ್ಯದಿಂದ ಬದಲಿಸುತ್ತೆ ಅವನು ಅಪೇಕ್ಷಿತ ಫ ಲ ಪಡೆಯಲು ಹೆಚ್ಚು ಅಥವಾ ಕಮ್ಮಿ 
ವೇಗದೊಂದಿಗೆ ಅದನ್ನು ಎಸೆಯುತ್ತಾನೆ. 


ಮನರಂಜನೆಗಾಗಿ ಭೌತಶಾಸ್ತ್ರ 61 


8 ಕ ತೆ 
ಚಿತ್ರ 36: ರಟ್ಟನ ಬೂಮರಾಂಗ್‌ ಮತ್ತು ಅದನ್ನು ಚಿತ್ತ 37: ಮತೊಂದು ರಟಿನ 
“ಎಸೆಯುವ'' ರೀತಿ. ಬೂಮರಾಂಗ್‌. 


ನೀವೂ ಬೂಮರಾಂಗ್‌ ಎಸೆತದಲ್ಲಿ ಸ್ವಲ್ಪ ಪರಿಣತಿಯನ್ನು ಪಡೆಯಬಹುದು. 
ಮನೆಯೊಳಗೇ ಎಸೆಯಲೋಸುಗ ಬೂಮರಾಂಗ್‌ಅನ್ನು ಕಾರ್ಡ್‌ಬೋರ್ಡಿನಿಂದ ಚಿತ್ರ 
36ರಲ್ಲಿ ತೋರಿಸಿರುವಂತೆ ಕತ್ತರಿಸಿ. ಒಂದೊಂದು ಕೋಳ ಸುಮಾರು: 3 ಸೆಂ.ಮಿ ಉದ್ದ 
ಮತ್ತು ಒಂದು ಸೆಂ.ಮೀ.ಗೆ ಸ್ವಲ್ಪ ಕಮ್ಮಿ ಅಗಲವಿರಬೇಕು. ಅದನ್ನು ಹೆಬ್ಬೆರಳಿನ ಉಗುರಿನ 
ಕೆಳಗೆ” ಅದುಮಿ ಹಿಡಿದು ಮುಂದಕ್ಕೆ ಸ್ವಲ್ಪ ಮೇಲಕ್ಕೆ ಎಗರಿಸಿ. ರಡು ಸುಮಾರು ಐದು 
ಮೀಟರ್‌ ದೂರ ಹಾರಿ ಹೋಗಿ ಕುಣಿಕ ಸುತ್ತು ಹಾಕಿ ನಿಮ್ಮ ಪಾದದ ಬಳಿಗೆ ಹಿಂದಿರುಗಿ 


ಕ 


62 ಮನರಂಜನೆಗಾಗಿ ಭೌತಶಾಸ್ತ್ರ 


ಬರುವುದು. ಮಾರ್ಗ ಮಧ್ಯದಲ್ಲಿ ಯಾವುದೂ 
ಅದಕ್ಕೆ ತಡೆ ಬರಬಾರದಷ್ಟೆ ಚಿತ್ರ 37ರಲ್ಲಿ 
ತೋರಿಸಿರುವಂತೆ ನೀವು ಇನ್ನೂ ಹೆಚ್ಚು 
ಉತ್ತಮವಾದ ಬೂಮರಾಂಗ್‌ ಮಾಡ 
ಬಹುದು. ಸ್ವಲ್ಪಮಟ್ಟಿಗೆ ಪ್ರೊಪೆಲರ್‌ನಂತೆ 
ಕಾಣುವಂತೆ ಅದನ್ನು ತಿರುಚುವ ಮೂಲಕ 
(ಚಿತ್ರ 37ರಲ್ಲಿ ಕೆಳಗೆ ಕೋರಿಸಿರುವಂತೆ) ಇನ್ನೂ 
ಚ್ಚು ಉತ್ತಮ ಫಲಿತಾಂಶ ಪಡೆಯಬಹುದು. 
ಲ್ಪ ಅನುಭವ ಬಂದ ಮೇಲೆ ನೀವು, ಅದು 
ನಿಮ್ಮ ಪಾದದ ಬಳಿ ಪುನಃ ಬಂದು ಬೀಳುವ 
ಮುನ್ನ ಜಟಿಲವಾದ ಬಳುಕುಗಳನ್ನೂ ಕುಣಿಕೆ 
ಸುತ್ತುಗಳನ್ನೂ ಹಾಕಿಕೊಂಡು ಬರುವಂತೆ 
ಮಾಡ ಸಲು ನಿಮಗೆ ಸಾಧ್ಯವಾಗುತ್ತದೆ. 


ಬೂಮರಾಂಗ್‌, “ಸಾಮಾನ್ಯವಾಗಿ 

ತಿಳಿದಿರುವಂತೆ, ಆಸ್ಟ್ರೇಲಿಯಾದಲ್ಲಷ್ಟೆ 

ಬಳಕೆಯಲ್ಲಿದ್ದ ವಿಶಿಷ್ಟ ಆಯುಧವೇನೂ ಅಲ್ಲ 

ಎಂಬುದನ್ನು ನಾನು ಮುಕ್ತಾಯದಲ್ಲಿ 

ತಿಳಿಸಬೇಕು. ಅದನ್ನು ಭಾರತದಲ್ಲೂ ಬಳಸಲಾಗುತ್ತಿದ್ದಿತು. ಪ್ರಾ ಚೀನ ಭಿತ್ತಿ ಚಿತ್ರಗಳ ಪ್ರಕಾರ 


ಅಸಿರಿಯಾ ದೇಶದ “ಯೋಧರುಗಳೂ ಅದನ್ನು ಬು ಬಹುವಾಗಿ ಉಪಯೋಗಿಸುತ್ತಿದ್ದರು. 
ಪುರಾತನ ಈಜಿಪ್ಟ್‌ ಹಾಗೂ ನೂಬಿಯಾಗಳಲ್ಲೂ ಆದು ಪರಿಚಿತವಾಗಿದ್ದಿತು. ಆಸ್ಟ್ರೇಲಿಯಾದ 
ಬೂಮರಾಂಗ್‌ನ “ಎಕೈಕ ವಿಶಿಷ್ಟ ಲಕ್ಷಣವೆಂದರೆ, ನಾವು ಈ ಮುನ್ನ “ಸಿ ದಂತೆ, ಅದಕ್ಕೆ 
ಪ್ರೊಪೆಲರ್‌ನಂತೆ ತಿರುವು ನೀಡಿದ್ದುದಾಗಿದ್ದಿತು. ಇದರಿಂದಾಗಿ ಅದು ಅನೇ ಕಾನೇಕ 
ಬಳುಕುಗಳನ್ನೂ ಕುಣಿಕೆ ಸುತ್ತುಗಳನ್ನೂ ಹಾಕಿಕೊಂಡು ಅದನ್ನು ಕಳಿಸಿ ಸಿಕೊಟವನ ಬಳಿಗೇ 
ಬರುತ್ತಿದ್ದಿತು - ಗುರಿಗೆ ತಾಕದಿ ದ್ದ 


ಮನರಂಜನೆಗಾಗಿ ಭೌತಶಾಸ್ತ್ರ 63 


ಅಧ್ಯಾಯ 4 
ಆವರ್ತನೆ. ""ನಿರಂತರ ಚಲನೆ''ಯ ಯಂತ್ರಗಳು 


ಬೇಯಿಸಿದ ಮೊಟ್ಟೆಗಳನ್ನೂ ಕಚ್ಚಾ ಮೊಟ್ಟೆಗಳನ್ನೂ 
ಬೇರ್ಪಡಿಸುವುದು ಹೇಗೆ? 

ಮೊಟ್ಟೆಯ ಮೇಲಿನ ಆವರಣವನ್ನು ಒಡೆಯದೆಯೇ ಅದು ಬೇಯಿಸಿದ ಮೊಟ್ಟೆಯೋ 
ಅಥವಾ ಕಚ್ಚಾ ಮೊಟ್ಟೆಯೋ ಎಂದು ಹೇಗೆ ಕಂಡುಹಿಡಿಯುವುದು ? 

ಇದಕ್ಕೆ "ಚಲನಶಾಸ್ತವು ನಮಗೆ ಉತ್ತರ ಒದಗಿಸುತ್ತದೆ. ಬೇಯಿಸಿದ ಮೊಟ್ಟೆಯು ಕಚ್ಚಾ 

ಮೊಟ್ಟೆಗಿಂತ ಬೇರೇ ರೀತಿಯಲ್ಲಿ ತಿರುಗುತ್ತದೆ ಎ ಎನ್ನುಪುದೇ ಇದರಲ್ಲಿರುವ ಇಡೀ ತಂತ್ರ. 

ಒಂದು ಮೊಟ್ಟೆಯನ್ನು ತೆಗೆದುಕೊಂಡು ಅದನ್ನು ಚಪ್ಪಟೆಯಾದ ತಟ್ಟೆಯೊಂದರಲ್ಲಿಟ್ಟು ಗಿರಕಿ 

ಸುತ್ತಿಸಿ (ಚಿತ್ರ 39), “ದೇ ರೀತಿ ಗಟ್ಟಿಯಾಗಿ “ಬೇಯಿಸಿದ ಮೊಟ್ಟೆಯನ್ನೂ ಇಟ್ಟು ಸುತ್ತಿಸಿ, 

ಬೇಯಿಸಿದ ಮೊಟ್ಟೆಯು ಹೆಚ್ಚು ವೇಗವಾಗಿ, ಹೆಚ್ಚು ಹೊತ್ತು ಸುತ್ತುತ್ತದೆ; ವಾಸ್ತವವಾಗಿ ಕಚ್ಚಾ 

ಮೊಟ್ಟೆಯನ್ನು ಸುತುವಂತೆ ಮಾಡುವುದೇ ಕಷ್ಟ. ಗೆಟ್ಟಿಯಾಗಿ ಬೇಯಿಸಿದ ಮೊಟ್ಟೆಯು ಎಷ್ಟು 

ವೇಗದಿಂದ 'ಸುತುತ್ತದೆಂದರೆ, ಅದು ಮಸುಕುಮೆಸುಕಾಗಿ ಚಪ್ಪಟೆಯಾದ "ಬಿಳಿಯಾದ 

ಅಂಡಾಕೃತಿಯ ರೂಪ ಹೊಂದಿದ್ದಂತೆ ಕಾಣಬರುತ್ತದೆ. ಭಕಷ ವೇಗದಿಂದ ಸುತ್ತಿಸಿದಲ್ಲಿ 
ಅದು ತನ್ನ ಚೂಪಾದ ಮೂತಿಯ ಮೇಲೆ ನ ಎದ್ದು ನಿಲ್ಲಲೂ ಬಹುದು. 

ಇದಕ್ಕೆ ವಿವರಣೆ ಈ ರೀತಿ ಇದೆ: ಗಟ್ಟಿಯಾಗಿ 

ಬೇಯಿಸಿದ ಮೊಟ್ಟೆಯು ಒಂದು ಇಡೀ ಘನವಾಗಿ 

ಸುತ್ತಿದರೆ ಕಚ್ಚಾ ಮೊಟ್ಟೆಯು ಹಾಗೆ ಮಾಡಲಾರದು. 

ಚ್ಹಾ ಮೊಟ್ಟೆಯಲ್ಲಿರುವ ದ್ರವ ಭಾಗವು ಕೂಡಲೇ 

ಸುತ್ತುವ ಚಲನೆಯನ್ನು ಪಡೆದುಕೊಳ್ಳುವುದಿಲ್ಲ. ಹಾಗಾಗಿ 

ಅದು ತನ್ನ ಜಡತೆಯ ಬಲದಿಂದ ಘನರೂಪದ 

ಮೊಟ್ಟೆಯ ಆವರಣದ ಸುತ್ತುವಿಕೆಗೆ ತಡೆ ಒಡ್ಡುತ್ತದೆ. 

ಟ್ರೆಗಳ 


[a 


rye 
ಗಳೂ ಬೇಯಿಸಿದ ಮೊಟ್ಟೆಗಳೂ 


ತಮ್ಮ ಸುತ್ತುವಿಕೆಯನ್ನು ನಿಲ್ಲಿಸುವುದೂ ಬೇರೆ “ಜೀಕೆ 

ರೀತಿಯಲ್ಲಿ. ಸುತ್ತುತ್ತಿರುವ ಬೇಯಿಸಿದ ಮೊಟ್ಟೆಯನ್ನು 

ನೀವು ಬೆರಳಿನಿಂದ ಮ ನಲ್ಲಿ ಅದು ಕೂಡಲೇ 

ಚಿತ್ರ 39 : ಮೊಟ್ಟೆಯನ್ನು ನಿಲ್ಬುತ್ತದೆ. ಆದರೆ ಕಚ್ಚಾ ಮೊಟ್ಟೆಯು ನಿಮ್ಮ ಬೆರಳನ್ನು 
ಸುತ್ತಿಸವದು ಹಿಂತೆಗೆದ ಮೇಲೆ ಸ್ವಲ್ಪ” ಕಾಲ ಸುತುತ್ತಲೇ" ಇರುತ್ತದೆ. 

ಇದಕ್ಕೂ ಜಡತ್ವದ ಬಲವೇ ಕಾರಣ. ಕಚ್ಚಾ ಮೊಟ್ಟೆಯ ಘನ: ನವಾದ ಆವರಣವು ವಿಶ್ರಾ ಂತ 
ಸ್ಥಿತಿಗೆ ಟ್‌ ರವೂ ಮೊಟ್ಟೆಯ ದ್ರವ ಭಾಗವು ಚಲಿಸುತ್ತಲೇ ಇರುತ್ತದೆ. ಆದರೆ 


64 ಮನರಂಜನೆಗಾಗಿ ಭೌತಶಾಸ್ತ್ರ 


ಬೇಯಿಸಿದ ಮೊಟ್ಟೆಯಲ್ಲಿ ಒಳಭಾಗವೂ ಹೊರ 
ಅವರಣದೊಂದಿಗೇ ಸುತು ವುದನ್ನು ನಿಲ್ಲಿಸುತ್ತದೆ. 

ಇದೇ ಸ್ವರೂಪದ ಇನ್ನೊಂದು ಪರೀಕ್ಷಿಯನ ್ನ 
ಮಾಡಬಹುದು. 

ಒಂದು ಕಚ್ಚಾ ಮೊಟ್ಟೆಯನ್ನೂ ಒಂದು ಬೇಯಿಸಿದ 
ಮೊಟ್ಟೆ ಯನ್ನೂ ತೆಗೆದುಕೊಂಡು ಅವುಗಳ ತುದಿಗಳ ಸುತ್ತ 
ಬರುವಂತೆ ಎರಡು ರಬ್ಬರ್‌ ವರ್ತುಲಗಳನ್ನು ಜೋಡಿಸಿ. 
ಅವನ್ನು ಎರಡು ಒಂದೇ ರೀತಿಯಲ್ಲಿರುವ ದಾರಗಳಿಂದ 
ತೂಗು ಹಾಕಿ (ಚಿತ್ರ 40). ಎರಡು ದಾರಗಳನ್ನೂ ಒಂದೇ 
ಪ್ರಮಾಣದಲ್ಲಿ ತಿರುಚಿ ಅನಂತರ ಬಿಟ್ಟುಬಿಡಿ. ಎರಡೂ 


೨ jar 


ಮೊಟ್ಟೆಗಳ ನಡುವೆ ಇರುವ ವ್ಯತ್ಯಾಸವನ್ನು ನೀವು 
ಚಿತ್ರ 40: ಕಚ್ಚಾ ಮೊಟ್ಟೆ ಕೂಡಲೇ ಕಂಡುಕೊಳ್ಳುವಿರಿ. ಬೇಯಿಸಿದ ಮೊಟ್ಟೆಯು 


ಯಾವುದು ಬೇಯಿಸಿದ ಮೊಟ್ಟ ಆರಂಭಿಕ ಸ್ಥಿತಿ ತಲುಪಿದನಂತರವೂ ತನ್ನ ಜಡತ್ವದಿಂದಾಗಿ 


ಯಾವುದು ಎಂಬುದನ್ನು ಪ್ರತ್ಯೇಕಿಸಿ ಶರುಗುತ್ತ ' ದಾರವನ್ನು ಆ ದಿಕ್ಕಿನಲ್ಲಿ "ಮತಷ್ಟು 

ಹೇಳುವ ವಿಧಾನ ತಿರುಚುತ್ತೆದೆ; ಆಮೇಲೆ ಡಾರವು ಬಿಚ್ಚಿಕೊಳ್ಳುತ್ತದೆ. 

ಮೊಟ್ಟೆಯು ಪುನಃ ಅದನ್ನು ವಿರುದ್ಧ ದಿಕ್ಕಿನಲ್ಲಿ ತಿರುಚುತ್ತದೆ. ಹೀಗೆ ಸ್ವಲ್ಪ 
ಕಡೆ ತಿರುಗುತ್ತ ಹೋ 'ದನಂಿತರ ಮೊಟ್ಟೆಯು ನಿಲ್ಲುತ್ತದೆ. ಆದರೆ ಕಜ 


`` ತ 


ವಿರುದ್ಧವಾಗಿ” ತನ್ನ ಆರಂಭಿಕ ಸ್ಥಿತಿಗೆ “ಬಂದನಂತರ ದಾರವನ್ನು ವಿರು 

ತಿರುಚುವುದೇ ಇಲ್ಲ ಒಂದು "ಅಥವಾ ಎ 

ಮೊಟ್ಟೆಯು ನಿಲ್ಲುವುದಕ್ಕೆ ತುಂಬ ಮುನ್ನವೇ ತ 
ಕಂಡಿರುವಂತೆ, ಕಚ್ಚಾ ಮೊಟ್ಟೆಯ ಒಳಗೆ ದ್ರವ ನಾ 
ಚಲನೆಗೆ ತಡೆ ಹಾಕುತ್ತದೆ. 


ಗಿರಕಿ ಚಕ್ರ 
ಒಂದು ಕೊಡೆಯನ್ನು ಬಿಚ್ಚಿ ಅದರ ಮೇಲು ತುದಿಯನ್ನು ನೆಲದ ಮೇಲಿರಿಸಿ, 
ಹಿಡಿಯನ್ನು ಹಿಡಿದು ತಿರುಗಿಸಿ. ನೀವು ಅದನ್ನು ವೇಗವಾಗಿ ತಿರುಗುವಂತೆ ಸುಲಭವಾಗಿ 
ಮಾಡಬಹುದು. ಈಗ ಹೀಗೆ ಸುತುತ್ತಿರುವ ಕೊಡೆಯೊಕಕ್ಕೆ ಒಂದು ಸಣ್ಣ ಚೆಂಡನ್ನೋ 
ಅಥವಾ ಮುದುಡಿದ ಒಂದು ಚೂರು : ಕಾಗದವನ್ನೋ ಹ ಹಾಕಿ. ದ ಅಲ್ಲಿ ನಿಲ್ಲುವುದೇ ಇಲ್ಲು 
ಅದು ಹೊರಕ್ಕೆ ತಳ್ಳಲ್ಪಡುತ್ತದೆ. “'ಕೇಂದ್ರಾಪಗಮನ ಬಲವು "ಅದನ್ನು ಹೊರಕ್ಕೆ 
ತಳ್ಳುತ್ತದೆಂದು ಸಾಮಾನ್ಯವಾಗಿ ಭಾವಿಸಲಾಗುತ್ತದೆ. ಆದರೆ ಅದು ತಪ್ಪು, ಜಡತ್ವದ ಬಲವೇ 
ಅದನ್ನು ಹೊರಕ್ಕೆ ತಳ್ಳುವುದು. ಚೆಂಡು ಅಥವಾ ಕಾಗದದ ಉಂಡೆಯು ತ್ರಿಜ್ಯದ ದಿಕ್ಕಿನಲ್ಲೇ 
ಹೊರಕ್ಕೆ ಎಸೆಯಲ್ಪಡುವುದಿಲ್ಲ. ಆದರೆ ವರ್ತುಲ ಚಲನೆಯ ಸ್ಪರ್ಶಕ ರೇಖೆಯ ದ್ಕನಲ್ಲಿ 
ಎಸೆಯಲ್ಪಡುತ್ತದೆ. 
ಆವರ್ತನೆಯ ಈ ಸೂ ಸೂತ್ರವನ್ನಾಧರಿಸಿದ ವಿನೋದ ಸಾಧನವ ನ್ನು ಕೆಲವು ಸಾರ್ವಜನಿಕ 
ಉದ್ಯಾನಗಳಲ್ಲಿ ಕಾಣಬಹುದು (ಚಿತ್ರ 41). ಅವುಗಳಲ್ಲಿ ಗ ಜಡತ್ವದ ನಿಯಮವನ್ನು 
ನಿಮ್ಮ ಮೇಲೆ ಯೇ ಪರೀಕ್ಷಿಸಿ ಸಿ ನೋಡಿಕೊಳ್ಳಬಹುದು. ಈ ಸಾಧನವು ಒಂದು ರೀತಿಯ ಗಿರಿ 


ಮನರಂಜನೆಗಾಗಿ ಭೌತಶಾಸ್ತ್ರ 65 


ಚಿತ್ರ 41 : ಗೆರಕಿ ಚಕ್ರ. ಬಾಲಕರು ಚಕ್ರದ ಅಂ! ಚೆಗೆ ಎಸೆಯಲ್ಪಟ್ಟಿರುವುದನ್ನು ಕಾಣಬಹುದು. 


ಚಕ್ರ, ಅದರಲ್ಲಿ ಗುಂಡುಗಿನ ನೆಲಗಟ್ಟು ಇರುತ್ತದೆ. ಅದರ ಮೇಲೆ ಜನ ನಿಲ್ಲುತ್ತಾರೆ, 
ಕೂರುತ್ತಾರೆ ಇಲ್ಲವೇ ಮಲಗುತ್ತಾರೆ. ಮೆರಯಾಗಿರಿಸಿದ ಒಂದು ಮೋಟರು ನೆಲಗಟ್ಟನ್ನು 
ವೇಗ ಹೆಜ್ಜಿಸುತ್ತ ಸುತ್ತಿಸುತ್ತ ಹೋಗುತ್ತದೆ. ಜಡತ್ವೆಬಲವು ಪ್ರತಿಯೊಬ್ಬರನ್ನೂ ಹರಿದಾಡುವಂತ 
ಹಾಗೂ 'ಓಂಚಗೆ ಜಾಣೊಂಡು ಫೋಗುವಡೆ ಮಾಡುತ್ತದೆ. 'ತೊದಹೊದಲು ಇದು 
ಗಮನ ಕ್ಕೆ ಬರುವುದಿಲ್ಲ. ಆದರೆ ಕೇಂದ್ರದಿಂದ ದೂರ ಸರಿದಂತೆ ವೇಗವೂ ತತ್ಫಲವಾಗಿ 
ಜಡತ್ತವೂ ಅಷ್ಟೂ ಹೆಚ್ಚು ಗಮನಾರ್ಹವಾಗಿ ಹೆಚ್ಚುತ್ತ ತ್ತದೆ. ನೀವು ಗಟ್ಟಿಯಾಗಿ ನಿಲ್ಲಲು 
ಕಷ್ಟಪಟ್ಟು ಹತ್ತಿಸೆತ್ತೀರಿ. “ಆದರೆ ಅದರಿಂದ ಪ್ರಯೋಜನವಾಗುವುದಿಲ್ಲ. ಇೊನೆಗೂ ನೀವು 
ಹೊರಗೆ ಇ 'ಎಸೆಯಲ್ಪಡುತ್ತೀರಿ. 

ಹಾಗೆ ನೋಡಿದತೆ ನಾವು ವಾಸಿಸುತ್ತಿರುವ ಈ ಭೂಮಂಡಲವೇ ಒಂದು ರೀತಿಯ ಭಾರಿ 
ಗಿರಕಿ ಚಕ್ರ. ಅದು ನಮ್ಮನ್ನು ಹೊರ ಎಸೆಯದೆ ಇದ್ದರೂ ನಮ್ಮ ತೂಕವನ್ನಂತೂ ಕಮ್ಮಿ 
ಮಾಡುತ್ತದೆ. ಭೂಮಧ್ಯ ರೇಖೆಯ ಬಕ ಭೂಮಿಯ ಅವೆರ್ಕನೆ ಹೆಚ್ಚಿರುತ್ತದೆ. ಅಲ್ಲಿ ಯಾರೇ 
ಆಗಲಿ ತೈ ತೂಕವನ್ನು ಮುನ್ನೂರನೇ ಒಂದು ಪಾಲಿನಷ್ಟು “ಕಮ್ಮಿ” ಮೌಡಿಕೊಳ್ಳಬಹುದು. 
ಇದೂ, ಇದರ ಜೊತೆಗೆ ಮತ್ತೊಂದು ಅಂಶವೂ - ಭೂಮಿಯ ಸಂಪೀಡನ ಶಕ್ತಿಯು — 
ಕೂಡಿಕೊಂಡು ಭೂಮಧ್ಯ ರೇಖೆ ನಯ ಬಳಿ ತೂಕವನ್ನು ಸುಮಾರು ಶೇ. 05ರಷ್ಟು" ಅಥವಾ 
ಇನ್ನೂರನೇ ಒಂದು ಪಾಲಿನಷ್ಟು ಕಮ್ಮಿ ಮಾಡುತ್ತತೆ. ಹಾಗಾಗಿ ವಯಸ್ಕ ವೈಕ್ತಿಯೊಬ್ಬ 
ಭೂಮಧ್ಯ ರೇಖೆಯ ಬಳಿ, ಧ್ರುವ ಪ್ರದೇಶಗಳಲ್ಲಿ ತ ತೂಗುವುದಕ್ಕಿಂತ 300 ಗ್ರಾಂನಷ್ಟು ಕಮ್ಮಿ 


ತೂಗುತ್ತಾ ನೆ. 
ಮಸಿಯ ಸುಂಟರಗಾಳಿ 


ಒಂದು ಬಿಳಿಯ ರಟ್ಟು ಹಾಗೂ ಒಂದು ತುದಿಯನ್ನು ಚೂಪುಗೊಳಿಸಿದ ಬೆಂಕಿಕಡ್ಡಿ 
ಇವುಗಳ ಸಹಾಯದಿಂದ 42 ಮಿಲಿಮೀಟರ್‌ ವ್ಯಾಸದ ಒಂದು ಬುಗುರಿದಾಳವನ್ನು ಮಾಡಿ 


66 ಮನರಂಜನೆಗಾಗಿ ಭೌತಶಾಸ್ತ್ರ 


ಇದನ್ನು ತಿರುಗಿಸಲು ವಿಶೇಷ 
ವೇನೂ ಬೇಕಿಲ್ಲ - ಓಂದು ಮಗುವೂ 
ಅದನ್ನು ಮಾಡಬಲ್ಲುದು. 

ಆದರೆ ಮಗುವಿನ ಆಟಿಕೆಯಾದರೂ 
ಇದು ತುಂಬ ಬೋಧಪ್ರದವಾಗಬಲ್ಲುದು. 
ಕೆಳಗಿನಂತೆ ಮಾಡಿ. ಅದರ ಮೇಲೆ ಕೆಲವು 
ತೊಟು ಮಸಿ ಹಾಕಿ ಅದು ಒಣಗುವ 


ಮುನ್ನವೇ ಬುಗುರಿದಾಳವನ್ನು ತಿರುಗಿಸಿ 
`ಸ ಲ 
ತಿರುಗುವುದು ನಿಂತ ಮೇಲೆ ಮಸಿ ಹನಿಗಳಿಗೆ 


ಆವರ್ತನ 
ಸುತ್ತುತ್ತದೆ. ತ್ರಿಜ್ಯ "'ಕಡ್ಡಿ' ತ 
ಬಿದ್ದಿಕೆನೋ ಎ ಎಂಬಂತೆ, ಕಂಡುಬರುತ್ತದೆ. ಆದ್ದರಿಂದಲೇ. ಹ ಗಳು ಬಾಗುತ್ತವೆ ಮತ್ತು ಅವು 
ವ "ರೇಖೆಯ ಲನೆಯ: ಯನ್ನು ಗುರುತಿ ತಿಸಿರುವು ದನ್ನು ನಾವು ಕಾಣುತ್ತೇವೆ 

ಉನ್ನತ ವಾತಾ ವರಣ ಒತ್ತಡವುಳ್ಳ ಕೇಂಡ್ರದಿಂ ದ ಹೊರ ಹೊಮ್ಮುವ ಗಾಳಿ ಪ್ರವಾಹಗಳ 
ವಿಷಯದಲ್ಲೂ (“ಅ ಅಪಭ್ರಮಣ ಮಾರುತ''ಗಳಲ್ಲಿ), ಅಥವಾ ಕಮ್ಮಿ ವಾತಾವರಣ ಒತ್ತಡವುಳ್ಳ 
ಕೇಂದ್ರದತ್ತ ಒತ್ತಿಕೊಂಡು ಬರುವ ಗಾಳಿ ವಿಷಯದಲ್ಲೂ 
(""ಸುಂಟರಗಾಳಿ''ಗಳಲ್ಲಿ) ಇದೇ ಸತ್ಯ, ಮಸಿಯ ರುಳಿಗಳು. ಈ ಪ್ರಚಂಡ 


ಸುಂಟರಗಾಳಿಗಳನ್ನು ಸೂ ಸೂಕ್ಚ್ಮಾಕಾ ಕಾರದಲ್ಲಿ ಚಿತ್ರಿಸಿ ತೋ ರುತ್ತವೆ. 


El 


ಪ್ರ 
ಸು 


ಮೋಸಕ್ಕೊಳಗಾದ ಗಿಡಗಳು 

ಶೀಘ್ರವಾದ ಸುತ್ತುವಿಕೆಯಿಂದ ಉಂಟಾಗುವ ಕೇಂದ್ರಾಪಗಮನ ಬಲವು 
ಗುರುತ್ವಾಕರ್ಷಣ ಬಲವನ್ನೂ ಮೀರಿಸಬಹುದು. ಈ ವಿಷಯವನ್ನು ಬ್ರಿಟಿಷ್‌ ಸಸ್ಯಶಾಸ್ತ್ರಜ್ಞ 
ನೈಟ್‌ರವರು ಒಂದು ನೂರಕ್ಕೂ ಹೆಚ್ಚು ವರ್ಷಗಳ ಹಿಂದೆ ಸಾಧಿಸಿ ತೋರಿದರು. ಎಳೆಯ 

ಸಸ್ಯವೊಂದು ಯಾವತ್ತೂ ತನ್ನ ಕಾಂಡವನ್ನು ಗುರುತ್ವಾಕರ್ಷಣ ಬಲಕ್ಕೆ ವಿರೋಧವಾಗಿ 
ld ನಿರ್ದೇಕಿಸುತ್ತದೆ ಅಥವಾ "ರಳವಾದೆ ಭಾಷೆಯಲ್ಲಿ ಹೇಳುವುದಾದರೆ, 
ಊರ್ದ್ಧ್ವಾಭಿಮುಖವಾಗಿ ಬೆಳೆಯುತ್ತದೆ ಎಂಬುದು ಎಲ್ಲರಿಗೂ ತಿಳಿದ ಸಂಗತಿಯಾಗಿದೆ. ಆದರೆ 
ನೈಟ್‌ರವರು ವೇಗವಾಗಿ ಸುತ್ತುತ್ತರುವ ಚಕ್ರವೊಂದರ ಹೊರಪಟ್ಟಿಯಿಂದ ಬೀಜಗಳು 
ಒಳಮುಖವಾಗಿ ಮೊಳಕೆಗೊಳ್ಳುವೂತೆ ಮಾಡಿದರು. ಬೇರುಗಳು "ಹೊರ ಮುಖವಾಗಿ 
ಬೆಳೆದವು (ಚಿತ್ರ 43). ಹೀಗೆ ಅವರು ಗುರುತ್ವಾಕರ್ಷಣ ಬಲದ ಬದಲು ಕೇಂದ್ರಾಪಗಮನ 


ಮನರಂಜನೆಗಾಗಿ ಭೌತಶಾಸ್ತ್ರ 67 


ಒಂದು ರೀತಿಯಲ್ಲಿ ಮೋಸ 
ಗೊಳಿಸಲು ಸಮರ್ಥರಾದರು. ಕೃತಕ 
ಗುರುತ್ವಾಕರ್ಷಣ ಬಲವು ಭೂಮಿಯ 
ಕೈಸರ್ಗಿಕ ಸೆಳಿತಕ್ಕಿಂತ ಹೆಚ್ಚು ಶಕ್ತಿಯುತ 
ವಾಗಿ ಸಾಧಿತವಾಯಿತು. ಅಂದಹಾಗೆ, 
ಆಧುನಿಕ ಗುರುತ್ವಾಕರ್ಷಣ ಸಿದ್ಧಾಂತವು 
ಈ ವಿವರಣೆಗೆ ಸೂತ್ರತಃ ಯಾವ 


""ನಿರಂತರ ಚಲನೆ''ಯ 

ಯಂತ್ರಗಳು 

“ನಿರಂತರ ಚಲನೆ” ಎಂದು 
ಆಗಾಗ್ಗೆ ಹೇಳಲಾಗುತ್ತಿರುತ್ತದೆ. ಆದರೆ 
ವಾಸವವಾಗಿ ಅದರ ಅರ್ಥ ಏನು 
ಎಂದು ಎಲ್ಲರೂ ಮನಗಂಡಿರುವ 
ರೆಂದೇನೂ ನನಗನಿಸದು. "ನಿರಂತರ ಚಲನೆ''ಯ ಯಂತ್ರವು 
ಯಂತ್ರರಚನೆ. ಇದು ಕೊನೆ ಇಲ್ಲದಂತೆ ಚಲನೆಯನ್ನು ಮುಂದುವರಿಸಿಕೊಂಡು 
ಹೋಗಬೇಕು ಮತ್ತು ಅದೇ ಕಾಲದಲ್ಲಿ ಸ್ಪಲ್ಪ ಉಪಯುಕ್ತ ಕಾರ್ಯವನ್ನೂ 
ಉದಾಹರಣೆಗೆ, ಭಾರ ಎತ್ತುವಂತಹ ಕಾರ್ಯವನ್ನು ಮಾಡಬೇಕು. ಆದರೆ ಇಂತಹ 
ಯಂತ್ರವನ್ನು ಇದುವರೆವಿಗೂ ನಿರ್ಮಿಸಲಾಗಿಲ್ಲ. ಅದಕ್ಕಾಗಿ ಯತ್ನಗಳನ್ನಂತೂ ಅನಾದಿ 
ಕಾಲದಿಂದಲೂ ಮಾಡಲಾಗುತ್ತಿದೆ. ಈ ಯತ್ನಗಳೆಲ್ಲ ನಿರರ್ಥಕಗೊಂಡುದು, "'ನಿರಂತರ 
ಚಲನೆ''ಯ ಯಂತ್ರವು ಅಸಾಧ್ಯ ಎಂಬ ದೃಢ ನಂಬಿಕೆಗೆ, ಆಧುನಿಕ ವಿಜ್ಞಾನದ 
ಮೂಲಭೂತ ನಿಯಮವಾದ ಶಕ್ತಿ ಸ್ಥಾಯಿತ್ವ ನಿಯಮಕ್ಕೆ, ಎಡೆ. ಮಾಡಿಕೊಟ್ಟಿತು. 
“ನಿರಂತರ ಚಲನೆ'' ಎಂದರೆ ಯಾವ ಕೆಲಸವೂ ಆಗದೆ ಕೊನೆ ಇಲ್ಲದ ಚಲನೆ, ಎಂಬ 
ಅರ್ಥವನ್ನು ಪಡೆಯಿತು. 

“ನಿರಂತರ ಚಲನೆ''ಯ ಯಂತ್ರವನ್ನು ರಚಿಸುವ ಅತ್ಯಂತ ಹಳೆಯ 
ಯೋಜನೆಯೊಂದನ್ನು ಚಿತ್ರ 44ರಲ್ಲಿ ಕಾಣಬಹುದು. ಈ ಯೋಜನೆಯನ್ನು 
ಪುನರುಜ್ಜೀವನಗೊಳಿಸಲು ಈಗಲೂ ಕೆಲವು ವಿಚಿತ್ರ ಭಾವನೆಯ ಜನ ಯತ್ನಿಸುತ್ತಿದ್ದಾರೆ. 
ಚಕ್ರದ ಹೊರ ಅಂಚಿಗೆ ಜೋಡಿಸಲಾಗಿರುವ ದಂಡಗಳ ತುದಿಯಲ್ಲಿ ತೂಗುಬಟ್ಟುಗಳನ್ನು 
ನೇತು. ಹಾಕಿರರಾಗುತ್ತೆ. ಚಕ್ರವು ಯಾವುದೇ ಸ್ಥಿತಿಯಲ್ಲಿರಲಿ ಬಲಪಕ್ಕದಲ್ಲಿರುವ 
ತೂಗುಬಟ್ಟುಗಳು ಎಡಪಕ್ಕದಲ್ಲಿರುವ ತೂಗುಬಟ್ಟುಗಳಿಗಿಂತ ಕೇಂದ್ರದಿಂದ ಹೆಚ್ಚು 
ದೂರದಲ್ಲಿರುತ್ತವೆ.. ಹಾಗಾಗಿ ಬಲಪಕ್ಕದ ತೂಗುಬಟ್ಟುಗಳು ಯಾವಾಗಲೂ 
ಎಡಪಕ್ಕದಲ್ಲಿರುವುದಕ್ಕಿಂತ ಹೆಚ್ಚು ತೂಗುತ್ತಿರುತ್ತವೆ ಮತ್ತು ಚಕ್ರವು ಸುತ್ತುವ 
ಬಲಾತ್ಕಾರಕ್ಕೊಳಗಾಗಿರುತ್ತದೆ. ಆದ್ದರಿಂದ ಚಕ್ರವು ನಿರಂತರವಾಗಿ ಸುತ್ತುತ್ತಲೇ ಇರಬೇಕು, 
ಅಥವಾ ಅದರ ಅಚ್ಚು ಸವೆದುಹೋಗುವವರೆಗಾದರೂ ಸುತ್ತುತ್ತಲೇ ಇರಬೇಕು. ಹಾಗೆಂದೇ 


ಚಿತ್ರ 43 : ಸುತ್ತುತ್ತಿರುವ ಚಕ ದ ಅಂಚಿನಲ್ಲಿ 
ಬೀಜಗಳು ಕಾಂಡವನ್ನು ಅಚ್ಚಿನ 


ಗ 
ಳನ್ನು ಹೊರಗಡೆಗೂ ಬಿಡುತ್ತವೆ. 


ಜುನ್‌ 


68 ಮನರಂಜನೆಗಾಗಿ ಭೌತಶಾಸ್ತ್ರ 


ಚಿತ್ರ 45 : ಗುಂಡುಗಳು ಒಳ ವಿಭಾಗಗಳಲ್ಲಿ 
ಸುತ್ತುತ್ತಿರುವಂಥ “ನಿರಂತರ ಚಲನೆ''ಯ 


ಸುತ್ತುವುದೆಂದು ಹೇಳಲಾದ ತ 
ಮಧ್ಯಯುಗದ ಒಂದು ಚಕ್ರ. ಒಂದು ಯಂತ್ರ 


ಅದನ್ನು ಸೃಜಿಸಿದವರು ಅಂದುಕೊಂಡಿದ್ದುದು. ಆದರೆ ನೀವು ಅಂತಹ ಯಂತ್ರಸಾಧನವನ್ನು 
ಮಾಡಲು ಹೋಗಬೇಡಿ. ಚಕ್ರ ಸುತುವುದಿಲ್ಲ. ಏಕೆ?) 

ಬಲಪಕ್ಕದ ತೂಗುಬಟ್ಟುಗಳು ಯಾವತ್ತೂ ಕೇಂದ್ರದಿಂದ ದೂರವಿರುತ್ತವಾದರೂ, 
ಒಂದು ಸ್ಥಿತಿಯಲ್ಲಿ ಅವುಗಳ ಸಂಖ್ಯೆ ಎಡಪಕ್ಕದಲ್ಲಿರುವ ತೂಗುಬಟ್ಟುಗಳ ಸಂಖ್ಯೆಗಿಂತ 
ಸ್ವಲ್ಪವಾಗಿರುವಂತಾಗುವುದು ಖಂಡಿತ. ಚಿತ್ರ 44ಅನ್ನು ಮತ್ತೊಮ್ಮೆ ನೋಡಿ. ಬಲಪಕ್ಕದಲ್ಲಿ 
ನಾಲ್ಕಷ್ಟೆ ತೂಗುಬಟ್ಟುಗಳಿವೆ. ಎಡಪಕ್ಕದಲ್ಲಿ ಎಂಟು ತೂಗುಬಟ್ಟುಗಳಿವೆ. ಹೀಗೆ ಇಡೀ ವ್ಯವಸ್ಥೆ 
ಸಮತೂಕ ಸ್ಥಿತಿಯಲ್ಲಿದೆ. ಹೀಗಿರುವಾಗ ಚಕ್ರ ತಿರುಗುವುದಿಲ್ಲ; ಅದು ಸ್ಪಲ್ಪ ಅತ್ತ ಇತ್ತ 


ತೂಗಾಡಿ ಆಮೇಲೆ ಈ ಸ್ಥಿತಿಯಲ್ಲೇ ನಿಶ್ಚಲವಾಗಿ ನಿಲ್ಲುವುದು (ಈ ಹುಂತ್ರಸಾಧನದೆ 
ಚಲನೆಯನ್ನು ಸಂವೇಗಗಳ ಪ್ರಮೇಯ (Theorem of momenta) ಎಂದು ಹೇಳುವಂಥ 
ಸೂತ್ರದಿಂದ ವಿವರಿಸಲಾಗುತ್ತದೆ.) 

ನಿರಂತರವಾಗಿ ತಾನೇ ಚಲಿಸುವ ಮತ್ತು ಅದೇ ಹೊತ್ತಿನಲ್ಲಿ ಕೆಲಸ ಮಾಡುವ 
ಯಂತ್ರಸಾಧನವೊಂದನ್ನು ನಿರ್ಮಿಸುವುದು ಸಂಪೂರ್ಣವಾಗಿ ಅಸಾಧ್ಯವಾದುದು ಎಂದು ಈಗ 
ನಿಸ್ಸಂಶಯವಾಗಿ ಸಾಧಿಸಲಾಗಿದೆ. ಹಿಂದಿನ ಕಾಲದ ಜನರು, ಅದರಲ್ಲೂ ವಿಶೇಷವಾಗಿ 
ಮಧ್ಯಯುಗದವರು, ಇಂತಹ ಯಂತ್ರಸಾಧನವು ರಸವಾದಿಗಳ ಸ್ಪರ್ಶಮಣಿಗಿಂತ ಹೆಚ್ಚು 
ಆಕರ್ಷಕವಾದುದೆಂದು ಬಗೆದು ಅದರ ಸಮಸ್ಯೆಯನ್ನು ಪರಿಹರಿಸಲು ಅಪಾರವಾಗಿ ಶ್ರಮ 
ವ್ಯಯ ಮಾಡಿದರು. ಈ ಕಾರ್ಯಭಾರವನ್ನು ಕೈಗೊಳ್ಳುವುದು ನಿರರ್ಥಕವೇ ಸರಿ. 19ನೆಯ 
ಶತಮಾನದ ರಷ್ಯನ್‌ ಕವಿ ಪೂಷ್ಠಿನ್‌ ಅಂತಹ ಕನಸುಗಾರನೊಬ್ಬನನ್ನು, ಬೆರ್ತ್‌ಹೋಲ್ಡ್‌ ಎಂಬ 
ಪಾತ್ರವನ್ನು ತಮ್ಮ 'ವೀರಯುಗದ ಸಾಹಸಿಗಳ ಉಪಾಖ್ಯಾನಗಳು! ("Chivalrous 
Episodes’) ಎಂಬ ಕೃತಿಯಲ್ಲಿ ವರ್ಣಿಸಿದ್ದಾರೆ : 

'" "ಪರ್‌ಪೆತುಅಮ್‌ ಮೊಬಿಲೆ' ಎಂದರೇನು 9'' ಮಾರ್ಟಿನ್‌ ವಿಚಾರಿಸಿದ. 


ಮನರಂಜನೆಗಾಗಿ ಭೌತಶಾಸ್ತ್ರ 69 


ಗೀ 


bp 


ಲ್‌ 


ಟಸ್‌. 


“ "ಪರ್‌ಪೆತುಅಮ್‌ ಮೊಬಿಲೆ ಅಂದರೆ ನಿರಂತರ ಚಲನೆ ಎಂದರ್ಥ' ಎಂದು 
ಬೆರ್ತ್‌ಹೋಲ್ಡ್‌ ಉತ್ತರಿಸಿದ. "ನಿರಂತರ ಚಲನೆ 'ಯನ್ನು ಕಂಡುಹಿಡಿಯಲು ಸಾಧ್ಯವಾದರೆ 
ಮಾನವನ ಸೃಜನಾತ್ಮಕ ಯತ್ನಕ್ಕೆ ಇತಿಮಿತಿಗಳೇ ಇರುವುದಿಲ್ಲ. ಏಕೆಂದರೆ, ಪ್ರಿಯ ಮಿತ್ರ 
ಮಾರ್ಟಿನ್‌, ಚಿನ್ನ ಮಾಡುವುದು ಆಕರ್ಷಕವಾದರೂ, - ಬಹುಶಃ ಕುತೂಹಲಭರಿತ 
ವಾದುದೂ ಉಪಯುಕವಾದುದೂ ಆದ ಆವಿಷರಣೆಯಾದರೂ ಸಹ - ಪರ್‌ಪೆತುಅಮ್‌ 
ಮೊಬಿಲೆಯನ್ನು ಕಂಡುನಿಡಿಯುವುದು.... ಓಹ್‌, ಅದು ಎಷ್ಟು ಮಹದದ್ಭುತವಾಗಿರುತ್ತದೆ !'' 

ನೂರಾರು ಮಾದರಿಯ “ನಿರಂತರ ಚಲನೆ'ಯ ಯಂತ್ರಗಳನ್ನು ಸೃಜಿಸಲಾಯಿತು 
ಆದರೆ ಯಾವುದೂ ಎಂದೂ ಚಲಿಸಲೇ ಇಲ್ಲ. ಪ್ರತಿಯೊಬ್ಬ ಆವಿಷ್ಠರಣಕಾರನೂ ""ಅವನ 
ಎಣಿಕೆಯನ್ನು ಹಾಳುಮಾಡಿದ'' ಏನೋ ಒಂದನ್ನು ಯಾವಾಗಲೂ ಬಿಟ್ಟಿರುತ್ತಿದ್ದ. 

ಚಿತ್ರ 45ರಲ್ಲಿ ಇನ್ನೊಂದು ಅಂತಹ "ನಿರಂತರ ಚಲನೆ''ಯ ಯಂತ್ರವನ್ನು 
ಕಾಣಬಹುದು. ಇದರಲ್ಲಿ ಒಂದು ಚಕ್ರವಿರುತ್ತದೆ. ಅದರಲ್ಲಿ ನಾನಾ ವಿಭಾಗಗಳಿರುತ್ತವೆ. ಈ 


70 ಮನರಂಜನೆಗಾಗಿ ಭೌತಶಾಸ್ತ್ರ 


ಭಾಗಗಳಲ್ಲಿ ಭಾರವಾದ ಗುಂಡುಗಳು ಚಕ್ರದ ಹೊರ ಅಂಚಿಗೂ ಗುಂಬಕ್ಕೂ ಮಧ್ಯೆ 
ಗರುಳಿಕೊಂಡು ಹೋಗುತ್ತಿರುತ್ತವೆ. ಚಕ್ರದ ಒಂ ಪಕ್ಕದಲ್ಲಿ ಹೊರ ಅಂಚಿಗೆ 
ಸಮೀಪವಿರುವ ಗುಂಡುಗಳು ತಮ್ಮ ಭಾರದಿಂದಾಗಿ ಚಕ್ರವನ್ನು ಸುತ್ತುವಂತೆ ಮಾಡುತ್ತವೆ 
)ಬುದು ಇದರಲ್ಲಿ ಅಡಕವಾಗಿರುವ ವಿಚಾರ. ಹ A 

ಆದರೆ ಇದು ಎಂದಿಗೂ ಹಾಗೆ ಆಗುವುದೇ ಇಲ್ಲ, ಚಿತ್ರ 44ರಲ್ಲಿ ಚಕ್ರವನ್ನು ಸುತ್ತದಂತೆ 
ಮಾಡಿದ ಕಾರಣವೇ ಇಲ್ಲಿಯೂ ಕಾರಣವಾಗುತ್ತದೆ. ಆದರೂ ಲಾಸ್‌ ಆಂಜಲೀಸ್‌ನಲ್ಲಿ 
ಸ ರ ಜಾಹಿರಾತಿಗಾಗಿ ಅಂತಹ ಭಾರಿ ಪ್ರಮಾಣದ ಚಕ್ರವೊಂದನ್ನು 
ುರ್ಮಿಸಲಾಯಿತು (ಚಿತ್ರ 46). ವಾಸ್ತವವಾಗಿ ಅದೊಂದು ಮೋಸದ ಯಂತ್ರವಾಗಿದ್ದಿತು. 
ಯುಕ್ತಿಯಿಂದ ಮರೆಯಾಗಿ ಇರಿಸಿದ ಸಾಧನವೊಂದು ಚಕ್ರವನ್ನು ಸುತ್ತಿಸ ರಿತು. ಆದರೆ 
ಚಕ್ಕದ ವಿಭಾಗಗಳಲ್ಲಿ ಉರುಳುತ್ತಿದ್ದ ಭಾರವಾದ ಗುಂಡುಗಳೇ ಚಕ್ರವನ್ನು ಸುತ್ತಿಸುತ್ತಿದ್ದವೆಂದು 
ಜನ ನಂಬಿದರು. ಇಂತಹುದೇ ಇನ್ನೂ ಅನೇಕ "ನಿರಂತರ ಚಲನೆ''ಯ 
ಯಂತ್ರಸಾಧನಗಳನ್ನು, ಸಾರ್ವಜನಿಕರ ಗಮನ ಸೆಳೆಯಲು, ಗಡಿಯಾರ ತಯಾರಕರ 
ಅಂಗಡಿಗಳ ಕಿಟಕಿಗಳಲ್ಲಿ ಇರಿಸಲಾಗಿದ್ದಿತು. ಅವೆಲ್ಲ ವಿದ್ಯುಚ್ಛಕ್ತಿಯಿಂದ ಚಲಿಸುತ್ತಿದ್ದವು. 

ಅಂದಹಾಗೆ ಇಂತಹ ಒಂದು ಜಾಹಿರಾತು ನನ್ನ ವಿದ್ಯಾರ್ಥಿಗಳ ಮೇಲೆ ಎಷ್ಟು 
ಬೀರಿತೆಂದರೆ, ನಿರಂತರ ಚಲನೆಯು ಅಸಾ ವಾದುದು ಎಂದು ನಾನು ಅವರಿಗೆ 
ಳಿದಾಗ ಅವರು ನನ್ನನ್ನು ನಂಬದಂತಾದರು. ನೋಡಿದ್ದನ್ನು ನಂಬುವುದು ಎಂದು 
ಳುವುದಿಲ್ಲವೇ. ಗುಂಡುಗಳು ಉರುಳುತ್ತಿದ್ದು ಚಕ್ರವು ಸುತ್ತುತ್ತಿದ್ದು ಗುಂಡುಗಳನ್ನು 
€ಲಕ್ಕೇರಿಸುತ್ತಿದ್ದುದನ್ನು ನನ್ನ ವಿದ್ಯಾರ್ಥಿಗಳು ಕಂಡಾಗ, ಅದು ನಾನು ಏನೇ 
ಹೇಳಬಹುದಾದುದಕ್ಕಿಂತ ಹೆಚ್ಚು ಮನವೊಪ್ಪಿಸುವಂತೆ ಅವರಿಗೆ ಕಂಡುಬಂದಿತು, ಈ 
ಮೋಸದ ""ಆದ್ಭುತ'' ಯಂತ್ರವು ನಗರದ ವಿದ್ಯುತ್‌ ವ್ಯವಸ್ಥೆಯ ವಿದ್ಯುಚ್ಛಕ್ತಿಯಿಂದ 
ಚಲಿಸುತ್ತಿದ್ದಿತು ಎಂದು ನಾನು ಹೇಳಿದಾಗಲೂ ಯಾವ ಪ್ರಯೋಜನವೂ ಆಗಲಿಲ್ಲ. ಆಗ 
ನನಗೆ ಭಾನುವಾರಗಳಂದು ವಿದ್ಯುತ್‌ ಸರಬರಾಜು ನಿಲ್ಲಿಸುತ್ತಿದ್ದ ವಿಷಯ ಜ್ಞಾಪಕಕ್ಕೆ 
ಬಂದಿತು. ಒಂದು ಭಾನುವಾರ ಆ ಅಂಗಡಿಗೆ ಹೋಗಿ ಆದನ್ನು ನೋಡುವಂತೆ ನಾನು 
ನನ್ನ ವಿದ್ಯಾರ್ಥಿಗಳಿಗೆ ಸಲಹೆ ಮಾಡಿದೆ. 

" "ನಿರಂತರ ಚಲನೆ'ಯ ಯಂತ್ರ ಚಲಿಸುತ್ತಿದ್ದುದನ್ನು ನೀವು ಕಂಡಿರಾ?'' ನಾನು 
ಅನಂತರ ಅವರನ್ನು ಕೇಳಿದೆ. 

""ಇಲ್ಲ'' ಎಂದು ಅವರೆಂದರು, ತಲೆ ತಗ್ಗಿಸಿಕೊಂಡು. "'ಅದನ್ನು ವೃತ್ತಪ ಕೆಯ 
ಹಾಳೆಗಳಿಂದ ಮುಚ್ಚಲಾಗಿದ್ದಿತು.'' 

ಶಕ್ತಿ ಸ್ಥಾಯಿತ್ವ ನಿಯಮದಲ್ಲಿ ಅವರಿಗೆ ಮತ್ತೆ ನಂಬಿಕೆ ಮೂಡಿತು. ಅವರು ಈ 
ನಂಬಿಕೆಯನ್ನು ಇನ್ನೆಂದಿಗೂ ಕಳೆದುಕೊಳ್ಳಲಿಲ್ಲ. 


ಲ 
ತಿ 


] 
L 


₹1 
ತೆ 
£ 


kL el el 


g 


""ಅಡಚಣೆ'' 


ಅನೇಕ ಕುಶಲಿ ಸ್ವಯಂ-ಶಿಕ್ಷಿತ ರಷ್ಯನ್‌ ಆವಿಷ್ಠರಣಕಾರರೂ “ನಿರಂತರ ಚಲನೆ'' 
ಯಂತ್ರದ ಈ ಆಕರ್ಷಕ ಸಮಸ್ಯೆಯನ್ನು ಬಗೆಹರಿಸಲು ಯತ್ನಿಸಿದರು. ಸೈಬೀರಿಯಾದ ರೈತ 
ಅಲೆಕ್ಸಾಂದೆರ್‌ ಪ್ವೆಗ್ಲೋವ್‌ ಅಂಥ ಒಬ್ಬವ. 19ನೆಯ ಶತಮಾನದ ಸುಪ್ರಸಿದ್ಧ ರಷ್ಯನ್‌ 
ವಿಡಂಬನಕಾರ ಸಾಲ್ಲಿಕೋವ್‌-ಪೈದ್ರೀನ್‌ ರವರು ತಮ್ಮ "ಆಧುನಿಕ ಭಾವಕತೆ' ("Moder 


ಮನರಂಜನೆಗಾಗಿ ಭೌತಶಾಸ್ತ್ರ 71 


11) ಯಲ್ಲಿ ಇವನನ್ನು ಪ್ರೆಜೆಂತೊವ್‌ ಎಂಬ ಹೆಸರಿನಿಂದ ವರ್ಣಿಸಿದ್ದಾರೆ. ಲೇಖಕರು ಆ 
ಅವಿಷ್ಯರಣಕಾರನ ಕರ್ಮಶಾಲೆಗೆ ಭೇಟಿಕೊಟ್ಟು! ದನ್ನು ಕೆಳಗಿನಂತೆ ವರ್ಣಿಸಿದ್ದಾರೆ: 

1. ಪ್ರೆಜಿಂೊವ್‌ 35 ವಸಂತಗಳನ್ನು ಕಂಡ ವ್ಯಕ್ತಿಯಾಗಿದ್ದ. ಕೃಶವಾದ ಕಾಯ. ನಿಸ್ತೇಜ 
ಮುಖ. ವಿಶಾಲವಾದ ಯೋಚನಾಸಕ್ತ ಕಣ್ಣುಗಳು. “ಉದ್ದವಾದ "ತಲೆಗೂದಲು ಹಗ್ಗದಂತೆ 
ಹೊಸೆದುಕೊಂಡು ಕತ್ತಿನವರೆಗೂ ಇಳಿದಿದ್ದಿತ್ತು. ಅವನ ಸಾಕಷ್ಟು ದೊಡ್ಡದೇ ಆದ ಕೋಣೆಯ 
ಅರ್ಧಕ್ಕೂ ಹೆಚ್ಚು ಭಾಗವನ್ನು ದೊಡ್ಡ ಫೈನ್ಹೀರ ಲ್‌ ತುಂಬಿದ್ದಿತು. “ನಾವು ಮೃ ಮುದುಡಿಕೊಂಡು 
ಹೇಗೋ ಒಳಕ್ಕೆ” ನುಸುಳಿದೆಪ್ರ. ಅರೊಂಡು ಕಡ್ಡಿಗಳಿದ್ದ. ಚಕ್ರವಾಗಿದ್ದಿತು. ಸ್ವಲ್ಪ ದೊಡ್ಡದೇ 
ಎನ್ನುವಂಥ ಆದರ ಹೊರ ಅಂಚಿಗೆ ಹಲಗೆಗಳನ್ನು ಪೆಟ್ಟಿಗೆಯಂತೆ ಜೋಡಿಸಿ 
ಹೊಡೆಯಲಾಗಿದ್ದಿತು. ಅದರ ಒಳಭಾಗವು ಖಾಲಿಯಾಗಿದ್ದಿತು ಮತ್ತು ಯಂತ್ರಸಾಧನವನ್ನು - 
ಅದರ ಸೃಷ್ಟಿಕರ್ತನ ರಹಸ್ಯವನ್ನು - ಒಳಗೊಂಡಿದ್ದಿತು. ಆ ಯಂತ್ರಸಾಧನದಲ್ಲಿ ಅಂತಹ 
ಬುದ್ಧಿವಂತಿಕೆಯದೇನೂ ಇರಲಿಲ್ಲ. ಅಲ್ಲಿ ಕೇವಲ ಮರಳಿನ ಚೀಲಗಳಿದ್ದವು. ಅವು ಪರಸ್ಪರ 
ಸರಿದೂಗಬೇಕಿ್ದಿತು. ಕಡ್ಡಿಗಳಲ್ಲಿ' ಅಡ್ಡವಾಗಿರಿಸಿದ್ದ ಕೋಲೊಂದು ಚಕೆವನ್ನು ನಿಶ್ಚರವಾಗಿ 
ಇರಿಸಿದ್ದಿತು. 

"" "ನಿರಂತರ ಚಲನೆಯ ಸೂತ್ರವನ್ನು ನೀವು ಆಚರಣೆಯಲ್ಲಿ ತಂದಿದ್ದೀರೆಂದು ನಾವು 
ಕೇಳಿದ್ದೇವೆ, ನಿಜವೇ ?' ನಾನು ಮಾತು ಆರಂಭಿಸಿದೆ. 

"ಅದನ್ನು ಹೇಗೆ ಹೇಳಬೇಕೋ ನನಗೆ ನಿಜಕ್ಕೂ ತಿಳಿಯದು' ಎಂದವನು ಗೊಂದಲಕ್ಕೆ 

ಬಿದ್ದವನಂತೆ ಹೇಳಿದ. "ನಾನು ಅದನ್ನು ಸಾಧಿಸಿದ್ದೇನೆ ಆಂತ ಭಾವಿಸಿಕೊಂಡಿದ್ದೇನೆ.' 

"" "ನಾವು ನೋಡಬಹುದೆ 9' 

"" "ಖಂಡಿತ. ದಯವಿಟ್ಟು ನೋಡಬನ್ನಿ | ನನಗೆ ಸಂತೋಷವೇ. 

“ಅವನು ನಮ್ಮನ್ನು ಚಕ್ರ ದ ಬಳಿಗೆ ಕರೆದೊಯ್ದ. ಅನಂತರ ಬಳಸಿಕೊಂಡು ಅದರ ಅತ್ತ 
ಬದಿಗೆ ಕರೆದೊಯ್ದ. “ಎರಡು `ಕಡೆಯಿಂದ ನೋಡಿದಾಗಲೂ ಅದು ಸಾಮಾನ್ಯ ಚಕ್ರ ದಂತೆಯೇ 
ಕಾಣಬಂದಿತು. 

"(ಇಷು ಸುತ್ತುತ್ತದೆಯೇ [> 

ಹುಂ ಸುತಬೇಕು. ಆದರೆ ಸ್ವಲ್ಪ ಖಯಾಲಿ ಯಂತ್ರ ಇದು.' 

"ಆ ಅಡ್ಡಕೋಲನ್ನು ಹೊರ ತೆಗೆಯುತ್ತೀರ yp 

ಪ್ರಜೆಂತೊಪ್‌ ಕೋಲನ್ನು ತೆಗೆದ. ಆದರೆ: ಚಕ್ರ ನಿಶ್ಚಲವಾಗಿಯೇ ನಿಂತಿದ್ದಿತು. 

. "ನೋಡಿದಿರಾ, ಮತ್ತೆ ತರಲೆ ಶುರುಮಾಡಿತು 1' ಎಂದವನು ಅಪಶ್ಯತಿ ಎತ್ತಿದ. 
"ಅದನ್ನು ಸ್ವಲ್ಪ ತಳ್ಳಬೇಕು. 1 

ಅವನು ಚಕ್ರದ ಅಂಚನ್ನು ಎರಡೂ ಕೈಗಳಿಂದ ಭದ್ರವಾಗಿ ಹಿಡಿದು ಹಿಂದಕ್ಕೂ 
ಮುಂದಕ್ಕೂ ಹಲವಾರು ಬಾರಿ ಜಗ್ಗಾಡಿ ಅನಂತರ ತನ್ನೆಲ್ಲ ಶಕ್ತಿಯನ್ನೂ 
ಉಪಯೋಗಿಸಿಕೊಂಡು ತಳ್ಳಿದ. ಚಕ್ರ ಸುತ್ತತೊಡಗಿತು. ಹಲವಾರು ಸುತ್ತು ಬೇಗ ಬೇಗ 
ಸರಾಗವಾಗಿ ಸುತ್ತಿತು. ಅಂಚನೊಳಗೆ. ಮರಳಿನ ಚೀಲಗಳು ಹಲಗೆಗಳಿಗೆ ಬಜಿದು ಅನಂತರ 


ದೂರ ಜಾರಿಕೊಂಡು ಹೋಗುತ್ತಿದ್ದುದನ್ನು ಕೇಳಬಹುದಿದ್ದಿತು. ಆಮೇಲೆ ಚಕ್ರವು ಹೆಚ್ಚು 


ಹೆಚ್ಚು ನಿಧಾನವಾಗಿ ಸುತ್ತತೊಡಗಿತು. ನಾವು ಉಜ್ಜುವ ಕಿರುಕುಲು ಶಬ್ದ ಕೇಳಿದೆವು. ಕೊನೆಗೆ 
ಚಕ್ರವು ಸಂಪೂರ್ಣವಾಗಿ ನಿಂತಿತು. 
" "ಎಲ್ಲೋ ಅಡಚಣೆ ಇರಬೇಕು' ಆವಿಷ್ಯರಣಕಾರ ಗೊಂದಲಕ್ಕೆ ಬಿದ್ದವನಂತೆ 


72 ಮನರಂಜನೆಗಾಗಿ ಭೌತಶಾಸ್ತ್ರ 


ಯಾಸಪಟ್ಟು ಚಕ್ರವನ್ನು ತಿರುಗಿಸಿದ. ಆದರೆ ಫಲಿತಾಂಶ ಮತ್ತೆ ಅದೇ 


' "ಬಹುಶಃ ನೀವು ಘರ್ಷಣೆಯನ್ನು ಮರೆತಿರೇನೋ ?' 
ki 


ಇಲ್ಲ... ಘರ್ಷಣೆ ಅಂದಿರಾ? ಅದಲ್ಲ ಕಾರಣ. ಘರ್ಷಣೆ ಏನೇನೂ ಇಲ್ಲ ಈ 


ರಂತ್ರದ್ದೇ ಹುಚ್ಚುತನ. ಸ್ವಲ್ಪ ಕಾಲ ಸಂತೋಷ ನೀಡುತ್ತೆ ಆಮೇಲೆ, ತಕೊಳ್ಳಿ, ತರಲೆ 
ಶುರುಮ್‌ ತ್ರೆ, ಸಾಮಾನ್ಯ ಯಂತ್ರವಾಗಿಬಿಡುತ್ತೆ, ಅಷ್ಟೆ. ಚೂರುಪಾರುಗಳಿಂದಲ್ಲದೆ ಈ 


ಚಕ್ರವನ್ನು ನಿಜ ವಾದ ವಸ್ತು ವಿನಿಂದ ಮಾಡಿದ್ದಿದ್ದರೆ 7 1 

ಆದರೆ ಇಲ್ಲಿ ದೂಷಿಸಬೇಕಾಗಿದ್ದುದು.' ಯಾವುದೇ ""ಅಡಚಣೆ'' ಆಗಿರಲಿಲ್ಲ, ಅಥವಾ 
'`ಚೂರುಪಾರುಗಳೂ'' ಆಗಿರಲಿಲ್ಲ ಆದರೆ ಮೂಲದಲ್ಲಿದ್ದ ತಪ್ಪು ಸೂತ್ರವೇ 
ಕಾರಣವಾಗಿದ್ದಿತು. ಆವಿಷ್ಠರಣಕಾರನು ನೀಡಿದ ಚಾಲಕ ಶಕ್ತಿಯಿಂದಾಗಿ ಚಕ್ರ ಸ್ವಲ್ಪ ಹೊತ್ತು 
ಸುತ್ತಿತು. ಆದರೆ ಹೊರಗಿನಿಂದ ನೀಡಲಾದ ಈ ಶಕ್ತಿಯನ್ನು ಘರ್ಷಣೆಯು ಮುಗಿಸಿದಾಗ ಚಕ್ರ 
ನಿಲ್ಲಲೇಬೇಕಾಗಿದ್ದಿತು. 


““ಗುಂಡುಗಳೇ ಅದನ್ನು ಮಾಡೋದು'' 

ಲೇಖಕ ಜರ ತಮ್ಮ 'ಪರ್‌ಪೆತುಅಮ್‌ ಮೊಬಿಲೆ' ಎಂಬ ಕಥೆಯಲ್ಲಿ 
ಮತ್ತೊಂದು ರಷ್ಕನ್‌ "ನಿರಂತರ ಚಲನೆ'ಯ ಯಂತ್ರದ ಅವಿಷ್ಠರಣಕಾರರನ್ನು 
ವರ್ಣಿಸಿದ್ದಾರೆ. ಅವನು ಲಾವ್ರೇಂತಿ ಗೂಲ್ಲಿರೆವ್‌ ಎಂಬ ಒಬ್ಬ ರೈತನಾಗಿದ್ದ. ಅವನು 
1884ರಲ್ಲಿ “ಮೃತನಾದ. ಕರೊನಿನ್‌ರು ಕಥೆಯಲ್ಲಿ ಈ ರೈತನ ಪೆ ಸರನ್ನು ಪಿಖ್ಲನ್‌ ಎಂದು 
ಬದಲಿಸಿ, ಅವನು ನಿರ್ಮಿಸಿದ್ದ ಯಂತ್ರವನ್ನು ವಿಶದವಾಗಿ ವರ್ಣಿಸಿದ್ದಾರೆ : 

""ನಮ್ಮ ಮುಂದೆ ಒಂದು ದೊಡ್ಡ ವಚಿತ್ರ ರೀತಿಯ ಯಂತ್ರವಿದ್ದಿತು - ಮೊದಲ 
ನೋಟಕ್ಕೆ ಕಮ್ಮಾರನೊಬ್ಬ ಕುದುರೆಗೆ ಲಾಳ ಹೊಡೆಯಲು ಉಪಯೋಗಿಸುವ 
ಯಂತ್ರದಂತಿದ್ದಿತು ಅದು. ಅಷ್ಟು ಚೆನ್ನಾಗಿ ಹತ್ತರಿ ಹೊಡೆಯದೆ ಇದ್ದ ಕೆಲವು ಮರದ 
ಕಂಬಗಳು ಹಾಗೂ ತೊಲೆಗಳು, ಫ್ಲೆ ನ್ದೀಲ್‌ಗಳ ಹಾಗೂ ಹಲ್ಲು ಚಕ್ರಗಳ ಒಂದು ಭಾರಿ 
ವ್ಯವಸ್ಥೆ ನಾ ಇವನ್ನು ಅಲ್ಲಿ ಕಾಣಬಹು ುದಿದ್ದಿತು. ಎಲ್ಲ ತುಂಬ ಒಡ್ಡೂಡ್ಡಾಗಿ ಕಾಣುತ್ತಿದ್ದ 
ಫೆ ಸ್ಥೆಯಾಗಿದ್ದಿತು, ಒರಟಾಗಿ ಕುರೂಪವಾಗಿದ್ದಿತು. ಯಂತ್ರಠ ಕೆಳಗೆ ನಲದ ಮೇಲೆ 
ಹಲವಾರು ಕಬ್ಬಿಣದ ಗುಂಡುಗಳಿದ್ದವು. ಸ್ವಲ್ಪ ಅತ್ತ ಬದಿಯಲ್ಲಿ ಇಂತಹುದೇ ಗುಂಡುಗಳ 
ಒಂದು ಇಡೀ ರಾಶಿಯೇ ಇದ್ದಿತು. 

"" "ನಿಮ್ಮ ಯಂತ್ರವೆಲ್ಲ ಇಷ್ಟೇನೇ ?' ಎಂದು ಪಾರುಪತ್ತೆಗಾರ ಕೇಳಿದ. 

"" "ಸರಿ, ಇದೀಗ ಸುತ್ತುತ್ತದೋ ?' 

"" "ಇನ್ನೇನೂಂತೀರಿ ?' 

[4 “ಇದನ್ನು ಸುತ್ತಿಸಲು ಕುದುರೆಯನ್ನು ಇರಿಸಿಕೊಂಡಿದ್ದೀರಾ 1 

« ಕುದುಕಯೆ 2) ಏತಕ್ಕೆ? ಇದು ತನ್ನಷ್ಟಕ್ಕೆ ತಾನೆ ಸುತ್ತುತ್ತ ಎಂದು ಹೇಳಿ ಪಿಖ್ತಿನ್‌ ಆ 
ದೈತ್ಯಾಕಾರದ ಯಂತ್ರವು ಹೇಗೆ ಕೆಲಸ ಮಾಡುತ್ತದೆಂಬುದನ್ನು ತೋರಿಸಲು ಉದ್ಭುಕ್ತನಾದ. 

“ಹತ್ತಿರದಲ್ಲೇ ರಾಶಿ ಹಾಕಿದ್ದ ಕಬ್ಬಿಣದ ಸುಂಡುಗಳು ಮುಖ್ಯ ಪಾತ್ರ ನಿರ್ವಹಿಸುತ್ತಿದ್ದವು. 

ಗ ಗುಂಡುಗಳೇ ಅದನ್ನು ನ್ನ ಮಾಡೋದು. ನೋಡಿ. ನೊಡ. ಅದು ಈ ತೋಡುಕ್ಳೆ 


ಮನರಂಜನೆಗಾಗಿ ಭೌತಶಾಸ್ತ್ರ 73 


ಒಳಕ್ಕೆ ಭಾರಿ ವೇಗದೊಂದಿಗೆ ದೂಡಿಕೊಂಡು ನುಗ್ಗುತ್ತದೆ. ಅನಂತರ ಅದು ಮಿಂಚಿನಂತೆ ಆ 
ಸಂದಿನಲ್ಲಿ ಹಾರಿಕೊಂಡು ಹೋಗುತ್ತದೆ. ಅಲ್ಲಿ ಅದನ್ನು ಆ ತೋಡುಕ್ಕೆ ಎತ್ತಿಕೊಳ್ಳುತ್ತದೆ. 
ಆಮೇಲೆ ಅದು ಮತ್ತೆ ಹುಚ್ಚು ಹಿಡಿದಿದ್ದೆ ಧಾವಿಸಿಕೊಂಡು ಚಕ್ರದ ಅಲ್ಲಿಗೆ ಬರುತ್ತೆ. "ಮತ್ತ 
ಅದನ್ನು ಎಷ್ಟು “ಜೋರಾಗಿ ದೂಕುತ್ತದೆಂದರೆ, ಅದು ಒಂದು ರೀತಿಯಲ್ಲಿ 
ಕುಂಯ್‌ಗುಟ್ಟತೊಡಗುತ್ತದೆ. ಈ ಮಧ್ಯೆ ಮತ್ತೊಂದು ಗುಂಡು ಇದೇ ರೀತಿ ಧಾವಿಸಿಕೊಂಡು. 
ಹೊರಟಿರುತ್ತದೆ. ಆದೂ. ಮತ್ತೆ ಹಾರಿಕೊಂಡು ಇಲ್ಲಿಗ ದಭಾರನೆ ಬರುತ್ತದೆ. ಇಲ್ಲಿಂದ ಅದು 
ಆ ಸಂದಿನಲ್ಲಿ ಧಾವಿಸಿಕೊಂಡು ಹೋಗಿ ಆ ತೋಡುಕ್ಕೆಗೆ ಬಡಿಯುತ್ತದೆ, ಚಕ್ರಕ್ಕೆ ಹಾರುತ್ತದೆ, 
ಮತ್ತೆ ದಭಾರ್‌ | ಹೀಗೇ ಅದು ನಡೆಯುವುದು. ತಡೆಯಿರಿ. ನಾನದನ್ನು ಶುರುವೂಡುತ್ತೇನೆ.' 

“ಪಿಖ್ತಿನ್‌ ಅತ್ತಿಂದಿತ್ತ ಜಿಗಿದಾಡುತ್ತ ಜೆದುರಿದ್ದ ಗುಂಡುಗಳನ್ನು ಅವಸರವಸರವಾಗಿ 
ಸಂಗ್ರ ಹಿಸಿದ. ಕೊನೆಗೆ ಅವನ್ನೆಲ್ಲ ತನ್ನ ಕಾಲಿನ ಬಳಿ ರಾಶಿ ಹಾಕಿಕೊಂಡ. "ಅವುಗಳಲ್ಲಿ ಒಂದನ್ನು 
ಕಗತ್ತಿಕೊಂಡು ಅದನ್ನು ತನ್ನೆಲ್ಲ ಶಕ್ತಿಯನ್ನೂ ಉಪಯೋಗಿಸಿಕೊಂಡು ಅತ್ಯಂತ ಸಮೀಪವಿದ್ದ 
ಜಕ್ರಪ ತೋಡುಗೈ 'ಓಂದರೊಳ್ಳೆ ಎಸೆದೆ, ಆಮೇಲೆ ಬೇಗ ಇನ್ನೊಂದು ಗುಂಡನ್ನು 
ಕೈಗೆತ್ತಿಕೊಂಡ. ಆನಂತರ ಮೂರನೆಯದು. ಇವು ಉಂಟುಮಾಡುತ್ತಿದ್ದ "ಶಬ್ದ ಊಹಿಸಲು 
ಅಸವಳವಾಗಿದ್ದಿತು. ಗುಂಡುಗಳು ಕಬ್ಬಿಣದ ತೋಡುಗೈಗಳಿಗೆ ಬಡಿಯುತ್ತ ರುಣರುಣ ಶಬ್ದ 
ಮಾಡುತ್ತಿದ್ದವು. ಚಕ್ರ ಕರುಗಟ್ಟಿತಿ್ದಿತು ಕಂಬಗಳು ನರಳುತ್ತಿದ್ದವು. ನರಕದಲ್ಲಿರುವಂಥ 
ಗೋಳಾಟ “ಕೋಲಾಹಲ ಆ ಕತ್ತ6ನ ಕೋಣೆಯಲ್ಲಿ ತುಂಬಿದ್ದಿತು.'' 

ಗೋಲ್ಡಿರೆವ್‌ನ ಯಂತ್ರ ಚಲಿಸಿತು ಎಂದೇ ಕರೊನಿನ್‌ ಬರೆದಿದ್ದಾರೆ. ಆದರೆ 
ಸ್ಪಷ್ಟವಾಗಿಯೇ ಇದೊಂದು ತಪ್ಪು ತಿಳಿವಳಿಕೆಯಾಗಿದ್ದಿತು. ಗುಂಡುಗಳು ಕೆಳಕ್ಕೆ 
ಬೀಳುತ್ತಿದ್ದಾಗಲಷ್ಟೆ ಚಕ್ರ ತಿರುಗಬಲ್ಲುದಿದ್ದಿತು - ಲೋಲಕ ಗಡಿಯಾರದ ತೂಕಗಳ 
ರೀತಿಯಲ್ಲಿ - ಮೇಲೆತ್ತಿದಾಗ ಸಂಗ್ರ ಹಿತವಾದ ಅಂತಸ್ಥ ಶಕ್ತಿಯ ಫಲವಾಗಿ. ಆದರೆ ಆಗಲೂ 
ಅದು ಹೆಚ್ಚು ಕಾಲಪೇನೂ ತಿರುಗಲು ಸಾಧ್ಯವಿರಲಿಲ್ಲ, ಏಕೆಂದರೆ ಮೇಲಕ್ಕೆತ್ತಲಾದ 
ಗುಂಡುಗಳಲ್ಲ” ತೋಡುಗೈಗಳಿಗೆ ""ಢಮಾರನೆ ಬಡಿದು” ಕೆಳಗುರುಳಿದ ನಂತರ ಚಕ್ರ 
ನಿಲ್ಲುವುದಿದ್ದಿತು - ಅದು ಐತ್ತಬೇಕಾಗಿದ್ದ ಗುಂಡುಗಳೆಲ್ಲವುಗಳ ಪ್ರತಿಪರಿಣಾಮದಿಂದಾಗಿ 
ಅದುಆ ಮುನ್ನವೇ ನಿಲ್ಲದಿದ್ದಲ್ಲಿ 

ಅನಂತರ ಗೋಲ್ಟಿರೆವ್‌ ತನ್ನ ಈ ಅವಿಷ್ಠರಣದಲ್ಲಿ ಆಸಕ್ತಿ ಕಳೆದುಕೊಂಡ. 
ಯೆಕತೆರಿನ್‌ಬುರ್ಗ್‌*ನಲ್ಲಿ ನಡೆದ ಪ್ರದರ್ಶನವೊಂದರಲ್ಲಿ ತನ್ನ ಯಂತ್ರಸಾಧನವನ್ನು 
ಪ್ರದರ್ಶಿಸಲು ಕೊಂಡೊಯ್ದು ಅಲ್ಲಿದ್ದ ನಿಜವಾದ ಕೈಗಾರಿಕಾ ಯಂತ್ರ ಗಳನ್ನು "ನೋಡಿದಾಗ 
ಅವನಿಗೆ ತನ್ನ ಯಂತ್ರದಲ್ಲಿ ನಿರಾಶೆ” ಮೂಡಿತು. ಯಾರೋ ಅವನ “ನಿರಂತರ ಚಲನೆ''ಯ 
ಯಂತ್ರಸಾಧನದ ಬಗೆಗೆ ಕೇಳಿದಾಗ ಅವನು ನಿರುತ್ಸಾಹದಿಂದ ಉತ್ತರಿಸಿದ : '"ಅದು ಹಾಳಾಗಿ 
ಹೋಗಲಿ | ಬೇಕಾದರೆ ಅದನ್ನು ಕಡಿದು ಸೌದೆಯನ್ನಾಗಿ ಉಪಯೋಗಿಸಲಿ.'' 


ಉಫೀಮ್‌ತ್ಸೆವ್‌ನ ಸಂಚಯಸಾಧನ 
""ನಿರಂತರ ಚಲನೆ'' ಯ ಯಂತ್ರವನ್ನು ಮೇಲು ಮೇಲಷ್ಟೆ ನೋಡಿದ ವ್ಯಕ್ತಿಯೊಬ್ಬ ಹೇಗೆ 
ಮೋಸ ಹೋಗಬಲ್ಲ ಎನ್ನುವುದಕ್ಕೆ ಉಫೀಮ್‌ತ್ಲೆವ್‌ನ "ಚಾಲಕ ಶಕ್ತಿ ಸಂಚಯ' ಎನ್ನುವಂಥ 


* ಈಗ ಸ್ವರ್ದೋವ್‌ಸ್ಕ್‌ ನಗರ, - ಸಂ. 


74 ಮನರಂಜನೆಗಾಗಿ ಭೌತಶಾಸ್ತ್ರ 


ಸಾಧನ ಒಂದು ಉತ್ತಮ ನಿದರ್ಶನ, ಕುರ್ಸ್ಕ್‌ನ ಆವಿಷ್ಯರಣಕಾರ ಉಫೀಮ್‌ತೆವ್‌ ಒಂದು 
ರೀತಿಯ ಹೊಸ ಗಾಳಿಯಂತ್ರ ಚಾಲಿತ ವಿದ್ಯುತೇಂದ್ರವನ್ನು ತಯಾರಿಸಿದ. ಅದು ಅಗ್ಗದ 
ಪ್ಲೆ ನೀಲ್‌ ಮಾದರಿಯ “ಜಡತ್ವ ಸಂಚಯ" ಸಾಧನ''ಪನ್ನು ಉಪಯೋಗಿಸುತ್ತಿದ್ದಿತು. 
1920ರಲ್ಲಿ ಅವನು ಆದರ ಮಾದರಿಯೊಂ ದನ್ನು ಸಿದ್ಧಗೊಳಿಸಿದ. ಅದು ತಟ್ಟಿಯಾಕಾರದಲ್ಲಿದ್ದು 
ಲಂಬವಾದ ಅಚ್ಚಿನ ಸುತ್ತ ಸುತ್ತುತ್ತಿದ್ದಿತು. ಫಿ ಅಕ್ಷವು ವಾಯುಮುಕ್ತ “ಕವಚಪೊಂದರಲ್ಲಿ 
ಗುಂಡುಹೊರಳುಗಳ ಮೇಲೆ ಸ್ವಾಪಿತವಾಗಿದ್ದಿತು. ನಿಮಿಷಕ್ಕೆ 20,000 ಸುತ್ತು ಸುತ್ತುವಂತೆ 
ಸುತ್ತಿಸಿದಾಗ ಈ ತಟ್ಟೆಯು ಒಂದೇ ಸಮನಾಗಿ 15 ದಿನಗಳವರೆಗೆ ತಿರುಗೆಬಲ್ಲುದಿದ್ದಿತು. 
ಅವಿಚಾರ ವ್ಯಕ್ತಿ ಯೊಬ್ಬ ತ ನ್ನ ಮುಂದೆ ನಿಜವಾದ ""ನಿರಂತರ ಚಲನೆ''ಯ ಯಂತ್ರ, ಎಡ್ಮಿತೆಂದೇ 
ನಂಬಬಹುದಿದ್ದಿತು. . 


"ಪವಾಡ, ಆದರೂ ಪವಾಡವಲ್ಲ'' 


""ನಿರಂತರ ಚಲನೆ''ಯ ಯಂತ್ರಕ್ಕಾಗಿ ನಿರರ್ಥಕ ಶೋಧೆಯು ಅನೇಕ ಜೀವಗಳನ್ನೇ 
ಮಸುಳಿಸಿತು. ನನಗೊಮ್ಮೆ ಒಬ್ಬ ಕಾರ್ಬಾನ ಕಾರ್ಮಿಕನ ಪರಿಚಯವಿದ್ದಿತು. ಅವನು 
""ನಿರಂತರ ಚಲನೆ''ಯ ಯಂತ್ರ ನಿರ್ಮಿಸು ಸುವ ಹುಚ್ಚಿಗೊಳಗಾಗಿ ತನ್ನೆಲ್ಲ ಸಂಪಾದನೆಯನ್ನೂ 
ಉಳಿತಾಯವನ್ನೂ ಅದಕ್ಕಾಗಿಯೆ € ವ್ಯಯ ಮಾಡಿ ಕಡು ಬಡತನ ನಕ್ಕೀಡಾದ. ಯಾವಾಗಲೂ 
ಹರಕು ಬಟ್ಟೆ ತೊಟ್ಟು ಹಸಿದು bi ಮುಖದೊಂದಿಗೆ. ಅವನು ಕಂಡವರ ಮುಂದೆಲ್ಲ 
ಕಯ್ಯೊಡ್ಡುತ್ತಿದ್ದ ಗ ಚಲಿಸಲಿರುವ''  ಯಂತ್ರಮಾದರಿಯನ್ನು “ಅಂತಿಮವಾಗಿ 
ಸಿದ್ಧಗೊಳಿಸಲು” ಗೆ ಧನಸಹಾಯ ಮಾಡಬೇಕೆಂದು ಯಾಚಸುತ್ತಿದ್ದ. ಭೌತಶಾಸ್ತ್ರದ 
ಮೂಲ ಸೂತ್ರ ಚಾ ಅಜ್ಜಾ ಾನದಿಂದಾಗಿಯ್ಯೆ ಈ ವ್ಯಕ್ತಿ ಅಷ್ಟೊಂದು ಸಂಕಟಕ್ಕೊಳಗಾಗಿದ್ದು ದನ್ನು 
ಕಾಣುವುದು ತುಂಟ ಖೇದಕರವಾಗಿದ್ದಿತು. 

ಹೀಗೆ “ನಿರಂತರ ಚಲನೆ''ಯ ಯಂತ್ರಕ್ಕಾಗಿ ಶೋಧೆಯು ಯಾವತ್ತೂ 
ವಿಫಲಗೊಳ್ಳುತ್ತಿದ್ದರೂ, ಅದು ಅಸಾಧ್ಯವಾದುದು ಎಂಬ. ಪ್ರಗಾಢ ಮನವರಿಕೆಯೇ ಅನೇಕ 

ವೇಳೆ ಭಾರಿ ಮೌಲ್ಯದ ಆವಿಷ್ಯರಣೆಗಳಿಗೆ ದಾರಿ ಮಾಡಿಕೊಟ್ಟಿತು ಎಂಬುದು ಗಮನಾರ್ಹವಾದ 
ವಿಚಿತ್ರ ಸಂಗತಿಯಾಗಿದೆ. 

"ಫದಿನಾರನೆಯ ಶತಮಾನದ ತಿರುವಿನಲ್ಲಿ ಜೀವಿಸಿದ್ದ ಖ್ಯಾತ ಡಚ್‌ ವಿಜ್ಞಾನಿ 
ಸ್ನೇವಿನ್‌ರವರು, ಇಳುಕಲು ಸಮತಲದಲ್ಲಿ ಬಲಗಳ ಸಂತುಲನ ನಿಯಮವನ್ನುಸಂಸ್ಕಾಪಿಸಲು 
ಬಳಸಿದ ವಿಧಾನವು ಇದಕ್ಕೆ ಒಂದು ಅದ್ಭುತ ನಿದರ್ಶನವಾಗಿದೆ. ಈ ವಿಜ್ಞಾ ನಿಯು ನಾವೀಗ 
ಸತತವಾಗಿ ಉಲ್ಲೇಖಿಸುವ ಅನೇಕ ಪ್ರಧಾನ ಆವಿಷ್ಯರಣೆಗಳ ಜನಕನಾಗಿದ್ದು, ಆತನಿಗೆ 
ನೀಡಲಾಗಿರುವ 'ಬ್ಯಾತಿಗಿಂತ ಹೆಚ್ಚಿನ ಖ್ಯಾತಿಗೆ ಅರ್ಹರು. ದಶಾಂಶ ಭಿನ್ನರಾಶಿಗಳು, 
ಬೀಜಗಣಿತದಲ್ಲಿ ಛೇದಗಳನ್ನು ಜಾರಿಗೆ ತಂದುದು, ಪಾಸ್ಕಲ್‌ರು ಅನಂತರ ಪುನರಾವಿಷ್ಕರಣೆ 
ಮಾಡಿದ ಜಲ "ಸಮಸ್ಥಿತಿ ನಿಯಮದ ಸ್ಥಾಪನೆ - ಇವೆಲ್ಲ ಈ ವಿಜ್ಞಾನಿಯ ಆವಿಷ್ಯರಣಗಳೇ 
ಆಗಿವೆ. 

ಬಲಗಳ ಸಮಾಂತರ ಚತುರ್ಭುಜ ನಿಯಮವನ್ನು ಬಳಸಿಕೊಳ್ಳದೆಯೇ ಸ್ನೇವಿನ್‌ರವರು 
ಬಲಗಳ ಸಂತುಲನ ನಿಯಮವನ್ನು ಕಂಡುಹಿಡಿದರು. ಅವರು 'ಇದನ್ನು ಚಿತ್ರ 47ರಲ್ಲಿ 
ತೋರಿಸಿರುವ ರೇಖಾಚಿತ್ರದ ಮೂಲಕ ಸಾಧಿಸಿದರು. ಎಲ್ಲ ರೀತಿಗಳಲ್ಲೂ, ಪರಸ್ಪರ 
ಸಮವಾಗಿರುವ ಹದಿನಾಲ್ಕು ಅಂಡವೃತ್ತಗಳ ಸರಪಣಿಯೊಂದನ್ನು ತ್ರಿಭುಜಗಳುಳ್ಳ ಪ್ರಿಸಂ 


ಮನರಂಜನೆಗಾಗಿ ಭೌತಶಾಸ್ತ್ರ ಗು 


pre ಸುತ್ತ ಇರಿಸಿ ಸರಿಸಲಾಗುತ್ತದೆ. ಆಗ ಅದಕ್ಕೆ ನಾಗುತ್ತದೆ ? ಹಾರದಂತೆ ಇಳಿಬೀಳುವ 

ತಳಭಾಗವು ನೀವೇ ಕಾಣುವಂತೆ “ಸಮತೋಲ ಸಯ ಯಲ್ಲಿರುತ್ತದೆ. ಆದರೆ ಇತರ ಎರಡು 
ಭಾಗಗಳು ಪರಸ್ಪರ ಸಮತೂಗುವುವೇ ಜೇರೆ ಮಾತುಗಳ ಳಲ್ಲಿ ಹೇಳುವುದಾದರೆ, ಬಲಭಾಗ 
ದಲ್ಲಿರುವ ಎರಡು ಅಂಡವೃತ್ತಗಳು ಎಡಭಾಗದಲ್ಲಿರುವ ನಾಲ್ಕು ಅಂಡವೃತ್ತಗಳ ತೂಕದ 
ಪ್ರಭಾವವನ್ನು ಹೋಗಲಾಡಿಸುವುವ 9 ಹೌದು, ನಂಬುಡೇ ಇದಕ್ಕೆ ಉತ್ತರೆ. ಇಲ್ಲದಿದ್ದರೆ 
ಸರಪಣಿ ತನ್ನಷ್ಟಕ್ಕೆ ತಾನೆ ಸತತವಾಗಿ ಬಲದಿಂದ ಎಡಕ್ಕೆ ಸುತ್ತುತ್ತಲೇ ಹೋ ಗುತಿತ್ತು ಏಕಂದರೆ 
ಜಾರಿಹೋದ 'ಅಂಡವೃತ್ತಗಳ ಸ್ಥಳವನ್ನು ಬೇರೆ ಅಂಡವೃತ್ತಗಳು ಪಡೆಯುತ್ತಿದ್ದವು ಮತ್ತು 
ಭ್‌ ಎಂದೂ ಉಂಟಾಗುತಿ ಶಿರಲಿಲ್ಲ. ಆದರ ಈ ರೀತಿ ಇರಿಸಲಾದ ಸರಪಣೆಯು 

ತನ್ನಷ್ಟಕ್ಕೆ ತಾನ ಎಂದೂ ಚಲಿಸುವುದಿಲ್ಲ “ಎಂದು ನಾವು ಬಲ್ಲೆವು. ಬಲಭಾಗದ ಎರಡು 
ಅಂದವ್ತ ಗಳು ಎಡಭಾಗದ ನಾಲ್ಕು ಅಂಡವೃತ್ತಗಳನ್ನು ಸರಿತೂಗುತ್ತವೆಂಬುದು ಸ: ಸುಸ್ಪಷ್ಟ. 

ಇಡೊಂದು ಸಣ್ಣ ಪವಾಡ ಎಂದು ಅನಿಸುತ್ತದೆ, ಅಲ್ಲವೇ 9 ಎರಡು ಅಂಡವೃತಗಳು 
ನಾಲ್ಕು ಅಂಡವೃತ್ತಗಳಷ್ಟೇ ಬಲದೊಂದಿಗೆ ಎಳೆಯುತ್ತವೆ | ಇದು ಸ್ನೇವಿನ್‌ರಿಗೆ ಚಲನಶಾಸ್ತ್ರದ 
ಒಂ ದುಪ ಪ್ರಮುಖ" ಸೂತ್ರವನ್ನು ನ ನಿರೂಪಿಸಲು ಸಾಧ್ಯ 'ಮಾಡಿಕೊಟ್ಟತು. ಅವರು ಹೀಗೆ ವಿಚಾರ 
ಮಾಡಿದರು : ಎರಡು ಭಾಗಗಳೂ — ದೊಡ್ಡದು ಹಾಗೂ “ಸಣ್ಣದು - ಭಿನ್ನ ತೂಕ 
ಹೊಂದಿರುತ್ತವೆ. ಪ್ರಿಸಂನ. ದೊಡ್ಡ ಭಾಗವು ಸಣ್ಣ 
ಭಾಗಕ್ಕಿಂತ ಎಷ್ಟು ಪಟ್ಟು ಹೆಚ್ಚು 
ಉದ್ದವಾಗಿರುತ್ತರೋ ಅಷ್ಟೇ ಪಟ್ಟು ಒಂದು 
ಭಾಗದ ತೂಕವು ಮತ್ತೊ ದು ಭಾಗದ 
ತೂಕಕ್ಕಿಂತ ಹೆಚ್ಚು ಭಾರವಾಗಿರುತದೆ. ತತ್ಫಲವಾಗಿ 
ಇಳುಕರು ಸೆಮತಲಗಳಲ್ಲಿರುವ "ಪರಸ್ಪರ 
ಜೊತೆಗೂಡಿಸಿದ ಯಾವುದೇ ಎರಡು 
ಭಾರಗಳೂ ಒಟ್ಟಿನಲ್ಲಿ ಸಮತೂಗುತ್ತವೆ, ಆದರೆ 
ಒಂದೊಂದೂ ತೂಕವು ಈ ಸಮತಲಗಳ 
ಅನುಕ್ರಮ ಉದ್ದಗಳಿಗೆ ನೇರವಾಗಿ ಹೊಂದಿಕೆ 
ಯಾದ ಪ್ರಮಾಣದಲ್ಲಿರಬೇಕಷ್ಟೆ. 
ಸಣ್ಣ ಸಮತಲವು ಲಂಬಸ್ಥಿತಿಯಲ್ಲಿದ್ದಾಗ 

ನಮಗೆ "ಚಲನಶಾಸ್ತ್ರದ ಒಂದು ಸುಪ್ರಸಿದ್ಧ 
ನಿಯಮ ಲಭಿಸುತ್ತದೆ. ಅದೆಂದರೆ, ಇಳುಕಲು ಸಮತಲದಲ್ಲಿ ವೆಸ್ತುವೊಂದನ್ನು ಜಾರದಂತೆ 
ಇರಿಸಬೇಕಾದರೆ, ನಾವು ಈ ಸಮತಲದ ದಿಕ್ಕಿನಲ್ಲೇ, ಸಮತಲದ ಉದ್ದವು ಅದರ ಎತ್ತರಕ್ಕಿಂತ 
ಎಷ್ಟು ಪಟ್ಟು ಹೆಚ್ಚಾಗಿರುತ್ತದೋ ಅಷ್ಟೇ ಪಟ್ಟು ವಸ್ತುವಿನ ತೂಕಕ್ಕಿಂತ ಕಮ್ಮಿ ಭಾರ ಹಾಕೆಬೆಣು. 
ಹೀಗೆ ““ಫಿರೆಂತರ "ತಲಯ ಯಂತ್ರ ಅಸಾಧ್ಯ ಎಂಬ ವಿಚಾರವು ಚಲನಶಾಸ್ತ್ರದ ಕ್ಷೇತ್ರ ದಲ್ಲಿ 
ಒಂದು ಪ್ರಮುಖ ಆವಿಷ್ಠರಣೆಗೆ ದಾರಿ ಮಾಡಿಕೊಟ್ಟಿತು. 


ಇನ್ನಷ್ಟು ""ನಿರಂತರ ಚಲನೆ''ಯ ಯಂತ್ರಗಳು 


ಚಿತ್ರ 48 ಒಂದು ವಿಶಿಷ್ಟ ಮಾದರಿಯ ಯಂತ್ರ ಸಾಧನವನ್ನು ತೋರಿಸುತ್ತದೆ. ಇದರಲ್ಲಿ 
ಭಾರವಾದ ಸರಪಣಿಯೊಂದನ್ನು ಚಕ್ರಗಳ ಸುತ್ತ ಹೇಗೆ ಇರಿಸಲಾಗಿದೆಯೆಂದರೆ, ಯಾವುದೇ 


76 ಮನರಂಜನೆಗಾಗಿ ಭೌತಶಾಸ್ತ್ರ 


ಸ್ಥಿತಿಯಲ್ಲೂ ಸರಪಣಿಯ ಬಲಭಾಗವು 
ಯಾವಾಗಲೂ ಎಡಭಾಗಕ್ಕಿಂತ ಉಡ್ಡವಾಗಿರು 
ತ್ತದೆ. ಬಲಭಾಗವು ಯಾವಾಗಲೂ ಎಡ 
ಭಾಗಕ್ಕಿಂತ ಹೆಚ್ಚು ತೂಕವಾಗಿರುವುದರಿಂದ ಅದು 
ಇಡೀ ವ್ಯವಸ್ಥೆಯನ್ನು ಸತತವಾಗಿ ಚಲನೆ 
ಯಲ್ಲಿರಿಸಿರುತ್ತದೆಂದು ಇದನ್ನು ಸೃಜಿಸಿದಾತ 
ಭಾವಿಸಿದ್ದರು. ಆದರೆ ಅದು ನಿಜಕ್ಕೂ 
ಹಾಗೆ ಜರುಗುತ್ತದೆಯೆ ? ಖಂಡಿತ ಇಲ್ಲ 
ಸರಪಣಿಯೊಂದರ ಭಾರವಾದ ಭಾಗದ ತೂಕದ 
ಪ್ರಭಾವವನ್ನು ಹಗುರವಾದ ಭಾಗದ ತೂಕವು 
ಹೋಗಲಾಡಿಸಬಹುದೆಂಬುದನ್ನು ನೀವಾಗಲೇ 
ತಿಳಿದಿದ್ದೀರಿ. ಅವುಗಳನ್ನು ವಿಭಿನ್ನ ಕೋನಗಳಲ್ಲಿ 
ಕೆಲಸ “ ಮಾಡುವ. ಬಲಗಳು ಎಳೆಯುತ್ತಿರ 
ಬೇಕಷ್ಟೆ, ಚಿತ್ರ 48ರಲ್ಲಿ ಕಾಣಬರುವ ವಿಶಿಷ್ಟ 
ವ್ಯ ಸೈಯಲ್ಲೂ ಸರಪಣಿಯ ಎಡಭಾಗವು 
ಲಂಬವಾಗಿ ಕೆಳಕ್ಕೆ ಇಳಿಬಿ ನಿದ್ದಿದ್ದರೆ ಬಲಭಾಗವು 
ಇಳುಕಲಾಗಿ ಇಂಿಬಿದ್ದಿರುತ್ತದೆ. ಆದ್ದರಿಂದ, 
ಬಲಭಾಗವು ಹೆ ಚ ಭಾರವಾಗಿದ್ದರೂ ಅದು 
ಎಡಭಾಗವನ್ನು ಎಳೆಯಲಾರದು ಮತ್ತು ನ ನಾವು 
ನಿರೀಕ್ಷಿಸಿದ ""ನಿರಂತರ ಚಲನೆ'' ಉಂಟಾಗದು. 

'ಅತ್ತಂತ ಬುದಿವಂತ ''ನಿರಂತರ 
ಚಲನೆ'ಯ  ಯಂತ್ರಪೆಂದರೆ 1860ರಲ್ಲಿ 
ಪ್ಯಾರಿಸ್‌ ಪ್ರದರ್ಶನದಲ್ಲಿ ಪ್ರದರ್ಶಿಸಲಾಗಿದ್ದ 
ಯಂ ಎಂದೇ ನಾನು ಭಾವಿಸುತ್ತೇನೆ. ಅದರಲ್ಲಿ 
ಚಕ್ರವೊಂದಿದ್ದಿತು. ಅದರ ವಿಭಾಗಗಳಲ್ಲಿ 
ಗುಂಡುಗಳು ಒಂದರಿಂದೊಂದಕ್ಕೆ ಉರುಳುತ್ತಿ 2ರ. ಈ ಚಕ್ರವನ್ನು ಯಾರೂ ಎಂದಿಗೂ 
ನಿಲ್ಲಿಸಲು ಸಾಧ್ಯವಿಲ್ಲವೆಂದು ಅದು ನ್ನು ಸೃಜಿಸಿದಾತ ಪ್ರ ಪ್ರತಿಪಾದಿಸಿದರು. ಪ್ರದರ್ಶನಕ್ಕೆ ಭೇಟಿ ಇತ 
ಅನೇಕ ಪ್ರೇಕ್ಷಕರು ಅದನ್ನು ನಿಲ್ಲಿಸಲು ಯತ್ನಿಸಿದರು. ಆದರೆ ಅವರು ಕೈಗಳನ್ನು ತೆಗೆದೆ 
ಕೂಡಲೇ ಮತ್ತೆ ಚಕ್ರ ಸುತ್ತತೊಡಗಿತು. ಚಕ್ರವು ವು ಸುತ್ತತೊಡಗಿದುದಕ್ಕೆ ಅದನ್ನು ನಿಲ್ಲಿಸಲು 
ಹಾಕಿದ ಯತ್ನಷೇ ಕಾರಣವಾಗಿದ್ದಿತೆಂರು ಯಾರೊಬ್ಬರೂ ಮನಗಾಣಲಿಲ್ಲ, ಅದನ್ನು ನಿಲ್ಲಿಸಲು 
ಹಿಂದಕ್ಕೆ ತಳ್ಳಿದಾಗ ಅದು ಕುಶಲತೆಯಿಂದ ಮರೆಯಾಗಿರಿಸಿದ್ದ ಸಾಧನವೊಂದರ 
ತಂತಿಸುರುಳಿಯನ್ನು ಸುತ್ತುತ್ತಿದ್ದಿತು. 


೫೩ 


ಪ್ರ 


1 ಈ. 


ಪೀಟರ್‌ ಮಹಾದೊರೆ ಕೊಳ್ಳಬಯಸಿದ್ದ 
““ನಿರಂತರ ಚಲನೆ''ಯ ಯಂತ್ರ 


ಜರ್ಮನಿಯಲ್ಲಿ ಡಾಕ್ಟರ್‌ ಒರ್ಫೀರಿಯಸ್‌ ಎಂಬಾತನು ತಯಾರಿಸಿದ್ದ ""ನಿರಂತರ 


ಮನರಂಜನೆಗಾಗಿ ಭೌತಶಾಸ್ತ್ರ 77 


ಪೀಟರ್‌ ಮಹಾದೊರೆ 1715 ಹಾಗೂ 


ಕಂತೆಯನ್ನು ಪತ್ರಾಗಾರದಲ್ಲಿ 
ಸಂರಕ್ಷಿಸಿರಿಸಲಾಗಿದೆ. ಜರ್ಮನಿಯ ಆ ಯಂತ್ರಶಿಲ್ಪಿ ನಿರ್ಮಿಸಿದ್ದ “ಸ್ವಯಂಚಾಲಿತ ಚಕ್ರ''ವು 


ಆತನಿಗೆ ರಾಷ್ಟ್ರವ್ಯಾಪಿ ಖ್ಯಾತಿಯನ್ನು ತಂದಿದ್ದಿತು. ಆತ ಅದನ್ನು ಬಹು ಭಾರಿ ಬೆಲೆಗಷ್ಟೆ ತ್ಲಾರ್‌ 
ದೊರೆಗೆ ಮಾರಲು ಒಪ್ಪಿಕೊಂಡ. ಪೀಟರ್‌ ಮಹಾದೊರೆಯು ತನ್ನ ಗ್ರಂಥ ಭಂಡಾರದ 
ಅಧಿಕಾರಿ ಪುಮಾಖರ್‌ನನ್ನು ಪಶ್ಚಿಮ ಯೂರೋಪಿಗೆ ಅಪರೂಪದ” ವಿಚಿತ್ರ ವಸ್ತುಗಳನ್ನು 
ಸಂಗ್ರಹಿಸಲು ಕಳುಹಿಸಿಕೊಟ್ಟಿದ್ದ. ಈ ""ನಿರಂತರ ಚಲನೆ''ಯ ಚಕ್ತವನ್ನೂ ಕೊಳ್ಳಲು ಸಂಧಾನ 
ಮಾಡಬೇಕು ಕಸಿದು ಷುಮಾಖೆರ್‌ ತನ್ನ ದೊರೆಗೆ ಹೀಗೆ 


ವು: "ಒಂದು ಲಕ್ಷ ಟಾಲರ್‌ 


ಚತ್ರ 49 : ಒರ್ಫೀರಿಯಸ್‌ನ ಸ್ಥಯಂಚ 


ಕೊಳ್ಳಬಯಸಿದ್ದ (ಹಳೆಯ ರೇಖಾ 


ಯಂತ್ರವು ಮೋಸದ್ದಲ್ಲವೆಂದೂ "'ಮಾ ೌತ್ತರ್ಯದಿಂದಷ್ಟೆ'' ಅದನ್ನು ಅಪಖ್ಯಾತಿಗೀಡು 
ಮಾಡಬಹುದೆಂದೂ, " "ಜಗತು ಅಂತಹ ಅಸೂಯಾಪರರಾದ "ಜನರಿಂದ ತುಂಜಿರೆಯೆಂದೂ, 
ಅವರನ್ನು ಯಾರೂ ನಂಬಜಾರದೆಂದೂ'' ಯಂತ್ರ ತಯಾರಕ ತನಗೆ ತಿಳಿಸಿದನೆಂದು 
ಷುಮಾಖೆರ್‌ ವರದಿ ಮಾಡಿದ. 

1725ರಲ್ಲಿ ಪೀಟರ್‌ ಮಹಾದೊರೆಯು ಜರ್ಮನಿಗೆ ಹೋಗಿ ಈ ವಿಖ್ಯಾತ "ನಿರಂತರ 
ಚಲನೆ''ಯ ಯಂತ್ರವನ್ನು ಸ್ವತಃ ಕಾಣಲು ನಿರ್ಧರಿಸಿದ ಆದರೆ ಈ ಬಯಕೆಯನ್ನು 
ಈಡೇರಿಸಿಕೊಳ್ಳುವ ತೂದಳೇ ನಿಧನನಾದ. 


78 ಮನರಂಜನೆಗಾಗಿ ಭೌತಶಾಸ್ತ್ರ 


ಯಾರು ಈ ರಹಸ್ಯಾತ್ಮಕ ಡಾಕ್ಟರ್‌ ಒರ್ಫೀರಿಯಸ್‌ ? ಅವನ "ಸುಪ್ರಸಿದ್ದ ಯಂತ್ರ 
ದ್ದಿತು? ಈ ಡಾಕ್ಟರ್‌ನ ಬಗೆಗೂ ಅವನ ಯಂತ್ರದ ಬಗೆಗೂ ನಾನು ಕಲವು ವಿಷಯ 
ರುಲು ಸಮರ್ಥನಾದ. 
ಒರ್ಫೀರಿಯಸ್‌ನ ನಿಜವಾದ ಹೆಸರು ಬೆಸ್ಸರ್‌ ಎಂದಾಗಿದ್ದಿತು. ಇವನು ಜರ್ಮನಿಯಲ್ಲಿ 
ಜನಿಸಿದ. ಈ "ನಿರಂತರ ಚಲನೆ''ಯ ಯಂತ್ರ ನಿರ್ಮಿಸುವ ಮುನ್ನ 
ಶಾಸ್ತ್ರ ವೈದ್ಯಶಾಸ್ತ್ರ ಹಾಗೂ ಚಿತ್ರಕಲೆಯನ್ನು ಅಧ್ಯಯನ ಮಾಡಿದ. ಅಂಥ 
ಸೃಜಿಸಲು ಯತ್ನಿಸಿದ ಸಹಸ್ರಾರು ಮಂದಿಯಲ್ಲಿ ಇವನೇ ಬಹುಶಃ ಅತ್ತಂತ 
ಪ. ಏನೇ ಆಗಲಿ ಅತ್ಯಂತ ಅದೃಷ್ಯಕಾಲಿಯೆಂದೇ ಹೇಳಬೇಕು. ತನ್ನ ಜೀವನ 
ದಿನಗಳವರೆಗೂ - ಅವನು 1745ರಲ್ಲಿ ಮೃತನಾದ — ಅವನು ತನ್ನ 
ಯಂತ್ರಸನ್ನಾಹವನ್ನು ಪ್ರದರ್ಶಿಸುವುದರಿಂದ ಲಭಿಸಿದ ಆದಾಯ ಯದಿಂದ ಸುಖವಾದ ಬಾಳ್ವೆ 
ನಡೆಸಿದ. 

ಚಿತ್ರ 49 ಒರ್ಫೀರಿಯಸ್‌ನ ಯಂತ್ರ 1714ರಲ್ಲಿ ಹೇಗೆ ಕಾಣುತ್ತಿದ್ದಿತೆಂದು ತೋರಿಸುವ 


ಹಳೆಯ 'ಗೃಂಥವೊಂದರಿಂದ ಪುನರ್ರಚಿಸಿದ ರೇಖಾಚಿತ್ರವನ್ನು ತೋರಿಸುತ್ತದೆ. ಅದರಲ್ಲಿ 
ದೊಡ್ಡ ೭ ಚಕ್ರವೊಂದಿದೆ. ಇದು ತನ್ನಷ್ಟಕ್ಕೆ ತಾನೆ ಸುತ್ತುವಂತೆ ಕಾಣಬರುತ್ತಿದ್ದಿತಲ್ಲ! ದೆ ಭಾರವಾದ 
ಹೊರೆಯೊಂದನ್ನೂ ಸಾಕಷ್ಟು ಎತ್ತರಕ್ಕೆ ಸ ಸಿತುತ್ತಿದ್ದಿತು. 

ಆ ಪ್ರತಿಭಾವಂತ ಡಾಕ್ಟರ್‌ ತ ತನ್ನ ಈ ಯಂತ್ರಸಾಧನವನ್ನು ಮೊದಲು ನಾನಾ ಮಾರುಕಟ್ಟೆ 
ಸಂ ಪ್ರದರ್ಶಿಸಿದ. ಅದರ ಖ್ಯುತಿ ಬೇಗನೆಯೇ ಜರ್ಮನಿಯಾದ್ಯಂತ ಹರಡಿತು. ಬಹು 

ಬೇಗನೆಯೇ ಒರ್ಫೀರಿಯಸ್‌ಗೆ ಅನೇಕ ಪ್ರಬಲ ಪೋಷಕರೂ ದೊರೆತರು. ಪೋಲಿಷ್‌ 

ದೊರೆಯೂ ಆಸಕ್ತಿ ತೋರಿದ. ಆಮೇಲೆ ಹೆಸ್‌-ಕಾಸೆಲ್‌ನ ಲ್ಯಾಂಡ್‌ಗ್ರೇವ್‌ ಈ ಯಂತ್ರ 
ಟಾ ಆಶ್ರಯ ನೀಡಿದ, ತನ್ನ ಶ್ರೀಮಂತ ಗೃಹವನ್ನೇ ಆತನ ವಶಕ್ಕೆ ಒ 
ಯಂತ್ರವನ್ನು ಎಲ್ಲ ರೀತಿಯ ಪರೀಕ್ಷಣೆಗೂ ಒಳಪಡಿಸಿದ. 

171708 ನವಂಬರ್‌ 12ರಂದು ಯಂತ್ರವನ್ನು ಒಂದು ದೊಡ್ಡ ಕೋಣೆಯಲ್ಲಿ 
ಪ್ರತ್ರೇಕವಾಗಿರಿಸಿ ಚಾಲನೆಗೆ ತರಲಾಯಿತು. ಅನಂತರ ಕೋಣೆಯ ಬಾ ಗಲು ಮುಚ್ಚಿ ಅ ಕ್ಕೆ 
ಬೀಗಮುದ್ರೆ ಹಾಕಲಾಯಿತು. ಬಾಗಿಲ ಹೊರಗೆ ಇಬ್ಬರು ಸೈನಿಕರನ್ನು ಕಾವಲಿಡಲಾಯಿತು. 
ಇಡೀ ಹದಿನಾಲ್ಕು ದಿನ ಯಾರೂ ಅದರ ಬಳಿ ಹೋಗುವ ಸಾಹಸ ಮಾಡಲಿಲ್ಲ ನವಂಬರ್‌ 
26ರಂದು ಬೀ ಗಯುದೆ. ಒಡೆಯಲಾಯಿತು. ಲ್ಯಾಂಡ್‌ಗ್ರೇವ್‌ ಮತ್ತವನ ಅನುಯಾಯಿಗಳು 
ಕೋಣೆಯನ್ನು ಪ್ರವೇಶಿಸಿದರು. ಚಕ್ರ "ಸ್ವಲ್ಪವೂ ಕುಗ್ಗದ ವೇಗದಿಂದ'' ಸುತ್ತುತ್ತಲೇ ಇದ್ದಿತು. 
ಅದನ್ನು ನಿಲ್ಲಿಸಲಾಯಿತು. ಜಾಗರೂಕತೆಯಿಂದ "ಪರೀಕ್ಷಿಸಲಾಯಿತು. ಮತ್ತೆ ಸುತ್ತಲು 
ಬಿಡಲಾಯಿತು. ಈ ಬಾರಿ ಕೋಣೆಯನ್ನು 40 ದಿನಗಳವರೆಗೆ ಮುಚ್ಚಿ ಬೀಗಮುದ್ರೆ ಹಾಕಿ 
ಹೊರಗಡೆ ಸೈನಿಕರನ್ನು ಕಾವಲಿಡಲಾಯಿಕು. 1718ರ ಜನವರಿ 4ರಂದು ಬೀಗಮುದ್ರೆ ಯನ್ನು 
ಒಡೆಯಲಾಯಿತು. ತಜ್ಞರ ಮಂಡಳಿಯೊಂದು ಕೋಣೆಯನ್ನು ಪ್ರವೇಶಿಸಿ ಚಕ್ರವು. ಇನ್ನೂ 
ಸುತುತ್ತಿದ್ದುದನ್ನು ಕಂಡಿತು. ಆದರೆ ಇದೂ ಲ್ಯಾಂಡ್‌ಗ್ರೇವ್‌ ಗೆ ತಪ ನೀಡಲಿಲ್ಲ. ಮೂರನೆಯ 
ಜಾರಿಗೆ ಅದನ್ನು ಪರೀಕ್ಷೆಗೊಳಪಡಿಸಿದ. ಯಂತ್ರವನ್ನು ಇಡಿ ಎರಡು ತಿಂಗಳ ಕಾಲ 
ಬೀಗಮುದ್ರೆ ಹಾಕಿ ಇರಿಸಿದ. ಅದಾದ ಮೇಲೂ ಚಕ್ರವು" ಇನ್ನೂ ತಿರುಗುತ್ತಿದ್ದುದನ್ನು ಕಂಡು 
ಅವನು ಆನಂದಭರಿತನಾದ. ಈ "ನಿರಂತರ ಚಲನೆ''ಯ ಯಂತ್ರವು ನಿಮಿಷಕ್ಕೆ 50 
ಸುತ್ತುಗಳನ್ನು ಸುತ್ತುತ್ತಿದ್ದಿತೆಂದೂ, 16 ಕಿಗ್ರಾಂ. ತೂಕವನ್ನು 1.5 ಮೀಟರ್‌ ಎತ್ತರಕ್ಕೆ 


ಮನರಂಜನೆಗಾಗಿ ಭೌತಶಾಸ್ತ್ರ 79 


ಎತ್ತುತ್ತಿ ದಿತೆಂದೂ, ಬೀಸುವ ಯಂತ್ರವನ್ನು ತಿರುಗಿಸು ಸುತ್ತಿದ್ದಿತೆ ತೆಂದೂ ತಿದಿ ಒತ್ತುತ್ತಿದ್ದಿತೆಂದೂ 

ಯಂತ್ರಕ್ಕೆ ಪ್ರಶಸ್ತಿ ನೀಡುವ ಪತ್ರವೊಂದನ್ನು ಅವನು ಯಂತ್ರ ನಿರ್ಮಾಪಕನಿಗೆ ನೀಡಿದನು. ಈ 

ಪ್ರಶಸ್ತಿಪತ್ರವನ್ನು ಜೇಬಿನಲ್ಲಿಟ್ಟುಕೊಂಡು ' ಒರ್ಫೀರಿಯಸ್‌ ಯೂರೋಪಿನ ಉದ್ದಗಲ 

ಹೋಗಿಬಂದ. ಸ್ಪಷ್ಟವಾಗಿಯೇ 'ನಾಕಷ್ಟು ಭಾರಿ ಹಣ ಸಂಪಾದಿಸಿದ್ದಿರಬೇಕು. ಆದ್ದರಿಂದಲೇ 

ಯಂತ್ರವನ್ನು ಪೀಟರ್‌ ಮಹಾದೊರೆಗೆ ಒಂದು ಲಕ್ಷ ರೂ ಬಲ್‌ಗಳಿಗೆ ಕಮ್ಮಿ ಇಲ್ಲದಷ್ಟು 
ಮಾರಲು 


ಈ ಡಾಕ್ಟರ್‌ನ ಅದ್ಭುತ ಯಂತ್ರದ ಖ್ಯಾತಿ ಬೇಗ ಹರಡಿತು. ಕೊನೆಗೆ ಪೀಟರ್‌ 
ಮಹಾದೊರೆಯ ಕಿವಿಯನ್ನೂ ಮುಟ್ಟಿತು. ಈ ದೊರೆಗೆ ಎಲ್ಲ ರೀತಿಯ ವಿಚಿತ್ರ ವಸ್ತುಗಳು, 


ಯುಕ್ತಿ ಸಾಧನಗಳು ಎಂದರೆ : ಪ್ರಾಣ. “ಸಹಜವಾಗಿಯೇ ಈ ಹಂತ ಅವನ ಕುತೂಹಲವನ್ನು 


ಕೆರಳಿತು, 1715ರಲ್ಲಿ ಅವನು "ನಿದೇಶ ಯಾತ್ರೆ ಕೈಗೊಂಡಿದ್ದಾಗಲೇ ಅದು ಅವನ ಗಮನ 

ಸೆಳೆದಿದ್ದಿತು. ಆಗಲೇ ಅವನು ತನ್ನ ಪ್ರಸಿದ್ಧ ರಾಜನೀತಿಜ್ಞ ಎ. ಐ. ಓಸ್ತೆರ್‌ಮನ್‌ನನ್ನು ಈ 
ಯಂತ್ರವನ್ನು ಪರೀಕ್ಷಿಸಲು ಕಳುಹಿಸಿಕೊಟ್ಟ. ಅವನು ಅದನ್ನು ಕಣ್ಣಾರೆ `ಾಣಲಾಗದಿದ್ದರೂ 
ಅದರ ಬಗೆಗೆ ವಿಸ್ತತ ವರದಿ ಕಳುಹಿಸಿಕೊಟ್ಟ ತ್ನಾರನು ಬರ್ಫೀರಿಯಸ್‌ ನನ್ನು ಪ್ರಮುಖ 
ಅನ್ವೇಷಕನಾಗಿ ತನ್ನ “ಆಸ್ಥಾನದಲ್ಲಿ ಕಾರ್ಯಕೈಗೊಳ್ಳಲು ಆಹ್ವಾನಿಸಲೂ ಯೋಚನೆ ಮಾಡಿದ್ದ. 
ಆಗ್ಗೆ ಹೆಸರುವಾಸಿಯಾಗಿದ್ದ ತತ್ತ ಮೌಸ್ತ್ರಜ್ಞ ಕ್ರಿಸ್ಟೋಫರ್‌ ವುಲ್ಫ್‌ರನ್ನು ಒರ್ಫೀರಿಯಸ್‌ನ ಬಗೆಗೆ 
ಅಭಿಪ್ರಾ ಯತಿಳಿಸಲೂ ಕೇಳಿದ್ದ. 


80 ಮನರಂಜನೆಗಾಗಿ ಭೌತಶಾಸ 


ಒರ್ಫೀರಿಯಸ್‌ಗೆ ಅನೇಕ ಆಹ್ವಾನಗಳು, ಒಂದೊಂದು ಇನ್ನೊಂದಕ್ಕಿಂತ ಹೆಚ್ಚು 
ಉತ್ತಮವಾದ ಆಹ್ವಾನಗಳು ಬಂದವು. ರಾಜರುಗಳೂ ರಾಜಕುಮಾರರುಗಳೂ ಆವನಿಗೆ ಭಾರಿ 
ಮೌಲ್ಯದ ಕೊಡುಗೆಗಳನ್ನು ನೀಡಿದರು. ಕವಿಗಳು ಅವನ ಈ ಅದ್ಭುತ ಚಕ್ರದ ಬಗೆಗೆ 
ಸ್ತುತಿಗೀತೆಗಳನ್ನು ರಚಿಸಿದರು. ಆದರೆ ಒರ್ಫೀರಿಯಸ್‌ ಒಬ್ಬ “ಬೂಟಾಟಿಗನೆಂದು 
ಬಗೆದಿದ್ದವರೂ - ಕೆಲವರಿದ್ದರು. ಅವರಲ್ಲಿ ಸ್ವಲ್ಪ ಹೆಚ್ಚು ಧೈರ್ಯವಂತರು ಅವನ ಮೇಲೆ 
ಬಹಿರಂಗವಾಗಿಯೇ ಆಪಾದನೆ ಮಾಡಿದರು. ಮುಂದೆ ಬಂದು ಅ ವರು ಈ ಡಾಕ್ತರನನ 
ಬಯಲು ಮಾಡುವ ಯಾರಿಗೇ ಆಗಲಿ 1000 ಮಾರ್ಕುಗಳನ್ನು get ಡಿ ಹೇಳಿ 
ನೀಡಿದರು. ಅವನ ಏರುದ್ಧ ರಚಿಸಲಾದ ಉಗ್ರ ವಿಡಂಬನ ಚಿತ್‌ ತ್ರವೊಂದನ್ನು ಇಲ್ಲಿ ಚಿತ್ರ 5 
ಪುನರ್‌ ಮುದ್ರಿಸಲಾಗಿದೆ. "ಇದು ಈ ಒಗಟಿಗೆ ನ ರಳ ವಿ ವಿವರಣೆಯನ್ನೂ br ಚೆ 
ಬೆಂಬಲವಾಗಿದ್ದ ಕಂಬಗಳಲ್ಲಿ ಅಡಗಿಸಿದ್ದ ಅಚ್ಚಿನ ಭಾಗದ ಸುತ್ತ ಸುತ್ತಿದ್ದ ಹಗ್ಗವನ್ನು 
ಚಾಣಕ್ಕತನದಿಂದ ಮರೆಯಾಗಿ ನಿಲ್ಲಿಸಿದ್ದ ವ್ಯಕ್ತಿಯೊಬ್ಬ ಎಳೆಯುತ್ತಿದ್ದ ಎಂಬುದೇ ಈ 
ವಿವರಣೆಯಾಗಿದ್ದಿತು. 
ಈ ರಹಸ್ಯ” ಓರ್ಫಿೀರಿಯಸ್‌ನ ಮಡದಿ ಹಾಗೂ ಸೇವಕಿಗೆ ಕಿಳಿದಿದ್ದಿತು. ಒಮ್ಮೆ ಅವ 
ತನ್ನ ಮಡದಿಯೊಂದಿಗೆ ಜಗಳವಾಡಿದಾಗ ಈ ರಹಸ್ಯ ಅಕಸ್ಥಾ ತ್ತಾಗಿ ಸ We 
ಇಲ್ಲದಿದ್ದರೆ ನಾವು ಬಹುಶಃ ಇಂದಿಗೂ ಊಹೆಗಳ ಛನ್ನಷ್ಟೆ ಮ ಮಾಡುತ್ತಿರುತ್ತಿದ್ದೆವು. ಈ "ವಿಖ್ಯಾತ' 
ಯಂತ್ರವನ್ನು ನಿಜಕ್ಕೂ ಮರೆಯಾಗಿ ನಿಂತಿದ್ದ ವ್ಯಕ್ತಿಯೊ ಯೆ ಯೊಬ್ಬರು - ಒರ್ಫೀರಿಯಸ್‌ನ ಸೋದರ 
ಅಥವಾ ಸೇವ - ತೆಳುವಾದ ದಾರದ "ಸೆಹಾಯದಿಂ ದ ಎಳೆಯುತ್ತಿದ್ದರು, ಎಂದು 
ಕಂಡುಬಂದಿತು. ಆದರೆ ಈ ತಂತ್ರ ಬಯಲಾದರೂ ಒರ್ಫೀರಿಯಸ್‌ ಧೈತಿಗೆಡಲಿಲ್ಲ. ತನ್ನ 
ಪತ್ನಿಯೂ ಸೇವಕಿಯೂ ತನ್ನ ಮೇಲೆ ಸೇಡು ತೀರಿಸಿಕೊಳ್ಳಲು ಸಲ್ಲದ ಅವಹೇಳನ 
ಮಾಡುತ್ತಿದ್ದರೆಂದೇ ಅವನು ತನ್ನ ಮರಣ ಶಯ್ಯೆಯಲ್ಲೂ ಕಂಡವರಿಗೆಲ್ಲ ಸತತವಾಗಿ 
ಖಾತರಿಯಿಂದ ಹೇಳುತ್ತಲೇ ಇದ್ದ. ಅವನು ಎಷ್ಟೇ ಖಾತರಿ ನೀಡಿದರೂ ಅವ! ನಲ್ಲಿದ್ದ ನಂಬಿಕೆ 
ಸವ ತು ಜನರೆಲ್ಲ ಮಾತ್ತರ್ಯದಿಂದ 'ುಂಬಿದ್ದರೆಂದು ಅವನು ತ್ಹಾರನ “ಪ್ರತಿನಿಧಿ 
ಮಾಖೆರ್‌ನ ತಲೆಗೆ ಗಿಡುಗಲು 'ಹತ್ತಿಸಿದುದರಲ್ಲಿ ಆಶ್ಚರ್ಯವಲ್ಲ. 
ಅದೇ ಕಾಲದಲ್ಲಿ ಜಮ ರ್ಭನಿಯಲ್ಲೆ. ಮತ್ತೊಬ್ಬ. ವಿಖ್ಯಾತ '"ನಿರಂತರ ಚಲನೆಯ ಯಂತ್ರ 
ನಿರ್ಮಾಪಕ - ಹರ್ತ್ತರ್‌ ಎಂಬಾತ - ವಾಸಿಸುತ್ತ ಸ್ವ. ಅವನ ಯಂತ್ರಸಾಧನದ ಬಗೆಗೆ 
ಷುಮಾಖೆರ್‌ ಹೀಗೆ ಬರೆದ; "ನಾನು ಡೆ ಡೈಸ್ಸೆನ್‌ನಲ್ಲಿ ಕಂ ಕಂಡ ಹೆರ್‌ ಪೆರ್ತೆರ್‌ರ “ನಿರಂತರ 
ಚಲನೆ'ಯ ಯಂತ್ರದಲ್ಲಿ ಮರಳು ತುಂಬಿದ ಮೇಣಗಪಟವೂ ಬೀಸುವ ಯಂತ್ರದಂಥ 
ಸಾಧನವೊಂದೂ ಇದೆ. ಇದು ತನ್ನಷ್ಟಕ್ಕೆ ತಾನೆ ಹಿಂದಕ್ಕೂ ಮುಂದಕ್ಕೂ ಚಲಿಸುತ್ತದೆ. ಈ 
ಯಂತ್ರದ ದೊಡ್ಡ ಮಾದರಿಯನ್ನು" ತಯಾರಿಸಲು ಸಾಧ್ಯನಿಲ್ಲವೆಂದೇ 'ಅಡರ ನಿರ್ಮಾಪಕ 
ಹೇಳುತ್ತಾನೆ. ಸ್‌ ಯಂತ್ರವೂ “ನಿರಂತರ ಚಲನೆ''ಯನೆ ನ್ನೇನೂ ನೀಡುತ್ತಿರಲಿಲ್ಲವೆಂಬುದರಲ್ಲಿ 
ಸಂದೇಹವಿಲ್ಲ. ಇದೂ ಹೆಚ್ಚೆಂದರೆ ಕುಶಲತೆಯಿಂದ ರಚಿಸಿದ್ದ ಒಂದು' ಸಾಧನವಾಗಿದ್ದಿತು. 
ಇದರಲ್ಲಿ ಅಷ್ಟೇ ಕುಶಲತೆಯಿಂದ ಅಡಗಿಸಿರಿಸಿದ್ದ ““ಜೀವಂತ''ವಾದ ಆದರೆ ಎಷ್ಟು ಮಾತ್ರವೂ 
“ನಿರಂತರ ಜೆಲನೆ''ಯದಾಗಿರದ ವ್ಯವಸ್ಥೆಯಿದ್ದಿತು. ""ಈ ನಿರಂತರ ಚಲನೆಯ 'ಹುಂತ್ರ ಗಳು 
ಗಣಿತಶಾಸ್ತ್ರ ನಿಯಮಗಳ ದೃಷ್ಟಿಯಿಂದ ಆಕ್ಟೇಪಣಾರ್ಹವೆಂದು ಅವುಗಳನ್ನು ಫ್ರೆಂಜ್‌ ತಾಗು 
ಇಂಗ್ಲಿಷ್‌ ವಿದ್ವಾಂಸರು ಪರಿಹಾಸ್ಯ ಮಾಡುತ್ತಾರೆ” ಎಂದು ಷುಮಾಖೆರ್‌ ಪೀಟರ್‌ 
ಮಹಾದೊರೆಗೆ ತುಂಬ ಸರಿಯಾಗಿಯೇ ಬರೆದ. 


ಸ 


8ನೆ ಷ್ಟ 
ರಡ ಈ 4 ಫಿ 


ಮನರಂಜನೆಗಾಗಿ ಭೌತಶಾಸ್ತ್ರ 81 


ಅಧಾಯ 5 
ದ್ರವಗಳ ಹಾಗೂ ಅನಿಲಗಳ ಗುಣಗಳು 


ಎರಡು ಕಾಫಿ ಪಾತ್ರೆಗಳು 

ಚಿತ್ರ 51ರಲ್ಲಿ ಎರಡು ಕಾಫಿ ಪಾತ್ರೆಗಳಿವೆ. ಅವುಗಳ ಅಗಲ ಒಂದೇ. ಆದರೆ ಒಂದು 
ಇನ್ನೊಂದಕ್ಕಿಂತ ಎತ್ತರ. ಇವುಗಳಲ್ಲಿ ಯಾವುದು ಹೆಚ್ಚಿಗೆ ಕಾಫಿಯನ್ನು ಹಿಡಿಸುತ್ತದೆ? 
ಯೋಚನೆ 'ಮಾಡದ ವ್ಯ ಬಹುಶಃ ಎತ್ತರವಾದುದನ್ನು ತೋರಿಸಬಹುದು." ಆದರೆ ಅದರಲ್ಲಿ 
ನಾವು ಅದರ ಮೂತಿಯ ಮಟ್ಟ ದವರೆಗಷ್ಟೆ ಕಾಫಿ ತುಂಬಬಹುದು. ಹೆಚ್ಚಿಗೆ ಹಾಕಿದರೆ ಹೊರಗೆ 
ಸುರಿಯುತ್ತದೆ. ಎರಡೂ ಕಾಫಿ ಪ ಪಾತ್ರೆಗಳ ಮೂತಿಗಳು ಒಂದೇ ಮಟ್ಟದಲ್ಲಿರುವುದರಿಂದ 
ಗಿಡ್ಡಾದುದೂ ಎತ್ತರವಾದುದಷ್ಟೆ ಕಾಫಿಯನ್ನು ಹಿಡಿಸುತ್ತದೆ. ಇದು ಏಕೆ ಹೀಗೆ ಎಂಬುದನ್ನು 
ನೀವು ಸುಲಭವಾಗಿ ಕಂಡುಕೊಳ್ಳಬಹುದು. ಕಾಫಿ ಪಾತ್ರೆಯೂ ಅದರ ಮೂತಿಯೂ 
ಒಂದರಿಂದೊಂದಕ್ಕೆ ತೆರಪಿರುವ ವಸ್ತುಗಳು 
ಆದ್ದರಿಂದ ಅವುಗಳೆರಡರೊಳಗೂ ದ್ರವವು 
ಒಂದೇ ಮಟ್ಟದಲ್ಲಿರಬೇಕು. ಮೂತಿ 
ಯಲ್ಲಿರುವ ದ್ರವದ ತೂಕವು ಪಾತ್ರೆಯ 
ಪ್ರಧಾನ ಭಾಗದಲ್ಲಿರುವ ದ್ರವದ ತೂಕಕ್ಕಿಂತ 
ತುಂಬ ಕಮ್ಮಿಯಾಗಿದ್ದರೂ ಅವುಗಳ ಮಟ್ಟ 
ಮಾತ್ರ ಒಂದೇ ಆಗಿರುತ್ತದೆ. ಮೂತಿಯು 
ಸಾಕಷ್ಟು ಎತ್ತರವಾಗಿರದಿದ್ದರೆ ಕಾಫಿ 
ಪಾತ್ರೆಯ ತುದಿಯವರೆಗೂ ತುಂಬಲು 
ಎಂದಿಗೂ ಸಾಧ್ಯವಾಗುವುದಿಲ್ಲ. ಹೆಚ್ಚು 
ಹಾಕಿದಷ್ಟೂ ನೀರು ಮೂತಿಯಿಂದ ಹೊರಕ್ಕೆ ಚೆಲ್ಲುತ್ತ ಹೋಗುತ್ತದಷ್ಟೆ ಆದ್ದರಿಂದಲೇ 
ಸಾಮಾನ್ಯವಾಗಿ ಕಾಫಿ ಪಾತ್ರೆಗಳಲ್ಲಿ ಮೂತಿಗಳು ಪಾತ್ರೆಗಿಂತ ಹೆಚ್ಚು ಎತ್ತರವಾಗಿರುತ್ತವೆ. 
ಇದರಿಂದ ಒಳಗಿರುವ ದ್ರವವನ್ನು ಜೆಲ್ಲದೆಯೇ ಪಾತ್ರೆಯನ್ನು ಸ್ವಲ್ಪ ಬಾಗಿಸಲು 
ಸಾಧ್ಯವಾಗುತ್ತದೆ. 


ನಮ್ಮ ಪೂರ್ವಿಕರ ಅಜ್ಞಾನ 
ರೋಮ್‌ನಲ್ಲಿ ಜನ ಇಂದೂ ತಮ್ಮ ಪೂರ್ವಿಕರು ನಿರ್ಮಿಸಿದ ಅಳಿದುಳಿದ 
ಮೇಲುಕಾಲುವೆಗಳನ್ನು ಬಳಸುತ್ತಿದ್ದಾರೆ. ಹಳೆಯ ಕಾಲದ ರೋಮಿನ ಗುಲಾಮ ಜನರು ಇದರ 
ನಿರ್ಮಾಣದಲ್ಲಿ ಅತ್ಯುತ್ತಮ ಕಾರ್ಯವೆಸಗಿದ್ದರೂ ಅದರ ಮೇಲ್ವಿಚಾರಕರಾದ ರೋಮನ್‌ 


ಎಂಜಿನಿಯರುಗಳ ಎಷೆಯದಲ್ಲಿ ಇದನ್ನೇ ಹೇಳಲಾಗುವುದಿಲ್ಲ. ಶಿವರ ಸರಳ ಭೌತಶಾಸ್ತ್ರ 


82 ಮನರಂಜನೆಗಾಗಿ ಭೌತಶಾಸ್ತ್ರ 


ನವೂ ಕೊರೆಯಾಗಿದ್ದಿತು. ಮೂನಿ 
ರುವ ಚಿತ್ರವೊಂದನ್ನು 


ವಂತೆ ರೋಮನರು ತಪ್ಪು 


p ಎಂಜಿನಿಯರುಗಳಿಗೆ ಅಷು 
ಕೊಳವೆಯ ಮೂಲಕ ಸಂಬಂಧಿಸಿದ ಎರಡು 


ಹರಿಯಬೆ ನೇಕಾಗುತ್ತದೆ. ಇದು ಸಾಧ್ಯವಾಗ 
. ಆದ್ದರಿಂದಲೇ ಅವರು ತಮ್ಮ ನೀರು ರು ಸರಬ 


ಎಂದು ಕರೆಯಲಾಗುವ ಒಂದು 


ಕು ಬ ಅಷ್ಟೆ. ನೀವೇ Rae ಐ 
be ಪುರಾತನ ರೋಮನರು 50 
ನಿರ್ಮಿಸಬೇಕಾಗಿ ಬಂದಿತು. 


ಮನರಂಜನೆಗಾಗಿ ಭೌತಶಾಸ್ತ್ರ 43 


್ರವಗಳು.... ಮೇಲಕ್ಕೆ ಒತ್ತುತ್ತವೆ ! 


ಪಾತ್ರೆಯೊಂದರ ಒಳಗಿರುವ ದ್ರವವು ಪಾತ್ರೆಯ ತಳಭಾಗದ ಮೇಲೂ ಪಕ್ಕಗಳ 
ಮೇಲೂ ಒತ್ತಡ ಹಾಕುತ್ತದೆಂದು ಭೌತಶಾಸ್ತ್ರವನ್ನು ಎಂದೂ ಅಭ್ಯಸಿಸದ ವ್ಯಕ್ತಿಗಳೂ ಬಲ್ಲರು. 
ಆದರೆ ಅದು ಮೇಲಕ್ಕೂ ಒತ್ತುತ್ತದೆಂದು ಅನೇಕರು ಬಹುಶಃ ತಿಳಿಯರು. ಸಾಮಾನ್ಯವಾದ 
ಚಿಮಣಿಯೊಂದು ಸುಲಭವಾಗಿ" ಕಿಂ ಷಯವನ್ನು ತಿಳಿಸಿಕೊಡಬಲ್ಲುದು. ದಪ್ಪವಾದ ರಟ್ಟಿನ 
ಬಿಲ್ಲೆಯೊಂದನ್ನು ಕತ್ತರಿಸಿಕೊಳ್ಳಿ. ಅದು ಚೆಮ ಜಿಯ ಮೇಲು ಭಾಗವನ್ನು "ಮುಚ್ಚುವಷ್ಟು 
ದೊಡ್ಡದಾಗಿರಬೇಕು. “ಮಣಿಯ ಮೇಲು ಭಾಗವ; ನ್ನು ರಟ್ಟಿನ ಬಿಲ್ಲೆಯಿಂದ 'ಮುಚ್ಛಿ ಆಡನ್ನು 
ಚಿತ್ರ 53ರಲ್ಲಿ ತೋರಿಸಿರುವಂತೆ ನೀರಿನ ಪಾತ್ರೆ ಯೊಂದರಲ್ಲಿ ತಲೆಕೆಳಕಾಗಿ ಅದ್ದಿ. ಅದ್ದುವಾಗ 
ಬಿಲ್ಲೆಯು ಜಾರಿ ಹೋಗದಿರಲು ಅದಕ್ಕೆ ಒಂದು ದಾರ ಕಟ್ಟಿ ಚಿತ್ರದಲ್ಲಿ ತೋರಿಸಿರುವಂತೆ 
ಹಿಡಿದುಕೊಂಡಿರಿ, ಇಲ್ಲವೇ ಸುಮ್ಮನೆ ಬೆರಳಿನಿಂ ದ ಒತ್ತಿ ಒಡಿದಿರಿ. 'ಚಿಮಣಿಯನ್ನು ಸಾಕಷ್ಟು 
ಆಳದವರೆಗೆ ಅದ್ದಿದನಂತರ ನೀವು ದಾರವನ್ನು ಅಥವಾ ಬೆರಳನ್ನು ಬಿಟ್ಟುಬಿಡಬಹುದು. 
ಬಿಲ್ಲೆಯು ಜಾರಿ "ಹೋಗದೆ ಅದೇ ಸ್ಥಳದಲ್ಲಿ 'ಇರಲಿರುವುದು, ಏಕಂದರೆ ನೀರು ಅದನ್ನು 
ಮೇಲಕ್ಕೆ ಒತ್ತಿ ಹಿಡಿದಿರುತ್ತದೆ. 

ನೇರಿನ" ಈ ಮೇಲು ಒತ್ತಡವನ್ನು ಬೇಕಾದರೆ ನೀವು ಅಳೆಯಲೂಬಹುದು. ರಟ್ಟಿನ ಬಲ್ಲೆ 
ಮುಚ್ಚಿದ ಚಿಮಣಿಯೊಳಕ್ಕೆ ಜಾಗರೂಕತೆಯಿಂದ ನೀರನ್ನು ಹಾಕುತ್ತ ಹೋಗಿ. ಈ ನೀರಿನ 
ಮಟ್ಟವು ಪ ಪಾತ್ರೆಯೊಳ ಗಿರುವ ನೀರಿನ ಮಟ್ಟಕ್ಕೆ ಸರಿಸಮ ಬಂದಕೂಡಲೇ ರಟ್ಟಿನ ಬಿಲ್ಲೆಯು 
ಜಾರಿಹೋಗುತ್ತದೆ, ಏಕೆಂದರೆ, ಪಾತ್ರೆಯ ನೀರು ರಟ್ಟಿನ ಬಿಲ್ಲೆಯ ಮೇಲೆ ಕೆಳಗಿನಿಂದ ಹಾಕಿದ್ದ 


ಚಿತ್ರ 53: ದ್ರವಗಳು ಮೇಲ್ಮುಖ ಚಿತ್ರ 54: ದ್ರವು ಪಾತ್ರೆಯ ತಳಭಾಗದ ಮೆಲೆ ಹಾಕುವ 
ಒತ್ತಡ ಹಾಕುತ್ತವೆ ಎಂಬುದನ್ನು ಒತ್ತಡವು ಪಾತ್ರೆಯ ತಳದ ಕ್ಷೇತ್ರ ಹಾಗೂ ಪಾತ್ರೆಯಲ್ಲಿರುವ 
ತೋರಿಸುವ ಒಂದು ಸರಳ ದ್ರವಸ್ತಂಭದ ಎತ್ತರ ಇವುಗಳ ಮೇಲಷ್ಟೆ ಅವಲಂಬಿಸಿರುತ್ತದೆ. 
ಪ್ರಯೋಗ. ಇದನ್ನು ಹೇಗೆ ತನಿಖೆ ಮಾಡಬಹುದೆಂಬುದನ್ನು ಈ ಚಿತ್ರವು 


ತೋರಿಸಿಕೊಡುತ್ತದೆ. 


84 ಮನರಂಜನೆಗಾಗಿ ಭೌತಶಾಸ್ತ್ರ 


ವನ್ನು ಚಿಮಣಿಯ ಒಳಗಿನ ನೀರು ಬಿಲ್ಲೆಯ ಮೇಲೆ ಮೇಲಿನಿಂದ ಹಾಕಿದ ಒತ್ತಡವು 
Ao) (ಗಲಾಡಿಸುತ್ತದೆ. ಚಿಮಣಿಯೊಳಗಿನ ನೀರಿನ ಎತ್ತರವು ಜಿಮಣಿಯನ್ನು ಎಷ್ಟು 
'ಳದವರೆಗೆ ಅಡ್ಗಲಾಗಿದೆಯೋ ಅದಕ್ಕೆ ಸಮನಾಗಿರುತ್ತದೆ. ಒಂದು ದ್ರವದಲ್ಲಿ 
ಬುಳುಗಿಸಲಾದ ಯಾವುದೇ ಪತ ಮೇಲೆ ಆ ದ್ರವವು ಹಾಕುವ ಒತ್ತಡಕ್ಕೆ ಸಂಬಂಧಿಸಿದ 
ಗಾರ ಇಂತಹುದಾಗಿದೆ. ಅಂದಹಾಗೇ ಇದರ ಫಲವಾಗಿಯೇ ದ್ರವದಲ್ಲಿ ಅದ್ದಿದ್ದ 
ವು ತನ್ನ ತೂಕವನ್ನು ಸ್ವಲ್ಪ ""ಕಳೆದುಕೊಳ್ಳುವುದು.'' ಇದನ್ನೇ ಆರ್ಕಿ ಮಿಡೀಸರ ಸುಪ್ರಸಿದ್ಧ 
ನಿಯಮವು ವಿವರಿಸುವುದು. 
ನಾನಾ ಆಕಾರಗಳ, ಆದರೆ ಮೇಲು ಭಾಗ ಮಾತ್ರ ಒಂದೇ ಗಾತ್ರದ್ದಾಗಿರುವ, ಹಲವಾರು 
ಚಿಮಣಿಗಳ ಸಹಾಯದಿಂದ ದ್ರವಗಳಿಗೆ ಸಂಬಂಧಿಸಿದ ಮತ್ತೊಂ ದು ನಿಯಮವನ್ನೂ ನೀವು 
ಪರೀಕ್ಷಿಸಬಹುದು. ದ್ರವಪೊಂಡು ಅದನ್ನು ಒಳಗೊಂಡಿರುವ ಪಾತ್ರೆಯ ತಳಭಾಗದ. ಮೇಲೆ 
ಹಾಕುವ ಒತ್ತಡವು ಪಾತ್ರೆಯ ತಳದ ಗಾತ್ರದ ಮೇಲೆ ಹಾಗೂ ಆ ತಳೆದ ಮೇಲೆ ನಿಂತಿರುವ 
ದ್ರವ “ಸ್ಪಂಭೆ'ದ ಎತ್ತರದ ಮೇಲಷ್ಟೆ ಅವಲಂಬಿಸಿರುತ್ತದೆ ಅದು ಪಾತ್ರೆಯ ಆಕಾರದ ಮೇಲೆ 
ಷ್ಟು ಮಾತ್ರವೂ ರಾರಾ ಎಂಬುದೇ 8 ನಿಯಮವಾಗಿದೆ. ಈ ನಿಯಮವನ್ನು 
ಕಳಗಿನ ರೀತಿಯಲ್ಲಿ ಪರೀಕ್ಷಿಸಬಹುದು. ಬೇರೆ ಬೇರೆ ಆಕಾರಗಳ ಚಿಮಣಿಗಳನ್ನು 
ತೆಗೆದುಕೊಂಡು ಅವನ್ನು ಇ! ಆಳದವರೆಗೆ ಅದ್ದಿ ಇದರಲ್ಲಿ ತಪ್ಪಾಗದಿರಲು ಮೊದಲು ಈ 
ಚಿಮಣಿಗಳ ಮೇಲೆ “4ಗಿನಿಂ ೦ದ. ಒಂದೇ ಎತ್ತರಡಲ್ಲಿರುವಂತ ಕಾಗದ ಪಟ್ಟಿಗಳನ್ನು 
ಅಂಟುಹಾಕಿ. ಪ್ರತಿ ಬಾರಿ ನೀವು ಇವುಗಳೊಳಗೆ ದೇ ಮಟ್ಟಕ್ಕೆ ನೀರು ತುಂ ಬಿದಾಗಲೂ 
ನೀವು ಮೊದಲ ಪ್ರಯೋಗದಲ್ಲಿ ಉಪಯೋಗಿಸಿದ ರಟ್ಟಿನ ಬೆಲೆಯು ಜಾರಿ ಹೋಗುತ್ತದೆ 
(ಚಿತ್ರ 54). ತತ್ಕಲವಾಗಿ, ನಾನಾ ಆಕಾರಗಳ ಜಲಸ ಸ್ತಂಭಗಳು ಹಾಕುವ ಒತ್ತಡವು, ತಳ ಹಾಗೂ 
ಎತರ ಒಂದೇ 'ಆಗಿರುವವರೆಗೂ, ಒಂದೇ ಆಗಿರುತ್ತದೆ. ಇಲ್ಲಿ ಎತ್ತರವೇ : ಹೊರತು ಉದ್ದವು 
ಖ್ಯವಲ್ಲ ಎಂಬುದನ್ನು ಗಮನಿಸಬೇಕು. ಏಕೆಂದರೆ, ಉದ್ದವಾದ ಆದರೆ ವಾಲಿದ 
ಜಲ; 'ಂಭವು "ತಳದ ಮೇಲೆ ಹಾಕುವ ಒತ್ತಡವು, ಚಿಕ್ಕದಾದ, ಲಂಬವಾದ ಮತ್ತು ವಾಲಿದ 
ಸ್ವಂಬದಪ್ಪ ಎತ್ತರವಾದ ಜಲಸ್ತಂಬವು ಹಾಕುವ ಒತ್ತಡಕ್ಕೆ ಸಮನಾಗಿರುತ್ತದೆ - ಆದಕೆ ಅವುಗಳ 


ಮ 


ತಳ ಭಾಗಗಳ ಗಾತ್ರವು ಒಂದೇ ಆಗಿರಬೇಕೆನ್ನಿ 


ಕ್ಷ 
ಕ 
4 


ಯಾವುದು ಹೆಚ್ಚು ತೂಕ? 

ಒಂದು ಬಕೆಟ್ಟಿನ ತುಂಬ ನೀರನ್ನು ಕ| ಅದನ್ನು ತಕ್ಕಡಿಯ ಒಂದು ತಟ್ಟೆಯ 
ಮೇಲಿರಿಸಿ. ಅನಂತರ ಮತ್ತೊಂದು ಬಕೆಟ್ಟನ್ನು ತೆಗೆದುಕೊಂಡು ಅದರ ತುಂಬವೂ ನೀರನ್ನು 
ತುಂಬಿ ಮತ್ತೊಂದು ತಟ್ಟೆಯ ಮೇಲಿರಿಸಿ. ಅದರೆ ಈ ಎರಡನೆಯ ಬಕೆಟ್ಟಿನಲ್ಲಿ ಮರದ 
ತುಂಡೊಂದು 'ತೇಲುತ್ತಿರಲಿ (ಚಿತ್ರ 55). ಈ ಎರಡು ಬಕೆಟ್ಟುಗಳಲ್ಲಿ ಯಾವುದು ಹೆಚ್ಚು 
ತೂಕವಾದುದು ? ನಾನು ಈ ಪ್ರಶ್ನೆಯನ್ನು ಅನೇಕ ಜನರಿಗೆ ಕೇಳಿದ. ಜೀರ ಬೇರೆ ರೀತಿಯ 
ಉತ್ತರ ಹೇಳಿದರು. ಮರದ ತಂದಿರುವ "ಬಕೆಟ್‌ ಹೆಚ್ಚು ತೂಗಬೇಕು, ಏಕೆಂದರೆ ಆದರಲ್ಲಿ 
ನೀರಿನ ಜೊತೆಗೆ ಮರದ ತುಂಡೂ ಇರುತ್ತದೆ, ಎಂದು ಕೆಲವರು ಹೇಳಿದರು. ಮರದ 
ತುಂಡಿರದ ಬಕೆಟ್‌ ಹೆಚ್ಚು ತೂಗುತ್ತದೆ, ಏಕೆನಿದರ ನೀರು ಸ್‌ ಸಾಮಾನ್ಯವಾಗಿ ಮರಕ್ಕಿಂತ ಹೆಚ್ಚು 
ತೂಗುತ್ತದೆ, ಎಂದು ಇತರ ಕಲವರು ಹೇಳಿದರು. ಆದರೆ ಇಬ್ಬರ ಉತ್ತರವೂ "ರಿಯಲ್‌ 
ಎರಡು "ಬಕಟ್ಟುಗಳೂ ಸಮತೂಕವಾಗಿರುತ್ತವೆ. ಎರಡನೆಯ ಬಕೆಟ್ಟು ಮೊದಲಿನದಕ್ಕಿಂತ ಸ್ವಲ್ಪ 


ಮನರಂಜನೆಗಾಗಿ ಭೌತಶಾಸ್ತ್ರ 85 


ಕಮ್ಮಿ ನೀರು ಹೊಂದಿ ದಿರುತ್ತದೆ, ಏಕೆಂದರೆ ಮರದ ತುಂಡು ಒಂ ದಷ್ಟು ನೀರನ್ನು 
ಹೊರಹಾಕಿರುತ್ತದೆ ಎಂಬುದು ನಿಜ. ಅದರೆ ಇದಕ್ಕೆ ಸಂಬಂಧಪಟ್ಟ ನಿಯಮದ ಪ ಪ್ರಕಾರ. 

ಪ್ರತಿಯೊಂದು ತೇಲುವ ವಸುವೂ ಅದರ ಮುಳುಗಡೆಯಾಗಿರುವ ಭಾಗದಿಂದ ಎಷ್ಟು ನೀರನ್ನು 
ಫ್‌ ಹಾಕುತ್ತದೆಂದರೆ ಹಾಗೆ ಹೊರ ಹಾಕಿದ ನೀರಿನ ತೂಕವು ಆ ವಸ್ತುವಿನ ಇದೀ ತೂಕಕ್ಕೆ 
ಸಮನಾಗಿರುತ್ತದೆ. ಆದ್ದರಿಂದಶೇ ತಟ್ಟೆಗಳು ಸಮ 
ತೂಗುತ್ತವೆ. 


ಹ್‌ ಯನ್ನು 
ಯತ್ನಿಸಿ. ಒಂದು ಬಕೆಟ್‌ ಈ ಸ್ನ ತೆಗೆದುಕೊಂಡು 
ಅದನ್ನು ತಕ್ಕಡಿಯ ಒಂದು ತಟ್ಟೆಯ ಮೇಲೆ ಇರಿಸಿ. 
8 Wi ತಟ್ಟೆಯ ಮೇಲೆ ಒಂದು 


ಸಮತೂಗಿಸಿ. ಅನೆಂತರ  ಬಕೆಟ್ಟಿನ ಪ 
ತೂಕದ ಬಟ್ಟನ್ನು ಬಕೆಟ್‌ನೊಳಕ್ಕೆ ಹಾಕ ಈಗ 
ತಕ್ಕಡಿ ಹೇಗೆ ತೂಗುತ್ತದೆ? 'ಆರ್ಕಿಮಿಡೀಸರ 
ನಿಯಮದ ಪ್ರಕಾರ, ತೂಕದ ಬಟ್ಟು ನೀರಿನೊಳಗೆ 
ಹೊರಗಿದ್ದುದಕ್ಕಿಂತ ಕಮ್ಮಿ ತೂಗಬೇಕು. ಆದ್ದರಿಂದ 
ಈ ತಟ್ಟಿಯು' ಮೇಲೇರಬೇಕಲ್ಲವೇ 4) "ಆದರೆ 
ಎರಡು ತಟ್ಟೆಗಳೂ ಸಮತೂಕವನ್ನು ಉಳಿಸಿಕೊಂಡೇ ಇರುತ್ತವೆ. ಏಕೆ ಏಕೆಂದರೆ, ತೂಕದ 
ಬಟ್ಟನ್ನು ಬಕೆಟ್ಟಿನೊಳಕ್ಕೆ ಹಾಕಿದಾಗ ಅದು ಸ್ವಲ್ಪ ನೀರನ್ನು ಸ್ಥಳಾಂತರಿಸಿತು. ಹೀಗೆ 
ಸ್ಥಳಾಂತರಿಸಿದ ನೀ ರು ಲೋಟದಿಂದ ಹೊರಕ್ಕೆ ಹರಿದು ಹೋಗಿದ್ದರೆ ಆಗ ತೂಕ ಕಮ್ಮಿಯಾಗಿ 
ತಟ್ಟಿ ಮೇಲೇರುತ್ತಿತ್ತು. ಆದರೆ ಇಲ್ಲಿ ಹಾಗಾಗದೆ ಬಟ್ಟು ಸ್ಥಳಾಂತರಿಸಿದ ನೀರು ಲೋಟದಲ್ಲೇ 
ಉಳಿದುದರಿಂದ ತೂಕದಲ್ಲಿ ವ್ಯತ್ಯಾಸ ಕಾಣುವುದಿಲ್ಲ. 


ದ್ರವದ ಸಹಜ ಆಕಾರ 

ದ್ರವಗಳಿಗೆ ಅವುಗಳದೇ ಆದ ಆಕಾರ ಇರುವುದಿಲ್ಲ ಎಂದು ನಾವು ಸಾಮಾನ್ಯವಾಗಿ 
ಅಂದುಕೊಂಡಿರುತ್ತೇವೆ. ಆದರೆ ಇದು ನಿಜವಲ್ಲ. 

ಯಾವುದೇ ದ್ರವದ ಸಹಜ ಆಕಾರ ಗೋಳದ ರೂಪದಲ್ಲಿರುತ್ತದೆ. ಆದರೆ 
ಗುರುತ್ವಾಕರ್ಷಣೆಯು ಅವುಗಳು ಆ ಆಕಾರ ಪಡೆಯದಂತೆ ಮಾಡುತದೆ. ಪಾತ್ರ ಯೊಂಡರಿಂದ 
ಹೊರಚೆಲ್ಲಿದಾಗ ದ್ರವವೊಂದು ತೆಳುವಾದ ಪದರವಾಗಿ ಹರಡುತ್ತದೆ, ಇಲ್ಲವೇ ಯಾವ 
ಪಾತ್ರೆ ಯೊಳಕ್ಕೆ ಬೀಳುತ್ತದೋ ಆ ಪಾತ್ರೆಯ ಆಕಾರ ಪಡೆಯುತ್ತದೆ. ಆದರೆ ಅದೇ ವಿಶಿಷ್ಟ 
ಗುರುತ್ವದ ಮತ್ತೊಂದು ದ್ರವದೊಳಕ್ಕೆ €ರಿದಾಗ ಅದು, ರ್ಲಮಿಡೀಸರ ನಿಯಮದ 
ಪ್ರಕಾರ, ತನ್ನ ತೂಕವನ್ನು “'ಕಳೆದುಕೊಳ್ಳುತ್ತದೆ,'' ತೂಕವೇ ಇಲ್ಲದಂತೆ ಕಂಡುಬರುತ್ತದೆ; ಈಗ 
ಗುರುತ್ವವು "ಅದರ ಮೇಲಿ ಯಾವ ಪರಿಣಾಮವನ್ನೂ ಬೀರುವುದಿಲ್ಲ ಮತ್ತು ಅಡು ತನ್ನ 
ಸಹಜವಾದ ಗೋಳಾಕಾರವನು ಪಡೆದುಕೊಳ್ಳುತ್ತದೆ. 

ಆಲಿವ್‌ ಎಣ್ಣೆಯು ನೀರಿನಲ್ಲಿ ತೇಲುತ್ತದ ಮತ್ತು ಮದ್ಯಸಾರದಲ್ಲಿ ಮುಳುಗುತ್ತ 


86 ಮನರಂಜನೆಗಾಗಿ ಭೌತಶಾಸ್ತ್ರ 


ದಾದ್ದರಿಂದ ನಾವು ಇವೆರಡನ್ನೂ ಯಾವ ರೀತಿಯಲ್ಲಿ ಮಿಶ್ರಣ ಮಾಡಬಹುದೆಂದರೆ ಅದರಲ್ಲಿ 
ಎಣ್ಣೆಯು ಮುಳುಗುವುದೂ ಇಲ್ಲ ತೇಲುವುದೂ ಇಲ್ಲದಂ ತಿರುತ್ತದೆ. ಇಂತಹ ಮಿಶ್ರ ್ರಣದೊಳಕ್ಕೆ 
ಒಂದು ಸ್ವಲ್ಪ ಎಣ್ಣೆಯನ್ನು ಹನಿ ಬಿಟ್ಟಾಗ ಒಂದು ವಿಚಿತ್ರ ಸಂಗತಿ ಜರುಗುತ್ತದೆ. ಎಣ್ಣೆಯು 
ದೊಡ್ಡ ಗುಂಡಗಿರುವ ಹನಿಯಾಗಿ ಕೂಡಿಕೊಳ್ಳುತ್ತದೆ. ಈ ಹನಿಯು ತೇಲುವುದೂ ಇಲ್ಲ 
ಮುಳುಗುವುದೂ ಇಲ್ಲ ಆದರೆ ಮಧ್ಯದಲ್ಲಿ ತೂಗಿ ನಿಂತಿರುತ್ತದೆ (ಚಿತ್ರ 56). ಈ ಗೋಳದ 
ಸರಿಯಾದ ಆಕಾರವನ್ನು ಕಾಣಲು ನೀವು ಈ ಪ್ರಯೋಗವನ್ನು ಚಪ್ಪಟೆಯಾದ ಆವರಣವಿರುವ 
ಪಾತ್ರೆಯಲ್ಲಿ ಮಾಡಬೇಕು, ಅಥವಾ ಯಾವುದೇ ಆಕಾರದ. ಪಾತ್ರೆ ಯಲ್ಲಿ ಹಗಗ ಆ 
ಪಾತ್ರೆಯನ್ನು? ನೀರಿನಿಂದ ತುಂಬಿದ ಮತ್ತೊಂದು ಚಪ್ಪಟಿ ಅಪರಣದ ಪಾತ್ರೆ! ್ರೈಯಲ್ಲಿರಿಸಬೆ 


ಚಿತ್ರ 56 : ನೀರು ಬೆರೆಸಿದ ಚಿತ್ರ 57: ಮದ್ಯಸಾರದಲ್ಲಿರುವ 

ಮದ್ಯಸಾರದೊಳಗೆ ಎಣ್ಣೆಯು ಒಂದು ಎಣ್ಣೆಯ ಹನಿಯನ್ನು ಕಡ್ಡಿಯೊಂದರ 

ಸಹಾಯದಿಂದ ಸು್ರಿಸಿದಾಗ ಹನಿಯ 
ಸುತ್ತ ಒಂದು ಬಳೆ. ಮೂಡುತ್ತದೆ. 


ಹನಿಯಾಗಿ ಸಂಗ್ರಹವಾಗುತ್ತದೆ. ಇದು 
ಮುಳುಗುವುದೂ ಇಲ್ಲ, ತೇಲುವುದೂ 
ಇಲ್ಲ. (ಪ್ಲಾಟೋರವರ ಪ್ರಯೋಗ) 
ನೀವು ಈ ಪ್ರಯೋಗವನ್ನು ತುಂಬ ಸಹನೆಯಿಂದ ಹಾಗೂ ಜಾಗರೂಕತೆಯಿಂದ 
ಮಾಡಬೇಕು. ಇಲ್ಲದಿದ್ದರೆ ಒಂದು. ದೊಡ್ಡ ಹನಿಯ ಬದಲು ನೀವು ಅನೇಕ ಸಣ್ಣ ಸಣ್ಣ 
ಹನಿಗಳನ್ನು ಪಡೆಯುತ್ತೀರಿ. ಆದರೂ ಪರವಾಗಿಲ್ಲ ನೀವು ನಿರುತ್ತಾಹಗೊಳ್ಳಬೇಕಾಗಿಲ್ಲ' 
ಹಾಗಾದರೂ ಅದೇ ಏಷೆಯ ತಿಳಿಸಲು ಸಾಕಾಗುತ್ತದೆ. 

ಈ ಪ್ರಯೋಗವನ್ನು ಮತ್ತಷ್ಟು ಮುಂದಕ್ಕೆ ಒಯ್ಯೋಣ. ಒಂದು ಉದ್ದವಾದ 
ಕಡ್ಡಿಯನ್ನೋ. ಅಥವಾ ಒಂದು ತುಂಡು ತಂತಿಯನ್ನೋ ತೆಗೆದುಕೊಳ್ಳಿ ಅದನ್ನು ಎಣ್ಣೆಯ 
ಹನಿಯ ಮೂಲಕ ತೂರಿಸಿ. ಆಮೇಲೆ ಅದನ್ನು ತಿರುಗಿಸಿ. ಹನಿಯೂ "ಕಿರುಗತೊಡಗುತ್ತದೆ. 
ಎಣ್ಣೆಯಲ್ಲಿ ಅದ್ದಿದ ಸಣ್ಣ ರಟ್ಟಿನ ಬಿಲ್ಲೆ. ಯೊಂದನ್ನು ಕಡ್ಡಿಗೆ ಅಥವಾ ತಂತಿಗೆ ಜೋಡಿಸಿ ಅದನ್ನು 
ನೀವು ಸುತ್ತಿಸುಕ್ತಿರುವ ಹನಿಯೊಳಕೆ ಸೇರಿಸುವ "ಮೂಲಕ ಇನ್ನೂ ಹೆಚ್ಚು ಉತ್ತಮ 
ಫಲಿತಾಂಶವನ್ನು ಪಡೆಯಬಹುದು." ಸುತ್ತುವಂತೆ ಮಾಡುವುದರಿಂದಾಗಿ ಹನಿಯು 
ಸಂಕುಚಿಸುತ್ತದೆ' ಮತ್ತು ಕೆಲವು ಕ್ಷಣಗಳನಂತೆರ ಬಳೆಯೊಂದನ್ನು ಉಂಟುಮಾಡುತ್ತದೆ 
(ಚಿತ್ರ 57). ಒಡೆಯುತ್ತ ಹೋದಡಯ ಬಳೆಯು ಹೊಸ ಹನಿಗಳನ್ನು ಉಂಟುಮಾಡುತ್ತದೆ. 


ಮನರಂಜನೆಗಾಗಿ ಭೌತಶಾಸ್ತ್ರ 87 


ವು ಕೇಂದ್ರದಲ್ಲಿರುವ ಹನಿಯ ಸ: ಸುತ್ತ ಸುತ್ತುತ್ತಲೇ ಹೋ ಗುತ್ತವೆ. 

ಈ ಬೋಧಪ್ರದ ಪ್ರಯೋಗವನ್ನು. ಮೊದಲು ಮಾಡಿದವರು ಬೆಲ್ಲಿಯಂನ 
ಭೌತಶಾಸ್ತ್ರಜ್ಞ ಪ್ಲಾಟೋ. ನಾನು ಮೇಲೆ ಈ ಪ್ರಯೋಗದ ಮಾದರಿ ವಿವರಣೆಯನ್ನು 
ನೀಡಿದ್ದೇನೆ. ಇದೇ ಪ್ರಯೋಗವನ್ನು ಮತ್ತೊಂದು ರೀತಿಯಲ್ಲೂ ಹೆಚ್ಚು ಸುಲಭವಾಗಿ ಮತ್ತು 
ಅಷ್ಟೇ ಬೋಢಪ್ರದವಾಗಿ ಮಾಡಲು ಸಾಧ್ಯ ಒಂದು ಸಣ್ಣ ಗಾಜಿನ ಲೋಟವನ್ನು 
ತೆಗೆದುಕೊಳ್ಳಿ ಅದನು ನೀರಿನಿಂದ ತೊಳೆದು ಅದರ ತುಂಬ ಆಠಿವ್‌ ಎಣ್ಣೆಯನ್ನು ತುಂಬಿ. 
ಅದನ್ನು ದೊಡ್ಡದಾದ ಗಾಜಿನ ಲೋಟವೊಂದರ ತಳದಲ್ಲಿರಿಸಿ. ಅನಂತರ” ದೊಡ್ಡ 
ರೋಟರೊಳಕಕ್ಕೆ ಸಣ್ಣ ರೋಟವನ್ನು ಮುಳುಗಿಸುವಷ್ಟು ಮದ್ಯಸಾರವನ್ನು ಜಾಗರೂಕತೆಯಿಂದ 
ಸುರಿಯಿರಿ. ಆಯೇಲೆ ಅದರೊಳಕ್ಕೆ ಓಂದು ಚಮಚದ ಸಹಾಯದಿಂದ ಸ್ವಲ್ಪ ಸ್ವಲ್ಪವಾಗಿ ನೀರು 

ಹಾಕುತ್ತ ಹೋಗಿ. ಇದನ್ನು ತುಂಬ ಜಾಗರೂಕತೆಯಿಂದ ಮಾಡಬೇಕು “ರು ಲೋಟದ 
ಅಂಚಿನಿಂದ ನಿಧಾನವಾಗಿ ತೊಟ್ಟುತೊಟ್ಟಾಗಿ ಸರಿದುಕೊಂಡು ಬರುವಂತೆ ಹಾಕಬೇಕು. ಸಣ್ಣ 
ಲೋಟದಲ್ಲಿರುವ ಆಲಿವ್‌ ಎಣ್ಣೆಯ ಮೇಲು ಭಾಗ ಉಬ್ಬತೊಡಗುತ್ತದೆ. ಸಾಕಷ್ಟು ನೀರು ಒಳ 
ಸೇರಿದಾಗ "ಎಣ್ಣೆಯು ಸಣ್ಣ "`ರೋಟದಿಂದ ಮೇಲಕ್ಕದ್ದು ದೂಡ್ಡೆ ಹನಿಯ ರೂಪದಲ್ಲಿ 
ಮದ್ಯಸಾರ ಹಾಗೂ ನೀರಿನ ಮಿಶ್ರಣದಲ್ಲಿ ತೂಗಿ ಸಲ್ಲುತ್ತದೆ (ಚತ: 58). 
ಮದ್ಯಸಾ ನರದ ಬದಲು 
ಬೇಕಾದರೆ ಆನಿಲ್ಲೆ ನ್‌ ರಾಸಾಯನಿಕ 
ವಸ್ತುವನ್ನೂ ಉಪಯೋಗಿಸ 
ಬಹುದು. "ಅನಿಲೈನ್‌ ಕೋಣೆಯ 
ಖರತ್ವದಲ್ಲಿ ನೀರಿಗಿಂತ ಹೆಚ್ಚು 
ಭಾರವಾಗಿರುತ್ತದೆ, ಆದರೆ 75- 
8510ಗೆ ಕಾಯಿಸಿದಾಗ ನೀರಿಗಿಂತ 
ಹೆಚ್ಚು ಹಗುರವಾಗುತ್ತದೆ. ನೀರನ್ನು 
ಕಾಯಿಸುವ ಮೂಲಕ ನಾವು 
ಆನಿಲ್ಫೆನ್‌ ಅನ್ನು ಒಂದು ದೊಡ್ಡ 
ಹನಿಯ ರೂಪದಲ್ಲಿ ಈಜುವಂತೆ 
ಮಾಡಬಹುದು. ಕೋಣೆಯ 
ಖರತ್ವದಲ್ಲೇ ನಾವು ಆನಿಲೈನ್‌ 
ಹನಿಯನ್ನು ಉಪ್ಪಿನ ದ್ರಾವಣದಲ್ಲಿ ತೂಗಿ ನಿಲ್ಲಿಸಬಹುದು. ಈ ಪ್ರಯೋಗಕ್ಕೆ ಅನುಕೂಲವಾದ 
ಮತ್ತೊಂದು ದ್ರವವೆಂದರೆ ಕಡುಗೆಂಪು ಬಣ್ಣದ ಆರ್ತೊಟಾಲುಯಿಡೀನ್‌. ಇದು 24°C 
ಖರತ್ವದಲ್ಲಿ ಉಪ್ಪಿನ ನೀರಿನಷ್ಟೆ ಸಾಂದ್ರತೆಯನ್ನು ಹೊಂದಿರುತ್ತದೆ. ಆ ನೀರಿನೊಳಕ್ಕೆ ಈ 
ದ್ರವವನ್ನು ಹಾಕಿ ಪ್ರಯೋಗ ನಡೆಸಬಹುದು. 


ಚಿತ್ರ 58 : ಸರಳಗೊಳಿಸಿದ ಪ್ಲಾಟೋರವರ 


ಪ್ರಯೋಗ. 


ಕೋವಿಯ ಗುಂಡು ಗುಂಡಾಗಿ ಏಕಿರುತ್ತದೆ ೪ 


ಯಾವುದೇ ದ್ರವದ ಮೇಲೆ ಗುರುತ್ವಾಕರ್ಷಣೆ ಇಲ್ಲದಂತಾದಾಗ ಆ ದ್ರವವು ತನ್ನ 
ಸಹಜವಾದ ಗೊಳಾಕಾರವನ್ನು ತಳೆಯುತ್ತದೆಂದು ನಾನು ಈ ಮುನ್ನ ಹೇಳಿದೆ. ಮೇಲಿನಿಂದ 
ಕೆಳಕ್ಕೆ ಬೀಳುತ್ತಿರುವ ವಸ್ತುವೊಂದು “ತೂಕ ಹೊಂದಿರುವುದಿಲ್ಲ ಮತ್ತು ವಸ್ತುವು 


88 ಮನರಂಜನೆಗಾಗಿ ಭೌತಶಾಸ್ತ್ರ 


ಅತ್ಸಲವಾಗಿ ಉಂಟಾಗುವಂಥ 
ಹೇಳಿರುವುದನ್ನು ನೀವು 

(5 ಳೆಯ ಹನಿಗಳು ಬೀಳಲು 
ರಂಭಿಸಿದಾಗಷೆ ವೇಗೊ ತ್ಯರ್ಷ ಹೊಂದಿರುತ್ತವೆ; 
ಸೆ 


po) po 
ಮೊದಲ ಸೆಕೆಂಡಿನ ದ್ವಿತೀಯಾರ್ಧದ ಹೊತ್ತಿಗೆಲ್ಲ 
ಪತನವು ಆಗಲೇ ಒಂದೇ ಸಮನಾದ ವೇಗದ್ದಾಗುತ್ತದೆ. 


ವಾತಾವರಣದ ಪ್ರತಿರೋಧವು ಹನಿಯ ತೂಕವನು 
ಹೆ ಗಲಾಡಿಸುತಡೆ ಮತ್ತು ವಾತಾವರಣದ 
ತಿರೋಧವು ಬೀಳುತ್ತಿರುವ ಹನಿಯ ವೇಗದೊಂದಿಗೆ 
ಹೆಚ್ಚುತ್ತ ಹೋಗುತ್ತದೆ). ಇದನ್ನು ನೆನಪಿನಲ್ಲಿಟ್ಟರೆ, 
ಬೀಳುತ್ತಿರುವ ದ್ರವದ ಭಾಗಗಳೂ ಗೋಳಾಕಾರದ ರೂಪ 
ಪಡೆಯಬೇಕೆಂಬುದನ್ನು ನೀವು ಮನಗಾಣುವಿರಿ. 

ಇದು ನಿಜಕ್ಕೂ ಹಾಗೆಯೇ ಆಗುವುದು. 
ಬೀಳುತ್ತಿರುವ ಮಳೆಯ ಹನಿಗಳು ಆಕಾರದಲ್ಲಿ ನಿಜಕ್ಕೂ 
ಗುಂಡಾಗಿಯೇ ಇರುತ್ತವೆ. ಕೋವಿಯ ಗುಂಡೂ 
ವರೂಪದ ಸೀಸದ ಹನಿಯು ಫನೀಭವಿಸುವುದರ 
ಹ ಆಗಿರುತ್ತದೆ. ಈ ಗುಂಡುಗಳನ್ನು 
ಸುವಾಗ ಕರಗಿದ ಸೀಸವನ್ನು ತುಂಬ 
ಎತ್ತರದಿ ee ತಣ್ಣೀರೊಳಕ್ಕೆ ಹನಿಬಿಡಲಾಗುತ್ತದೆ. ಅಲ್ಲಿ 
ಅವು ಸಂಪೂರ್ಣವಾಗಿ ಸರಿಯಾದ ಗುಂಡುಗಳ 

ರೂಪದಲ್ಲಿ ಘನೀಭವಿಸುತ್ತವೆ. ಕೋವಿಯ ಗುಂಡನ್ನು 
""ಗೋಪುರ''ದ ಗುಂಡು ಎಂದೂ ಕರೆಯಲಾಗುತ್ತದೆ, 
ಏಕೆಂದರೆ ತಯಾರಿಸುವಾಗ ಅದನ್ನು ಎತ್ತರವಾದ 
"ಗುಂಡು ಗೋಪುರ''ದ ಮೇಲಿನಿಂದ ಬೀಳಿಸ 
ಲಾಗುತ್ತದೆ (ಚಿತ್ರ 59). ಈ ಗೋಪುರಗಳು 45 


b 


[ANU 
EM 


1 ಇಟ 


ತೆ 
6 


ಚತ್ರ 59 : ಸೀಸದ 


ಮೀಟರ್‌ ಎತ್ತರದ ಲೋಹದ ಕಟ್ಟಣೆಗಳು. ತುದಿಯಲ್ಲಿ ಗುಂಡುಗಳನ್ನು ಮಾಡುವ 
ಗುಂಡು ಸುರಿಸುವ ಕರ್ಮಶಾಲೆ ಇರುತ್ತದೆ. ಇಲ್ಲಿ ಗೋಪುರ. 


ಸೀಸವನ್ನು ಕರಗಿಸಲು ಕುದಿಪಾತ್ರೆಗಳಿರುತ್ತವೆ. ತಳಭಾಗ 

ದಲ್ಲಿ ಒಂದು ನೀರು ತುಂಬಿದ ತೊಟ್ಟಿ ಇರುತ್ತದೆ. ಸಿದ್ಧಗೊಂಡ ಗುಂಡುಗಳನ್ನು ಅನಂತರ 
ವಿವಿಧ ದರ್ಜೆಗಳಾಗಿ ವಿಂಗಡಿಸಿ ಪರಿಷ್ಕರಿಸರಾಗುತ್ತದೆ. ಕರಗಿದ ಸೀಸವು "ದೀಳುವಾಗ 
ಗುಂಡಾಗಿ ಘನೀಭವಿಸುತ್ತದೆ. ಅದು ಕೆಳಕ್ಕೆ ಬಿದ್ದಾಗ ಘಟ್ಟಿಸುವ ಪ್ರಭಾವವನ್ನು ತಗ್ಗಿಸಲು 
ಮತು ಗುಂಡು ತನ್ನ ಗೋಳಾಕಾರದ *ರೂಪರನ್ನು ಕಳೆದುಕೊಳ್ಳುವುದನ್ನು ತಖಸಲು 


pd] 


ಮಾತ್ರವೇ ನೀರು ತುಂಬಿದ ತೊಟ್ಟಿಯ ಅವಶ್ಯಕತೆ ಇರುತ್ತದೆ. (ಅರು ಮಿಲಿಮೀಟರ್‌ಗೂ 
ಹೆಚ್ಚು ವ್ಯಾಸದ ಗುಂಡನ್ನು - ಕ್ಯಾನಿಸ್ಟರ್‌ ಗುಂಡು ಎಂದು “ಕರೆಯುವಂತಹುದನ್ನು - ಬೇರೆ 


ರಿಚಿಯಲ್ಲಿ ಮಾಡಲಾಗುತ್ತದೆ. ತಡಿಯ ಚೂರುಗಳನ್ನು ಕತ್ತರಿಸಿ ಅನಂತರ. ಅವನ್ನು 


ಮನರಂಜನೆಗಾಗಿ ಭೌತಶಾಸ್ತ್ರ 19 


ಗುಂಡುಗಳನ್ನಾಗಿ ಲಟ್ಟಿಸುವ ಮೂಲಕ ಇವನ್ನು ತಯಾರಿಸಲಾಗುತ್ತದೆ.) 


“ತಳ, ಚ 
1] ಹ ಎಲ್ಲದ'' ಮದ್ಯದ ಬಟ್ಟಲು 
ಸ ಲೊಂ ಅಂಚಿನವರೆಗೂ ನೀರಿನಿಂದ 
ತುಂಬಿ. ಕೆಲ; 
pee ತೆಗೆದುಕೊಳ್ಳ ಇವುಗಳಲ್ಲಿ ಕೆಲವಕ್ಕಾದರೂ ಈ ಬಟ್ಟಲಲ್ಲಿ 
0 ಳ್ಳುವುದು ಸಾಧ್ಯವೆಂದು ನಿಮಗನಿಸುವುದ 9 ಯತ್ನಿಸಿ ನೋಡಿ. i 
ಗುಂಡುಸೂಚಿಗಳನ್ನ ಒಂದೊಂದರಂತೆ ಅದರೊಳಕ್ಕೆ 
ಹಾಕುತ್ತ ಎಣಿಸುತ್ತ ಹೋಗಿ. ಆದರೆ ಎಚ್ಚರಿಕೆಯಿಂದ 
ಹಾಕಬೇಕು. ಗುರಿಡುಸೂಜಿಯ ತಲೆಯನ್ನು" ಕೈಯಲ್ಲಿ 
ಹಿಡಿದುಕೊಂಡು ತುದಿಯನ್ನು ನೀರಿನಲ್ಲಿ ಅದ್ದಿ ಅನಂತರ 
ಜಾಗರೂಕತೆಯಿಂದ ಅದನ್ನು. ಇಳಿ ಬಿಡಬೇಕು. ಅದನ್ನು 
ಒಳಕ್ಕೆ ತಳ್ಳಲೂ ಬಾರದು, ಅದರ ಮೇಲೆ ಯಾವುದೇ 
ರಿಚಿಯ ಬತ್ತಡವನ್ನೂ ಹಾಕಬಾರದು. ಗುಂಡುಸೂಜಿಯನ್ನು 
ಹಾಕುವ ಒತ್ತಡಕ್ಕೆ ನೀರು ಹೊರ ಚೆಲ್ಲುವಂತಾಗಬಾರದು. ತ 
ರೀತಿ ನೀವು" ಸುಂಡುಸೂಜಿಗಳನ್ನು ಹಾಕಿದ ಹಾಗೆ ಅವು 
ಬಟ್ಟಲಿನ ತಳಭಾಗಕ್ಕೆ ಹೋಗಿ ಬಿಳುತ್ತವೆ. ಆದರೆ ನೀರಿನ 
ಮಟ್ಟ ಮಾತ್ರ ಹಿಂದಿನಷ್ಟೇ ಇರುತ್ತದೆ. ಪತ್ತು ಗುಂಡುಸೂಜಿ 
ಹಾಕಿ ಅನಂತರ ಮತ್ತೆ ಹತ್ತು ಅಮೇಲೆ ಇನ್ನೂ ಹತ್ತು. ನೀರು ೫3 60: ವೈನ್‌ಗ್ಲಾಸ್‌ನಲ್ಲಿ 
ಹೊರ ಚೆಲ್ಲುವುದೇ ಇಲ್ಲ. “ಬಟ್ಟಲಿನ ತಳಭಾಗದಲ್ಲಿ ನೂರು ಗುಂಡುಸೂಜಗಳು 
ತ ಸ್ಟ ಸ ಹಾಕುತ್ತಲೇ ಹೋಗಬಹುದು. ಆದರೂ ನೀರು ಹೊರ 
ಲ್ಲ (ಚಿತ್ರ 60 ಅಲ್ಲದೆ ನೀರಿನ ಮ 
ಗಮನಾರ್ಹವಾದಷ್ಟು ಸರ್ತಿ ಇಲ್ಲ. “ ಸನ ಸ ಭು 
ಇನ್ನೂ ಅಷ್ಟು ಗೆಂಡುಸೂಜಿಗಳನ್ನು ಹಾಕಿ ಈಗ ನೀವು ಅವನ್ನು ನೂರು 
ಹೂಡ ವಿಣಿಸಬಹು ುದು. ಬಟ್ಟಲಿನಲ್ಲಿ ನಾಲು ನೂರು ಆಗುವಷ್ಟು 
ತ ಜೂ. ವಕ ಆದರು ನೀರು ಹೊರ ಚೆಲ್ಲಿರುವುದಿಲ್ಲ. ಆದರೆ ಈಗೆ 
ಯಾಗಿ ವುದನ್ನು ನೀವು ಗಮನಿಸಬಹುದು. 
ಅಂಚಿಗೂ ಮೇಲೆ ಸ್ವಲ್ಪ ಉಬ್ಬಿರುತ್ತದೆ. ಇಲ್ಲೇ ಇಡುಪರಿಗೂ ಅಗನ ಕಪು ಸ 
ಘಟನೆಗೆ ಉತ್ತರ ಅಡಗಿರುವುದು. ಗಾಜಿನ ಮೇಲೆ 
ಸ್ವಲ್ಪ ಜಿಡ್ಡಿದ್ದರೂ ಸಾಕು ನೀರು ಗಾಜ 
ಒದ್ದೆಯಾಗಿ. ಮದ್ಯದ ಬಟ್ಟಲಿನ ಅಂಚು - ನಾವು “ಉಪಯೋಗಿಸುವ ಬ 
ಮ ಹಾಗೂ ಗಾಜಿನ ಪಾತ್ರೆ ಗಳಂತೆಯೇ = ನಾವು ನಮ್ಮ ಬೆರಳುಗಳಿಂದ ಮುಟ್ಟಿದಾಗ 
ಸ್ಥ ಈ ಸಿ ಫಾ ಹೊಂದಿರುತ್ತದೆ. ಆದ್ದರಿಂದ ಗುಂಡುಸೂಜಿಗಳು 
ತರಿಸಿದ ನೀರು ಬಟಲಿನ ಅಂಚನ್ನು ಒದ್ದೆಯಾಗಿಸುವುದಿಲ್ಲ 
ವಾದ ಕಾರಣ ಉಃ 
ಜಗ ಕಾಣಿಸುವುದೇ ಕಷ್ಟ ಆದರೆ" ಒಂದು ಗುಂಡುಸೂಜಿಯ ಗಾತ್ರ ವನ್ನು ಕ 
ಹಾ nl ಗ 'ಅಂಚಿಗೂ ಮೇಲೆ ಉಬ್ಬಿರುವ ನೀರಿನ. ಗಾತ್ರದೊಂದಿಗೆ 
ೊಂಡಲ್ಲಿ, ಗುಂಡುಸೂಜಿಯ ಗಾತ್ರವು ಉಬ್ಬಿದ 
ನೀರಿನ ಗಾತ್ರಕ್ಕಿ 
ನೂರಾರು ಪಟ್ಟು ಆಲ್ಪವಾಗಿರುತ್ತದೆಂಬುದನ್ನು ಮನಗಾಣುವಿರಿ. “ತುಂಬ” ಹ 
ಲ 


90 
ಮನರಂಜನೆಗಾಗಿ ಭೌತಶಾಸ್ತ್ರ 
ಸ್ರ 


ಈ ಸಿಲಿಂಡರಿನ ಗಾತ್ರವನ್ನು ನೀವು ಸುಲಭವಾಗಿ (35. 


ನಲ್ಲಿ ಇನ್ನೂ ಕೆಲವು ನೂರು ಗುಂಡುಸೂಜಿಗಳಿಗೆ ಸ್ಥಳ ಏಕೆ ಇರುತ್ತದೆಂಬುದಕ್ಕೆ 

ನೀಡುತ್ತದೆ 

ಬಟ್ಟಲಿನ ಬಾಯಿ ಎಷ್ಟು ಹೆಚ್ಚು ಅಗಲವಾಗಿದ್ದರೆ ಬಟ್ಟಲು ಅಷ್ಟೂ ಹೆಚ್ಚು 

ಗಳನ್ನು ತೆಗೆದುಕೊಳ್ಳಬಲ್ಲುದು, ಏಕೆಂದರೆ ನೀರಿನ' ಉಬ್ಬು ” ಅಗಲವಾಗಿರುತ್ತದೆ. 

ಲ ನದ ಕೆಕ್ಕಾಚಾರವು ಈ ವಿಷಯವನ್ನು ಹೆಚ್ಚು ಸ್ಪಷ್ಟಗೊಳಿಸುತ್ತದೆ. ಗುಂಡುಸೂಜಿ 
Wy ಮಾರು 25 ಮಿಲಿಮೀಟರ್‌ ಉದ್ದ, ನರ್‌ ಬುಳಿಮೀಟರ್‌ ದಪ್ಪನಾಗಿರುತ್ತದೆ. 


38) ಎಂಬ ಸುಪ್ರಸಿದ್ದ ಜ್ಯಾಮಿತಿ 
ಸೂತ್ರದ ಸಹಾಯದಿಂದ ಕಂಡುಹಿಡಿಯಬಹುದು; 5 ಘನ ಮಿಲಿಮೀಟರ್‌ಗೆ 
ಸಮನಾಗಿರುತ್ತದೆ. ತಲೆಯನ್ನೂ ಸೇರಿಸಿ ಗುಂಡುಸೂಜಿಯ ಒಟ್ಟು ಗಾತ್ರವು 5.5 ಘನ 
ಮಿಲಿಮೀಟರ್‌ಗೆ ಹೆಚ್ಚಾಗಿರುವುದಿಲ್ಲ. ಈಗ ಉಬ್ಬಿದ ನೀರಿನ ಗಾತ್ರವನ್ನು ಲೆಕ್ಕ ಹಾಕಿ 
ನೋಡೋಣ. ಮದ್ಯದ" ಬಟ್ಟಲಿನ ಬಾಯಿಯ 8 ಸ9 ಸೆಂಮೀ. ಅಥವಾ 0 ಮಿ.ಮೀ. 
ಅಂತಹ ವೃತ್ತದ ಕ್ಷೇತ್ರ ಸುಮಾರು 6,400 ಚದರ ಮಿಲಿಮೀಟರ್‌ ಆಗಿರುತ್ತದೆ. ನೀರಿನ ಉಬ್ಬು 
ಒಂದು ಮರಿಮೀಟರ್‌ಗಿಂತ ಹೆಚ್ಚು ಎತ್ತರವಾಗಿರುವುದಿಲ್ಲವೆಂದು ಇಟ್ಟುಕೊಂಡಲ್ಲಿ ನಮಗೆ 
6,400 ಘನ ಮಿಲಿಮೀಟರ್‌ಗಳ ಗಾತ್ರ ಲಭಿಸುತ್ತದೆ. ಇದು ಗುಂಡುಸೂಜಿಯ ಗಾತ್ರಕ್ಕಿಂತ 
1200 ಪಟ್ಟು ಹೆಚ್ಚಾಗಿರುತ್ತದೆ | ಆ ಅಂದರೆ “ತುಂಬ'' ನೀರು ತುಂಬಿದ ಮದ್ಯದ ಬಟ್ಟರು 
ಒಂದು ಸಾವಿರಕ್ಕೂ “ಹೆಚ್ಚು. ಗುಂಡುಸೂಜಿಗಳನ್ನು ಹಿಡಿಸಬಲ್ಲುದು ಎಂದಾಯಿತು. ನಿಜಕ್ಕೂ 
ನಾವು ಸಾಕಷು ಎಚ್ಚರಿಕೆ ವೆಹಿಸಿದಲ್ಲಿ ನೀರು ''ಹುಂಬ'' ತುಂಬಿದ ಮದ್ಯದ ಬಟ್ಟಲಿಗೆ ಒಂದು 
ಸಾವಿರ ಗುಂಡುನೊಜಿಗಳೆನ್ನೂ ತುಂಬಿಸಬಹುದು. ನೋಡಿದಲ್ಲಿ ಬಟ್ಟರು ತುಂಬ 
ಗುಂಡುಸೂಜಿಗಳೇ ತುಂಬಿರುತ್ತವೆ. ಅವು ನೀರಿನ ಉಬ್ಬಿನಿಂದ ಹೊರಕ್ಕೆ ಚಾಚಿಕೊಂಡೂ 


ಗು 
ಇರುತ್ತವೆ. ಆದರೂ ನೀರು ಮಾತ್ರ ಸ್ವಲ್ಪವೂ ಹೊರಕ್ಕೆ ಚೆ ಚೆಲ್ಲಿರುವುದಿಲ್ಲ. 


ಹಿತವಲ್ಲದ ಗುಣ 
ಸೀಮೆಎಣ್ಣೆ ದೀಪ ಭ್ಯ ಯಾರೇ ಆಗಲಿ ಆ ಎಣ್ಣೆ ಎಂತಹ ಮನಸ್ತು 


ಪ್ರಸಂಗಗಳನ್ನು ಉಂಟುಮಾಡಬಹುದಂಬುದನ್ನು ಬಹುಶಃ 


ಕೆರಳಿಸುವಂತಹ ಅನಿರೀಕ್ಷಿತ ) 
ತಿಳಿದಿರುತ್ತಾರೆ. ದೀಪದ ಎಕ್ಕೆಯ ತೊಟ್ಟಿಯ ತುಂಬ ಸೀಮೆಎಣ್ಣೆಯನ್ನು ಹಾಕುತ್ತೀರಿ. 
ಆಮೇಲೆ ತೊಟ್ಟಿಯ ಹೊರಗಲ್ಲ ಚೆನ್ನಾಗಿ 'ಓರಸುತ್ತೀರಿ. ಒಂದು ಗಂಟಿನ ತರ ನೋಡಿದರೆ 


ಮತ್ತೆ ತೊಟ್ಟಿಯ ಹೊರಭಾಗ 'ಎಣ್ಣೆಯಾಗಿರುತ್ತದೆ. ಇದರಲ್ಲಿ ದೀಪದ ಅಥವಾ ಎಣ್ಣೆಯ 
ತಪ್ಪೇನೂ ಇಲ್ಲ ತಪ್ಪು ನಿಮ್ಮದೇ. `ನೀವು ಬಹುಶಃ ಜ್ವಾಲಕ (ಬರ್ನರ್‌)ವನ್ನು ಸಾಕಷ್ಟು 
ಗಟ್ಟಿಯಾಗಿ ತಿರುಗಿಸಿರಲಿಲ್ಲ ಎಣ್ಣೆಯು - ಗಾಜಿನೊಳೆಗೆ ಹರಡಿಕೊಂಡು ಹೋಗಲು 
ಯತಿಸುತ್ತ ತೊಟ್ಟಿಯ ಹೀರೆ ಸ್ರವಸಿ್ದಿತು. ಇಂಥ “'ಅನಿರೀಕ್ಷಿತ'' ಗಳನ್ನು ತಪ್ಪಿಸಲು 
ಜ್ಞಾಲಕವನ್ನು ಎಷು ಸಾಧ್ಯವೋ ಅಷ್ಟು , ಗಟ್ಟಿಯಾಗಿ ತಿರುಗಿಸಿ, ಆದರೆ ಇದನ್ನು 
ಮಾಡುವಾಗ ತೊಟ್ಟಿಯಲ್ಲಿ ಎಣ್ಣೆಯನ್ನು ಅಂಜನವರೆಗೂ ತುಂಬ ತುಂಬದಿರುವಂತೆ 
ನೋಡಿಕೊಳ್ಳಿ. ಶಾಖಗೊಂಡಾಗ ಸೀಮೆಎಣ್ಣೆಯು ಗಣನೀಯವಾಗಿ ಹಿಗ್ಗುತ್ತದೆ - ಪ್ರತಿ 
ಬಾರಿ ಖರತ್ವವು 100" ಯಷ್ಟು ಹೆಚ್ಚಿದಾಗಲೂ ಎಣ್ಣೆಯ ಗಾತ್ರವು ಹತ್ತನೇ ಒಂದರಷ್ಟು 
ಹೆಚ್ಚುತ್ತದೆ. ಆದ್ದರಿಂದ ತೊಟ್ಟಿಯು ಸಿಡಿಯಚಾರದೆಂದು ನೀವು" ಬಯಸಿದಲ್ಲಿ. 


ಮನರಂಜನೆಗಾಗಿ ಭೌತಶಾಸ್ತ್ರ ೨1] 


ಸೀಮೆಎಣ್ಣೆಗೆ ವಿಸ್ತರಿಸಲು ಅದರೊಳಗೆ ಸ್ವಲ್ಪ ಸ್ಥಳಾವಕಾಶವನ್ನು ಒದಗಿಸಿರಬೇಕು. 

ಸೀಮೆಎಣ್ಣೆಯ ಈ ಸ್ರವಿಸುವ ಗುಣವು ಕೆಲವೊಮ್ಮೆ ಹಡಗುಗಳಲ್ಲಿ ಅಪ್ರಿಯ 
ಪ್ರಸಂಗಗಳನ್ನು ಉಂಟುಮಾಡುತ್ತದೆ. ಹಡಗುಗಳಲ್ಲಿ ಎಂಜಿನ್ನುಗಳು ಸೀಮೆಎಣ್ಣೆ ಅಥವಾ 
ಕಲ್ಲೆಣ್ಣೆಗಳ ಸಹಾಯದಿಂದ ಚಲಿಸುವಾಗ ಸಾಕಷ್ಟು ಮುನ್ನೆಚ್ಚರಿಕೆ ವಹಿಸದಿದ್ದಲ್ಲಿ ಅಂಥ 
ಹಡಗುಗಳಲ್ಲಿ ಸೀಮೆಎಣ್ಣೆ ಅಥವಾ ಕಲ್ಲೆಣ್ಣೆಯನ್ನಲ್ಲದೆ ಬೇರೆ ಯಾವ ವಸ್ತುಗಳನ್ನೂ 
ಕೊಂಡೊಯ್ಯಲು ಸಾಧ್ಯವೇ ಆಗುವುದಿಲ್ಲ. ಏಕೆಂದರೆ, ಈ ಎಣ್ಣೆಗಳು ಟ್ಯಾಂಕಿನಲ್ಲಿರುವ 
ಗಮನಕ್ಕೂ ಬಾರದಂಥ ಸಂದುಗಳ ಮೂಲಕ ಸ್ರವಿಸಿಕೊಂಡು ಹೊರಬಂದು ಟ್ಯಾಂಕಿನ 
ಲೋಹದ ಮೇಲ್ಮೈಗಳ ಮೇಲಷ್ಟೆ ಅಲ್ಲ ಅಕ್ಷರಶಃ ಎಲ್ಲೆಡೆಗಳಿಗೂ ಹರಡಿಕೊಳ್ಳುತ್ತವೆ. 
ಪ್ರಯಾಣಿಕರ ಬಟ್ಟೆಗಳಿಗೂ ಅಂಟಿಕೊಂಡು ಅವು ಎಂತಹ ಪಾಸನೆ ಉಂಟುಮಾಡುತ್ತವೆಂದರೆ 
ಏನು ಮಾಡಿದರೂ ಆ ವಾಸನೆ ಹೋಗುವುದಿಲ್ಲ. 

ಈ ಅನಿಷ್ಟಕಾರಿ ಪರಿಣಾಮವನ್ನು ಹೋಗಲಾಡಿಸಲು ಮಾಡಿದ ಯತ್ನಗಳೆಲ್ಲ ಬಹುವೇಳೆ 
ನಿಷ್ಪಲವಾಗುತ್ತವೆ. ಬ್ರಿಟಿಷ್‌ ಹಾಸ್ಯ ಲೇಖಕ ಜೆರೋಮ್‌ ಕೆ ಜೆರೋಮ್‌ರವರು 
"ದೋಣಿಯಲ್ಲಿ ಮೂರು ಮಂದಿ' ಎಂಬ ಕೃತಿಯಲ್ಲಿ ಸೀಮೆಎಣ್ಣೆಯ ಬಗೆಗೆ 
ಬರೆದಿರುವುದರಲ್ಲಿ ಉತ್ಪೇಕ್ಷೆಯೇನಿಲ್ಲ. 

“ಸೀಮೆ ಎಣ್ಣೆಯಂತೆ ಸುಲಭವಾಗಿ ಸ್ರವಿಸುವ ದ್ರವವನ್ನು ನಾನು ಎಂದೂ ತಿಂದೂ 
ಇರಲಿಲ್ಲ, ಕಂಡೂ ಇರಲಿಲ್ಲ. ನಾವು ಅದನ್ನು ದೋಣಿಯ ಮುಂತುದಿಯಲ್ಲಿರಿಸಿದ್ದೆವು. ಅದು 
ಅಲ್ಲಿಂದ ಸ್ರವಿಸಿಕೊಂಡು ಚುಕ್ಕಾಣಿಯವರೆಗೂ ಹರಿದು ಬಂದಿತು. ಬರುವಾಗ ಮಾರ್ಗದಲ್ಲಿ 
ಸಿಕ್ಕಿದ ವಸ್ತುಗಳಿಗೆಲ್ಲ ಅಂಟಿಕೊಂಡಿತು. ಕೊನೆಗೆ ನದಿಗೂ ಸೃವಿಸಿಕೊಂಡು ಹೋಯಿತು, ಇಡೀ 
ಪ್ರಕೃತಿಯನ್ನೇ ಅಡರಿತು, ವಾತಾವರಣವನ್ನು ಕೆಡಿಸಿತು. ಕೆಲವು ವೇಳೆ ಪಶ್ಚಿಮದಿಂದ ಎಣ್ಣೆ 
ಘಾಟಿನ ಗಾಳಿ ಬೀಸುತ್ತಿತ್ತು. ಮತ್ತೆ ಕೆಲವು ವೇಳೆ ಪೂರ್ವದಿಂದ ಎಣ್ಣೆ ಘಾಟಿನ ಗಾಳಿ. ಕೆಲವು 


ಮರುಭೂಮಿಯ ಮರಳು ಬಂಜರುಗಳಿಂದ ಬೀಸಿಕೊಂಡು ಬಂದಿರಲಿ, ಗಾಳಿಯು ನಮ್ಮ ಬಳಿ 
ಬಂದಾಗ ಸೀಮೆಎಣ್ಣೆ ಘಾಟಿನಿಂದ ಕೂಡಿ ಒಂದೇ ರೀತಿಯಲ್ಲಿರುತ್ತಿದ್ದಿತು. 

"ಆ. ಎಣ್ಣೆಯು ಮೇಲಕ್ಕೂ ಸ್ರವಿಸಿಕೊಂಡು ಹೋಗಿ ಸೂರ್ಯಾಸ್ತವನ್ನು 
ಹಾಳುಮಾಡಿತು : ಇನ್ನು ಚಂದ್ರ ಕಿರಣಗಳ ಬಗೆಗೆ ಹೇಳುವುದಾದರೆ, ಅವಂತೂ ಖಂಡಿತ 
ಸೀಮೆಎಣ್ಣೆಯ ವಾಸನೆಯಿಂದ ಪೂರಿತವಾಗಿದ್ದವು.... 

""ಮಾರ್ಲೊೋಗೆ ಬಂದಾಗ ನಾವು ಅದರಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿದೆವು. 
ದೋಣಿಯಿಂದ ಹೊರಹೊರಟು ಸೇತುವೆ ದಾಟಿ ನಗರದಲ್ಲಿ ಅಡ್ಡಾಡಲು ಹೋದೆವು. ಆದರೆ 
ಅದು ಅಲ್ಲಿಗೂ ಹಿಂಬಾಲಿಸಿಕೊಂಡು ಬಂದಿತು. ಇಡೀ ನಗರವೇ ಸೀಮೆಎಣ್ಣೆಯಿಂದ 
ತುಂಬಿದಂತಿತ್ತು.'' (ವಾಸ್ತವವಾಗಿ, ಆ ಪ್ರಯಾಣಿಕರ ಬಟ್ಟೆಯೇ ಸೀಮೆಎಣ್ಣೆಯ ಘಾಟಿನಿಂದ 
ಅಡರಿದ್ದುದು.) 

ಹೀಗೆ ಟ್ಯಾಂಕಿನ ಹೊರಭಾಗವನ್ನು ಒದ್ದೆ ಮಾಡುವ ಸೀಮೆಎಣ್ಣೆಯ ಈ ಲಕ್ಷಣವು, 
ಸೀಮೆಎಣ್ಣೆಯು ಲೋಹ ಹಾಗೂ ಗಾಜನೆ ಮೂಲಕವೂ ಸ್ರವಿಸಬಲ್ಲುದು ಎಂದು ಜನ ತಪ್ಪುಗಿ 
ಭಾವಿಸುವಂತೆ ಮಾಡಿದ್ದಿತು. 


ಈ ಮನರಂಜನೆಗಾಗಿ ಭೌತಶಾಸ್ತ್ರ 


ಮುಳುಗದ ನಾಣ್ಯ 


ನ ಜೀವನದಲ್ಲೂ 
ಮುಳುಗದ ನಾಣ್ಯವು ಕಟ್ಟುಕಥೆಗಳಲ್ಲಷ್ಟೆ ಅಲ್ಲ ಸಾಸಬರುವುದು; ಆ (| 
ಅದು ಸಾಧ್ಯ ಎಂದು ಕೆಲವು ಸುಲಭವಾದ ಪ್ರಯೋಗಗಳು ನಿಮಗೆ ತೋರಿಸಿಕೊರ ನ 
ಸಃ ಸ ಪ್ರಾ ಸಿಪ ಗ ಮಾಡಿ ನೋಡಿ. ಉದಾಹರಣೆಗೆ, ಒಂ 
ಸಣ್ಣ ವಸ್ತುವೊಂದರಿಂದ ಪ್ರಾರಂಭಿಸಿ ಪ್ರಯೋ? 4 i 
ಸ ತೆಗೆದುಕೊಳ್ಳಿ, ಉಕ್ಕಿನ ಸೂಜಿಯನ್ನು ತೇಲುವಂತೆ ಮಾಡುವುದು ಆನುನ್ಯವೆಂಧರ 
ಕಂಡುಬರುತದೆ ಅಲ್ಲವೇ? ಆದರೆ ಅದನ್ನು ಹಾಗೆ ಮಾಡುವುದು ಅಷ್ಟು ಕಷ್ಟವೇನಲ್ಲ. 
ಒಂದು ಗಾಜಿನ ಲೋಟದಲ್ಲಿ ನೀರು ತೆಗೆದುಕೊಂಡು ಅದರ ಮೇಲ ಮೇಸ್‌ ಗಳ 
ಈ 0೩ ಆ ದದ ಮೇಲೆ ಸಲವೂ ಒದ್ದೆಯಾ 
ಕಾಗದದ ಒಂದು ತುಂಡನ್ನಿರಿಸಿ. ಆ ಕಾಗ! ಲ್ಪಷ್ಟ MY ಬನ 
ತರ ಸಿಗರೇಟ್‌ ಕಾಗದವನ್ನು ಜಾಗರೂಕತೆಯಿಂದ ಕೆಳಗಿನ ರೀತಿಯಲ್ಲಿ 
ಸೂಜಿಯನಿರಿಸಿ. ಅನಂತರ ಸಿಗರೇಟ್‌ ಕಾ ಸ್ನ ು ಕೆ ಭಾ 
ಗೆಯಿರಿ "ಮತ್ತೊಂದು ಸ ವಾ ಗುಂಡುಸೂಜಿಯನ್ನು ತೆಗೆದುಕೊಂಡು ಕ್ರಮೇಣ 
ತೆಗೆಯಿರಿ: ಮತ್ತೊಂದು ಸೂಜಿ ಅಥವಾ ಗುಂ ತೆ ಮಕ 
ಮದ್ದಭಾಗಕ್ಕೆ ಹೋಗುತ್ತ ಕಾಗದದ ತುಂಡನ್ನು ನೀರಿನೊಳಕ್ಕೆ ನ ಕ 
ದು ನೀ ಸೆ ಸೂಜಿ ಮಾತ್ರ ತಲೆ 
) ರಾದಾಗ ಮುಳುಗುತದೆ. ಆದರೆ ಸೂ ಶ್ರ ತಲ 
ಎ... 1... 3 "ಹೊರ ಭಾಗದಲ್ಲಿ ನೀರಿನ ಮಟದಲ್ಲೇ 
ಇರುತ್ತದೆ (ಚಿತ್ರ 61). ಗಾಜಿನ ಲೋಟದ ಹೊ ಜಾಗ ds ಹ 
ಅಯಸ್ಕಾಂತವೊಂದನ್ನು ಆಡಿಸುತ್ತ ತೇಲುತ್ತಿರುವ ಸೂಜಿಯನ್ನು ಗಿರಕಿ ಸುತ್ತುವಂತೆಯೂ 


ಮಾಡಬಹುದು. 


ಮತು ಅದು ಉಂಟುಮಾಡುವ ಇಳಿತ 
(2 ಪಟ್ಟು ಹಿಗ್ಗಿಸಿದೆ). ಬಲ: ಕಾಗದದ 
ಸ 
ತುಂಡನ್ನು ಉಪಯೋಗಿಸಿಕೊಂಡು ಸೂಜಿಯನ್ನು 
1 


ತೇಲುವಂತೆ ಮಾಡುವ ವಿಧಾನ. 


ಸ್ವಲ್ಪ ಅನುಭವ ಬಂದ ಮೇಲೆ ನೀವು ಈ ಪ್ರಯೋಗದಲ್ಲಿ ಸಿಗರೇಟ್‌ ಕಾಗದವನ್ನು 
ಗ್ರ 0. i: 
ಸೊ: ಸಂಪು ಡಬಹುದು. ಇದಕ್ಕೆ ನೀವು 
ಉಪಯೋಗಿಸುವುದನ್ನು ಸಂಪೂರ್ಣವಾಗಿ ಬಿಟ್ಟುಕೊ A ವ 


ಸ ನು ಹಿಡಿದು ನೀರಿಗೆ ಸಮಾಂತಃ 
ಮಾಡಬೇಕಾದುದೆಲ್ಲ ಸೂಜಿಯನ್ನು ಮಧ್ಯಭಾಗದಲ್ಲಿ ಹಾ . pe 
ಸಿಕೊಂಡು ಅದನು ಸಲ ಎತರದಿಂದ ನೀರಿನ ಮೇಲೆ ಹಾಕುವುದು. 1 
ಹ ನ್ನೂ ಉಪಡೋಗಿಸ ದರೆ ಅದೂ ಸೂಜಿಯಂತೆಯೇ 
ಬದಲು ಗುಂಡುಸೂಜಿಯನ್ನೂ ಉಪಯೋಗಿಸಬಹುದು, ಆದರೆ ಅ pe 
ಎರಡು ಮಿಲಿಮೀಟರ್‌ಗಿಂತ ಹೆಚ್ಚು ದಪ್ಪವಾಗಿರಕೂಡದು. ಒಂದು bp ) 

ಸ ಸುವನೂ ಇದೇ ರೀತಿ ತೇಲುವಂತೆ 
ಅಥವಾ ಯಾವುದಾದರೂ ಸಣ್ಣ ಲೋಹದ ವಸ್ತುವನ್ನೂ ದೇ 
93 
ಮನರಂಜನೆಗಾಗಿ ಭೌತಶಾಸ್ತ್ರ 


ಮಾಡಬಹುದು. ಇವನ್ನೆಲ್ಲ ಉಪಯೋಗಿಸಿ ಅನುಭವ ಪಡೆದನಂತರ ನಾಣ್ಣವೊಂದನೂ 
ತೇಲುವಂತೆ ಮಾಡಲು ನೀವು ಯತ್ನಿಸಿ ನೋಡಿ. | 

ಈ ಎಲ್ಲ ಲೋಹದ ವಸ್ತುಗಳೂ ತೇಲುತ್ತವೇಕೆಂದರೆ, ನೀವು ಅವನ್ನು ಹಿಡಿದಿದ್ದಾಗ 
ಅವುಗಳ ಸುತ್ತ ನಿಮ್ಮ ಬೆರಳಿನ ಜಿಡ್ಡಿನ ತೆಳುವಾದ ಪದರ ಆವರಿಸಿಕೊಂಡಿರುತ್ತದೆ. 
ಅದರಿಂದಾಗಿ "ನೀರು " ಲೋಹವನ್ನು ಒದ್ದೆಯಾಗಿಸಲು ಸಾಧ್ಯವಾಗುವುದಿಲ್ಲ. ತೇರುವ 
ಸೂಜಿಯು ನೀರಿನ ಮೇಲ್ಮೈ ಮೇಲೆ ಉಂಟುಮಾಡುವ ತಗ್ಗನ್ನೂ ನೀವು ಕಾಣಬಹುದು. ತನ್ನ 
ಮೂಲಸ್ಸಿ ತಿಯನ್ನು ಪಡೆಯಲು ಯತ್ನಿಸುತ್ತ ನೀರಿನ ಮೇ ಪದರವು ಸೂಜಿಯನ್ನು 
ಮೇಲಕ್ಕೆ” ತೇಲಿಸುತ್ತದೆ, ಸೂಜಿಯು ಸ್ಥಾನೆಪಲ್ಲಟ ಮಾಡಿದ ನೀರಿನ ತೂಕಕ್ಕೆ ಸಮನಾದ 
ಬಲವು ಸೂಜಿಯನ್ನು ಮೇಲಕ್ಕೆ ತೇಲಿಸಿರುತ್ತದೆ. ಸೂಜಿಯೊಂದು ತೇಲುವಂತೆ ಮಾಡುವ 
ಅತ್ಯಂತ ಸುಲಭವಾದ ಮಾರ್ಗವೆಂದರೆ, ಅದಕ್ಕೆ ಜಿಡ್ಡು ಹೆಚ್ಚುವುದಾಗಿದೆ. ಆಗ ಸೂಜಿ 
ಎಂದಿಗೂ ಮುಳುಗುವುದಿಲ್ಲ 


ಜರಡಿಯಲ್ಲಿ ನೀರು ಒಯ್ಯುವುದು 


ಜರಡಿಯಲ್ಲಿ ನೀರು ಒಯ್ಯುವುದು ಶಟ್ಟುಕಥೆಯಲ್ಲಷ್ಟೆ ಸಾಧ್ಯ ಎಂದೇನೂ ಭಾವಿಸಬೇಡಿ. 
ಅಸಾಧ್ಯವೆಂದು ಕಂಡುಬರುವ ಈ ಕಾರ್ಯವ ಮಾಡೆಲೂ ಭೌತಶಾಸ್ತ್ರ ನಮಗೆ ನೆರವು 
ನೀಡುತ್ತದೆ. 15 ಸೆಂ.ಮೀ. ಅಗಲವಿರುವ . fae ತೆಗೆದುಕೊಳ್ಳಿ, ಅದರ 
ರಂಧ್ರಗಳು 1 ಮಿಲಿಮೀಟರ್‌ಗಿಂತ ಕಮ್ಮಿ ವ್ಯಾಸ ಹೊಂದಿರಬಾರದು. ಅದನ್ನು ಕರಗಿದ 
ವಾಹಿನಿ « ಅದ್ದಿ. ಜರಡಿಯ ರಂಧ್ರಗಳು ತೆಳುವಾದ ಕಂಡೂ ಕಾಣದಂಥ ಪ್ರಾರಪಿನ್‌ 
ಪೊರೆಯಿಂದ ಅಪೃಕವಾಗುತ್ತವೆ. ತ 
ಈಗಲೂ ಜರಡಿ ಜರೆಡಿಯಾಗಿಯೇ ಇರುತ್ತದೆ. ಅದರಲ್ಲಿ ಇನ್ನೂ ರಂಧ್ರಗಳು ಇದ್ದೇ 
ಇ ಅವುಗಳ ಮೂಲಕ ಗುಂಡುಸೂಜಿಯೊಂದನ್ನು ಸುಲಭವಾಗಿ ತೂರಿಸಲೂ 
ಹುದು, ಆದರೂ ಈಗ ನೀವು ಇದರಲ್ಲಿ ನೀರನ್ನು ಒಯ್ಯಬಹುದು — ಸ್ವಲ್ಪವಷ್ಟೆ 
ಭೀಷಣ ಒಯ್ಯಬಹುದು. ಆದರೆ ನೀರನು ತುಂಬುವಾಗ ನಾಸ ಪಗ್‌ 
ಜರಡಿಯನು ನ ಕುಲುಕಾಡಿಸಬಾರದು. 


ಚಿತ್ರ 62: ಜರಡಿಯಲ್ಲಿ ನೀರು ಏಕೆ ನಿಲ್ಲುತ್ತದೆ? 


ನೀರು ಏಕೆ ಸೋರುವುದಿಲ್ಲ? ಪ್ಯಾರಫಿನ್‌ ಅನ್ನು ಒದ್ದೆಯಾಗಿಸಲು ಆಗದೆ ನೀರು 
ತೆಳುವಾದ ಪೊರೆಯನ್ನು ಉಂಟುಮಾಡುತ್ತದೆ. ಅದು" ಜರಡಿಯ ರಂಧ್ರಗಳ ಮೂಲಕ 
ಉಬ್ಬಿಕೊಂಡಿರುತ್ತದೆ. ಈ ಪೊರೆಯೇ ನೀರನ್ನು ಸೋರದಣತೆ ಹಿಡಿದಿರಿಸುವುದು (ಚಿತ್ರ 62). 
ಪ್ಯಾರಫಿನ್‌ನ ಪೂರ ಹೊಂದಿರುವ ಈ ಜರಡಿಯು ನೀರಿನ ಮೇಲೆ ತೇಲುವುದು ಕೂಡ. 


94 ಮನರಂಜನೆಗಾಗಿ ಭೌತಶಾಸ್ತ್ರ 


ಆದ್ದರಿಂದ ಇದನ್ನು ನೀರನ್ನು ಒಯ್ಯಲಷ್ಟೆ ಅಲ್ಲ ದೋಣಿಯನ್ನಾಗಿಯೂ ಉಪಯೋಗಿಸಲು 
ಸಾಧ್ಯ. 

ವಿರೋಧಾಭಾಸವೆಂದು ಕಂಡುಬರುವ ಈ ಪ್ರಯೋಗವು ಅನೇಕ ಸಾಮಾನ್ಯ 
ಸಂಗತಿಗಳನ್ನು ವಿವರಿಸುತ್ತದೆ. ಈ ಸಂಗತಿಗಳು ನಮಗೆ ಎಷ್ಟು ಸಾಮಾನ್ಯವಾಗಿರುತ್ತವೆಂದಕೆ 
ಅವು ಏಕೆ ಹಾಗೆ ಎಂದು ನಾವು ವಿಚಾರಿಸುವ ಗೊಡವೆಗೂ ಹೋಗಿರುವುದಿಲ್ಲ. 
ಪೀಪಾಯಿಗಳಿಗೂ ದೋಣಿಗಳಿಗೂ ಟಾರ್‌ ಹಚ್ಚುವುದು, ಬಿರಡೆಗಳಿಗೂ ಮುಚ್ಚಳಗಳಿಗೂ 
ಕೊಬ್ಬಿನ ಜಿಡ್ಡು ಹಚ್ಚುವುದು, ಮನೆಯ ಮೇಲ್ಭಾವಣಿಗಳಿಗೆ ತೈಲದ ಪೈಂಟನ್ನು ಬಳಿಯುವುದು, 
ನೀರಿನಲ್ಲಿ ಒದ್ದೆಯಾಗಬಾರದೆಂದು ಬಯಸುವ, ಪ್ರತಿಯೊಂದಕ್ಕೂ ಎಣ್ಣೆಯ ವಸ್ತುಗಳ 
ಆವರಣಗಳನ್ನು “ಒದಗಿಸುವುದು, ಬಟ್ಟೆಗಳಿಗೆ ರಬ್ಬರ್‌ ಕೂಡಿಸುವುದು. ಇವೆಲ್ಲ ನಾವು ಈಗಷ್ಟೆ 

ವಿವರಿಸಿದ ಜರಡಿಯನ್ನು ಮಾಡುವಂತಹ ಕಾರ್ಯಗಳೇ ಆಗಿವೆ. ಒಂದೇ ಅಹವಾದವೆಂದರೆ, 
ಈ ಜರಡಿಯು ಅತ್ಯಂತ "ಅಸಾಮಾನ್ಯವಾಗಿ ಕಂಡುಬರುತ್ತದೆ. 


ಎಂಜಿನಿಯರುಗಳಿಗೆ ನೊರೆಯ ಸಹಾಯ 


ತೇಲುವ ಉಕ್ಕಿನ ಸೂಜಿ ಅಥವಾ ತಾಮ್ರದ ನಾಣ್ಯದ ಪ್ರಯೋಗವು, ಗಣಿ ಕಾರ್ಯದಲ್ಲಿ 
ಅದಿರುಗಳನು "'ಸಿರಿವಂತ'' ಗೊಳಿಸಲು, ಅಂದರೆ ಅವುಗಳಲ್ಲಿರುವ ಖನಿಜಗಳ ಅಂ ತವನ್ನು 
ಹೆಚ್ಚಿಸಲು, "ಬಳಸುವ ವಿಧಾನದೊಂದಿಗೆ ಸ್ವಲ್ಪ ಹೋಲಿಕೆ, ಹೊಂದಿದೆ. ಅದಿರುಗಳನ್ನು 
ಸ್ವಚ್ಛಗೊಳಿಸುವ ಅನೇಕ ಬಿಧಾನಗಳನ್ನು ಎಂಜಿನಿಯರುಗಳು ಬಲ್ಲರು. ಆದರೆ ನಾವು ಈಗ 
ಮನಸ್ಸಿನಲ್ಲಿಟ್ಟಿರುವಂ ಂಥ "'ತೇಲಿಕೆ'' `ಎಂದು ಕರೆಯಲಾಗುವ ವಿಧಾನವೇ ಅತ್ಯುತ್ತಮ 
ವಾದುದು; ಜೇರೆಲ್ಲ ವಿಧಾನಗಳೂ ವಿಫಲಗೊಂಡಾಗ ಇದು ಯಶಸ್ವಿಯಾಗುತ್ತದೆ. i 

ತೇಲಿಕೆ ವಿಧಾನವು ಈ ಕೆಳಗಿನಂತಿದೆ: ಒಂದು ತೊಟ್ಟಿಯಲ್ಲಿ ನೀರು ಮತ್ತು ಬಿಡ್ಡು 
ವಸ್ತುಗಳನ್ನು ತುಂಬಿರಲಾಗುತ್ತದೆ. ಇದರೊಳಕ್ಕೆ ಚೆನ್ನಾಗಿ ಪುಡಿಮಾಡಿದ ಅದಿರನ್ನು 
ಹಾಕಲಾಗುತ್ತದೆ. ಜಿಡ್ಡಿನ ವಸ್ತುಗಳು ಖನಿಜದ ಕಣಗಳ ಸುತ್ತ € ಅತ್ಯಂತ ತೆಳುವಾದ ಪೊರೆಯ 
ಆವರಣವನ್ನು ಉಂಟುಮಾಡುತ್ತವೆ. ಇದರಿಂದಾಗಿ ಅವು” ನೀರಿನಲ್ಲಿ ತೋಯುವುದಿಲ್ಲ. 
ಇದರೊಳಕ್ಕೆ ಗಾಳಿಯನ್ನು ಊದರಾಗುವುದು. ಆಗ ಅಸಂಖ್ಯಾತ ಸಣ್ಣ ಸಣ್ಣ ಗಾಳಿಗುಳ್ಳೆಗಳುಳ್ಳ 
ನೊರೆ ಉಂಟಾಗುತ್ತದೆ. "ಜಿಡ್ಡಿನ ಆವರಣವುಳ್ಳ ಖನಿಜದ ಕಣಗಳು ಈ ಗಾಳೆಗುಳ್ಳಿಗಳ ಜೊತೆಗೆ 
ಕೂಡಿಕೊಂಡು, ಮೆಯು ಬಲೂನ್‌ ತನ್ನ ತಳಕ್ಕೆ ಕಟ್ಟಿರುವ ಆಕಾಶ ಬುಟ್ಟಿಯನ್ನು” ಮೇಲೆತ್ತುವ 
ರೀತಿಯಲ್ಲೇ, ಮೇಲೇರುತ್ತವೆ (ಚಿತ್ರ 63). "ಜಿಡ್ಡಿನ ಆವರಣವಿಲ್ಲದೆ ಅದಿರಿನ ಮಣ್ಣಿನ 
ಕಣಗಳು 'ಗಾಳಿಗುಳ್ಳಿಗಳ ಜೊತೆಗೆ ಕೂಡಿಕೊಳ್ಳಲಾರವು. ಹಾಗಾಗಿ ಅವು ಕೆಳಕ್ಕೆ ಮುಳುಗುತ್ತದೆ. 
ನೊರೆಯಲ್ಲಿರುವ ಗಾಳಿಗುಳ್ಳೆಗಳು ತಾವು ಒಯ್ಯುವ ಖನಿಜದ ಕಣಗಳಿಗಿಂತ ಹೆಚ್ಚು 
ದೊಡ್ಡದಾಗಿದ್ದು ಅವು ಘನರೂಪದ ಖನಿಜದ ಕಣಗಳನ್ನು ಮೇಲೆತ್ತಲು 
ಸಮರ್ಥವಾಗಿರುವುದನ್ನು ಗಮನಿಸಿ. ಇದರ ಫಲವಾಗಿ ಖನಿಜದ ಎಲ್ಲ ಕಣಗಳೂ ಮೆಕ್ಕೆ 
ನೊರೆಯಲ್ಲಿ ತೇಲಿಬರುತ್ತವೆ. ಇದನ್ನು ಬಾಚಿ ತೆಗೆದು ಮುಂದಿನ ಪರಿಷ್ಕರಣ ಕಾರ್ಯಕ್ಕೆ 
ಕೊಂಡೊಯ್ಯಲಾಗುವುದು. ಆ ಪರಿಷ್ಕರಣ ಕಾರ್ಯದಲ್ಲಿ ಸಾಂದ್ರೀಕೃತ ಅದಿರು 
ಎನ್ನುವಂತಹುದನ್ನು - ಇದು ಮೂಲ ಅದಿರಿಗಿಂತ ಹತ್ತಾರು ಪಟ್ಟು "ಹಚ್ಚು ಖನಿಜದ 
ಅಂಶಗಳನ್ನು ಹೊಂದಿರುತ್ತದೆ - ಪ್ರತ್ಯೇಕಿಸಲಾಗುವುದು. ಈ ಸ್ವೇಲಿಕೆಯ' ಅದಿರು" ಪರಿಷ್ಕರಣ 
ವಿಧಾನ'ವನ್ನು ಎಷ್ಟು ಚೆನ್ನಾಗಿ ಅಭಿವೃದ್ಧಿಗೊಳಿಸಲಾಗಿದೆಯೆಂದರೆ ಅತ್ಯಂತ ಸೂಕ್ತವಾದ 


ಮನರಂಜನೆಗಾಗಿ ಭೌತಶಾಸ್ತ್ರ 95 


ಅಭಿಕಾರಕಗಳನ್ನು (ರೀಏಜೆಂಟ್‌ಗಳನ್ನು) 


ಆಯ ಮಾಡುವ ಮೂಲಕ ನಿರ್ದಿಷ್ಟ 


ಯಾವುದೇ ಖನಿಜಾಂಶ 


ಆದರೆ ಟಾ "ಅಕಸ್ಮಿಕ "ಪ್ರಸಗಪೊಂದ 
ರಿಂದಾಗಿ. ಒಂದು ದಿನ, ಕಳೆದ ಶತಮಾನದ 
ಕೊನೆಯಲ್ಲಿ ಅಮೆರಿಕದ ಶಾಲಾಧ್ಯಾಪಕಿ 
ಕ್ಯಾರೀ ಎವರ್ಸನ್‌ ಎಂಬಾಕೆ ತಾಮ್ರದ 
ಪಿರೈಟ್‌ಅನ್ನು ರಾಶಿ ಹಾಕಲು ಬಳಸುತ್ತಿದ್ದ 
ಜಿಡ್ಡಾದ ಗೋಣಿಚೀಲಗಳನ್ನು ತೊಳೆಯು 
ತ್ತಿದ್ದಳು. ಆಗ ಗೋಣಿಚೀಲಗಳಲ್ಲಿ ಹಿಂದುಳಿದಿದ್ದ ಪಿರೈಜ್‌ ಕಣಗಳು ನೊರೆಯೊಂ ದಿಗೆ ಮೇಲೆ 
ತೇಲುತ್ತಿದ್ದುದನ್ನು ಆಕೆ ಆಕನ್ಸಾಶಾಗಿ ಗಮನಿಸಿದಳು. ಇದೇ ತೇಲಿಕೆ ಅದಿರು ಪರಿಷ್ಕರಣ 
ವಿಧಾಸ್ಕೆ ಸೂಚನೆ ನೀಡಿದುದು. 


ಚಿತ್ರ 68: ತೇಲಿಕೆಯ ಸೂತ್ರದ ಸಾರ. 


ಸೋಗಿನ ""ನಿರಂತರ ಚಲನೆ''ಯ ಯಂತ್ರ 

ಇದೊಂದು ನಿಜವಾದ ''ನಿರಂತರ ಚಲನೆ''ಯ ಯಂತ್ರ ಎಂದು ವಿವರಿಸಿರುವ ಈ 
ಕೆಳಗಿನ ಯಂತ್ರಸನ್ನಾಹವನ್ನು (ಚಿತ್ರ 64) ನೀವು ಕೆಲವೊಮ್ಮೆ ಕಾಣಬಹುದು. ಒಂದು 
ಪಾತ್ರೆಯಲ್ಲಿ ತುಂಬಲಾದ ಎಣ್ಣೆಯನ್ನು (ಅಥವಾ ನೀರನ್ನು) ಬತ್ತಿಗಳು ಹೀರಿಕೊಂಡು 
ಮೊದಲು 'ಮೀಲಿರುವ ಒಂದು ಪಾತ್ರೆಗೆ “ಸಾಗಿಸುತ್ತವೆ. ಆಮೇಲೆ ಮತ್ತಷ್ಟು ಬತ್ತಿಗಳು ಅದನ್ನು 
ಹೀರಿಕೊಂಡು ಇನ್ನೂ ಮೇಲಿರುವ. ಮತ್ತೊಂದು ಪಾತ್ರೆಗೆ ಸಾಗಿಸುತ್ತವೆ. ಈ ಮೇಲಿನ 
ಪಾತ್ರೆಯಲ್ಲಿ ತೋಡುಜಾಡಿನ ಒಂದು ಹೊರ ಮೂತಿ ಇರುತ್ತದೆ. ಎಣ್ಣೆ "ಅಥವಾ ನೀರು ಈ 
ಮೂತಿಯಿಂದ ಹೊರಬಂದು ಹುಟ್ಟುಗಾಲಿಯೆ ಇಂದರೊಕಕ್ಕೆ ಸುರಿಯುತ್ತ ಅದನ್ನು 
ತಿರುಗುವಂತೆ ಮಾಡುತ್ತದೆ. ಬತ್ತಿಗಳು ಮತ್ತೆ ಕೆಳಗಿನ ತೊಟ್ಟಿಯಿಂದ ಎಣ್ಣೆಯನ್ನು 
ಹೀರಿಕೊಂಡು ಮೇಲಿನ ಪಾತ್ರೆಗೆ" ಎತು ತ್ತವೆ. ಹೀಗೆ ಎಣ್ಣೆಯ ಹುಟ್ಟುಗಾಲಿಯೊಳಕ್ಕೆ 
ಸುರಿಯುವುದು ನಿಲ್ಲುವುದೇ ಇಲ್ಲ ಮತ್ತು ಗಾಲಿಯು ಸತತವಾಗಿ ಇರುಗುವುದೂ 
ನಿಲ್ಲುವುದಿಲ್ಲ. 

ಈ ಯಂತ್ರಸನ್ನಾಹದ ವಿವರಣೆ ನೀಡಿದ ಜನ ಅದನ್ನು ನಿರ್ಮಿಸುವ ಶ್ರಮ 
ಕೈಕೊಂಡಿದ್ದಲ್ಲಿ ಒಂದು ಹನಿ ಎಣ್ಣೆ ಕೂಡ ಎಂದಿಗೂ ಮೇಲಿನ ಪಾತ್ರಿ ಯನ್ನು ತಲುಪುತ್ತಲೂ 
ಇರಲಿಲ್ಲ. ಚಕ್ರವನ್ನು ಎಂದೂ ತಿರುಗಿಸು ುತ್ತಲೂ ಇರಲಿಲ್ಲ ಎಂಬುದನ್ನು ಮನಗಾಣುತ್ತಿದ್ದೆರು. 
ಆಂಪೆಸಾಗೆ, ಇದು. ಹೀಗೆ ಎಂಬುದನ್ನು" ಮನಗಾಣಲು ನಾವು ಈ ಯಂತ್ರಸನ್ನಾಹವನ್ನು 
ನಿರ್ಮಿಸಿ ನೋಡುವ ಗೋಜಿಗೇ ಹೋಗಬೇಕಿಲ್ಲ. ಎಣ್ಣೆಯು ಬತ್ತಿಯ "ಬಾಗಿದ 
ಮೇಲ್ತುದಿಯಿಂದ ಹೊರ ಸುರಿಯಲೇ ಬೇಕೆಂದು ಈ ಯಂತ್ರಸ ಸನ್ನಾಹದ ಆವಿಷ್ಠರಣಕಾರ ಏಕೆ 


96 ಮನರಂಜನೆಗಾಗಿ ಭೌತಶಾಸ್ತ್ರ 


1: ತು 
Jd [ಗಗಗ್ರ 


ಚಿತ್ರ 64 : ಕಾಯ ಈ 
ನಿರಂತರ ಚಲ 
ಯಂತ್ರ. 
ಭಾವಿಸಿಕೊಳ್ಳಬೇಕು 7) ಲೋಮನಾಳ ಬಲಗಳು ಗುರುತ್ವಾಕರ್ಷಣವನ್ನು ನಿಭಾಯಿಸಿಕೊಂಡು 
ನ ಬತ್ತಿಯ ಮೇಲಕ್ಕೆ ತನೆ ಎಂಬುದೇನೋ ನಿಜ. ಆದರೆ ಇದೇ ಬಲಗಳೇ, 


ತಿಯ ರಂಧ್ರಗಳ 
ಲೋಮನಾಳ 'ಇಲಗಳ ದೆಸೆ 
ಚಲನೆಯ 1 


ಹೊರಸೂಸದಂ: ತಡೆಯುತ್ತವೆ. 


ನಿರಂತರ ಚಲ, 


ಮನರಂಜನೆಗಾಗಿ ಭೌತಶಾಸ್ತ್ರ 97 
8 ೨ 


ನಾವು ಮೇಲೆ ತಿಳಿಸಿರುವ ಯಂತ್ರಸನ್ನಾಹವು ನೀರಿನಿಂದ ಚಲಿಸುವ ಮತ್ತೊಂದು 
ಯಂತ್ರಸನ್ನಾಹವನ್ನು ಹೋಲುತ್ತದೆ. ಇಟಲಿಯ ಮೆಕ್ಯಾನಿಕ್‌ ಹಿರಿಯ ಸ್ಮಾದಾ 1575ರಲ್ಲಿ 
ಇದರ ; ಆವಿಷ್ಠರಣೆ ಮಾಡಿದ. ಚಿತ್ರ 65 ಈ ವಿನೋದಕರ 'ಸನ್ನಾಹವನ್ನು ತೊರಿಸುತ್ತದೆ. ಅದು 
ತಿರುಗಿದಂತೆ ಆರ್ಕಿಮಿಡೀಸ್‌ ಸ್ಕ್ಯೂ ನೀರನ್ನು ಮೇಲಿನ ತೊಟ್ಟಿಗೆ ಎತ್ತುತ್ತದೆ. ಅಲ್ಲಿಂದ ಅದು 
ತೋಡು ಜಾಡೊಂದರಿಂದ ಹೊರುಂದು ಕಳಗೆ ಬಲ ಕೊನೆಯಲ್ಲಿ ತೋರಿಸಿರುವಂಥ ತೊಟ್ಟಿ 
ತುಂಬುವ ಗಾಲಿಯ ಹುಟ್ಟುಗಳ ಮೇಲೆ ಬಡಚುತ್ತದೆ. "ಈ ಗಾಲಿಯು ಒಂದು 
ಸಾಣೆಹಿಡಿಯುವ ಯಂತ್ರವನ್ನು ತಿರುಗಿಸುತ್ತದೆ ಮತ್ತು ಅದೇ ಹೊತ್ತಿನಲ್ಲಿ ಹಲವಾರು 
ಗೇರ್‌ಗಳ ಮೂಲಕ, ನೀರನ್ನು. ಮೇಲಿನ ತೊಟ್ಟಿಗೆ ಎತ್ತುವ ಆರ್ಕಿಮಿಡೀಸ್‌ ಸ್ಕೂ ವನ್ನೂ 
ತಿರುಗಿಸುತ್ತದೆ. ಸ್ವಲ್ಪದರಲ್ಲಿ ಹೇಳುವುದಾದರೆ, ಸ್ಫೂ 'ಗಾಲಿಯನ್ನು ಸುತಿಸುತ್ತದೆ, ಗಾಲೆ 
ಸ್ಫೂವನ್ನು ಸುತ್ತಿಸುತ್ತದೆ ! ಇಂಥ ಸನ್ನಾಹಗಳು ಸಾಧ್ಯವಾಗಿದ್ದಲ್ಲಿ, ಇನ್ನೊಂಡು ಅತ್ಯಂತ 
ಸರಳೆದಾದ" ಸನ್ನಾಹವನ್ನೂ ಮಾಡಬಹುದಿದ್ದಿತು. ರಾಟಿಯೊಂದರ' ಸುತ್ತ ಹಗ್ಗ ತಂದು ಅದರ 
ಎರಡು ತುದಿಗಳಿಗೂ 'ಓಂದೇ ರೀತಿಯ" ತೂಗು ಬಟ್ಟುಗಳನ್ನು "ಕಟ್ಟುವುದು. ಒಂದು 
ತೂಗುಬಟ್ಟು ಕೆಳಕ್ಕೆ ಬಿದ್ದಂತೆ ಇನ್ನೊಂದನ್ನು ಮೇಲಕ್ಕೆತ್ತುವುದು. ಅನಂತರ ಆದು ಕೆಳಗೆ ಬಿದ್ದು 

ಮೊದಲಿನದನ್ನು * ಹೀಲಕ್ಕಿತುವುದು. ಇದೊಂದು ನಿಜಕ್ಕೂ ಸೊಗಸಾದ “ನಿರಂತರ 
ಚಲನ"ಯ ಯಂತ್ರವಾಗುವುದಲ್ಲವೇ? 


ಸಾಬೂನು ಗುಳ್ಳೆ) ಗಳನ್ನು ಊದುವುದು 


ಸಾಬೂನು ಗುಳ್ಳೆಗಳನ್ನು ಹೇಗೆ ಊದಬೇಕು ಎಂಬುದು ನಿಮಗೆ ಗೊತ್ತೆ? ಅದು 
ಮೇಲ್ನೋಟಕ್ಕೆ ಕಾಣುವಂತೆ ಅಷ್ಟು ಸರಳವೇನಲ್ಲ. ಅದರಲ್ಲಿ ಅಂಥ ವಿಶೇಷವಾದುದೇನೂ 
ಇಲ್ಲವೆಂದೇ ನಾನೂ ಭಾವಿಸಿದ್ದೆ. ಆದರೆ ದೊಡ್ಡದಾದ ಸುಂದರವಾದ ಸಾಬೂನು ಗುಳ್ಳೆಗಳನ್ನು 
ಊದುವುದೂ ತನ್ನದೇ ರೀತಿಯಲ್ಲಿ ಒಂದು" ಕಲೆ, ಅದಕ್ಕೂ ಸ್ವಲ್ಪ ಅನುಭವ “ಜೇಕು. 
ಎಂಬುದನ್ನು ಸ್ವಾನುಭವದಿಂದ ಆರೆ. ಆದರೆ ಸಾಬೂನು *ಸುಳ್ಳಗಳನ್ನು ಊದುವಂಥ 
ಕುಲ್ಲಕವೆಂದು ಕಂಡುಬರುವ ಕಾರ್ಯವನ್ನು ಮಾಡುವುದರಲ್ಲಿ "ನಿಜಕ್ಕೂ ಏನಾದರೂ 
ಔಚಿತ್ಯವಿದೆಯೆ ? 

"ಸಾಮಾನ್ಯ ಜನರ ಮಧ್ಯೆ ಅವೇನೂ ಅಂಥ ಖ್ಯಾತಿ ಗಳಿಸಿಲ್ಲ. ಆದರೆ ಭೌತಶಾಸ್ತ್ರಜ್ಞರು 
ಜೇರೆ ಅಭಿಪ್ರಾಯ ಹೊಂದಿದ್ದಾರೆ. “ಸಾಬೂನು ಗುಳ್ಳೆಯೊಂದನ್ನು ಊದಿ ಅದನ್ನು ವೀಕಿಸಿ 
ನೀವು ಅದರ ಬಗೆಗೆ ನಿಮ್ಮ ಇಡೀ ಜೀವಮಾನ ಅಧ್ಯಯನ ಮಾಡಬಹುದು, ಸತ 
ಒಂದಾದ ಮೇಲೊಂದು ಭೌತಶಾಸ್ತ್ರ ಪಾಠಗಳನ್ನು ಕಲಿಯಬಹುದು'' ಎಂದು ಭಾರಿ ಬ್ರಿ! 
ಭೌತಶಾಸ್ತ್ರಜ್ಞ ಕೆಲ್ವಿನ್‌ ಹೇಳಿದ್ದಾರೆ. 

ನಿಜಕ್ಕೂ "ಅತ್ಯಂತ ತೆಳುವಾದ ಸಾಬೂನು ಪೊರೆಗಳ ವಿವಿಧ ವರ್ಣಸ್ಸುರಣವು 
ಭೌತವಿಜ್ಞಾನ! ಬಿಳುನ ಅಲೆಗಳ ಉದ್ದವನ್ನು ಅಲೆಯಲು ಸಾಧ್ಯಮಾಡಿಕೊಡುತ್ತದೆ. ಈ 
ಅತಿನವಿರಾರ ಪೊರೆಗಳ ಕರ್ಷಣ ಶಕ್ತಿಯ “ಅಧ್ಯ ಯನವು ಅವನಿಗೆ ಕಣಗಳ ನಡುವನ “ಬಲಗಳ 
ಪರಸ್ಪರ ಕ್ರಿಯೆಗೆ ಸಂಬಂಧಿಸಿದ ಸೂತ್ರಗಳನ್ನು ರೂಪಿಸಲು ಸಹಾಯ ಮಾಡುತ್ತದೆ. ಈ 


ಬಲಗಳ ಸಂಸಕ್ತತೆ ಇಲ್ಲದಿದ್ದಲ್ಲಿ ಜಗತ್ತು ಅತ್ಯಂತ ನವಿರಾದ ಧೂಳಿನ ರಾಶಿಯಷ್ಟೆ 


ಆಗಿರುತ್ತಿ! ದ್ವಿತು. 
ಚಿ ವಿವರಿಸಲಾಗಿರುವ ಕೆಲವು ಪ್ರಯೋಗಗಳು ಅಂಥ ಗಹನವಾದ ಗುರಿಗಳನ್ನೇನೂ 


98 ಮನರಂಜನೆಗಾಗಿ ಭೌತಶಾಸ್ತ್ರ 


ಕೊಂದಿಲ್ಲ. ಇವನ್ನು ಕೇವಲ ಜೋಧಪ್ರದ ಮನರಂಜನೆ ಒದಗಿಸಲಷ್ಟೆ ಮತ್ತು ಸಾಬೂನಿನ 
ಹೇಗೆ" ಊದಬೇಕು ಎಂದು ಹೇಳಿ ?ಕೊಡಲಷ್ಟೆ ನೀಡಲಾಗಿದೆ. "ಸಾಬೂನಿನ 
ು ಮತ್ತು ಅವನ್ನು ರೂಪಿಸುವ ಬಲಗಳು' ಎಂಬ ಗ್ರಂಥದಲ್ಲಿ ಬ್ರಿಟಿಷ್‌ ಭೌತವಿಜ್ಞಾನಿ 
ಬಾಯ್ಸ್‌ ಈ ಸಾಬೂನು ಗುಳ್ಳೆಗಳಿಂದ ಮಾಡಬಹುದಾದ ನಾನಾ ರೀತಿಯ ಅನೇಕ 
ಭು ಸುದೀರ್ಫವಾಗಿ ವರ್ಣಿಸಿದ್ದಾರೆ. ನಿಮಗೆ ಅಂಥ ಪ್ರಯೋಗಗಳನ್ನು 
ನಾಡುವುದರಲ್ಲಿ ಆಸಕ್ತಿ ಇದ್ದರೆ ಈ ಅದ್ಭುತ ಗ್ರಂಥವನ್ನು ಓದಿರಿ. 

ಅವುಗಳಲ್ಲಿ ಅತ್ಯಂತ ಸರಳವಾದ ಲವು ಪ್ರಯೋಗಗಳನ್ನು ಈ ಕೆಳಗೆ ನೀಡಲಾಗಿದೆ. 
ಇವುಗಳನ್ನು ಮಾಡಲು ಸಾಮಾನ್ಯ ಬಟ್ಟೆ ಒಗೆಯುವ ಸಾಬೂನೇ ಸಾಕು. ಮೈಗೆ ಹಾಕಿಕೊಳ್ಳುವ 


ಬ 
ಗಾಬೂನು ಇದಕ್ಕೆ ಅಷ್ಟು ಯುಕ್ತವಲ್ಲ ಶುದ್ಧ ಆಲಿವ್‌ ಎಣ್ಣೆ ಸ ಸಾಬೂನು ಆಥವಾ ಬಾದಾಮಿ 


(ತ 


u 


ಣೆ ಸಾಬೂನನ್ನೂ ಉಪಯೋಗಿಸಬಹುದು. ದೊಡ್ಡ ಹಾಗೂ ಸುಂದರವಾದ ಗುಳ್ಳೆಗಳನ್ನು 
ಸಡೆಯಲು ಇವು ಅತ್ಯುತ್ತಮವಾದವು. ಒಂದು ಜಿಲ್ಲೆ ಸಾಬೂನನ್ನು ಜಾಗರೂಕತೆಯಿಂದ 
ಶುದ್ಧವಾದ ತಣ್ಣೀರಿನಲ್ಲಿ ಸ್ವಲ್ಪ ದಪ್ಪವಾದ ದ್ರಾವಣ ಬರುವವರೆಗೂ. ಕರಗಿಸಿ. ಶುದ್ಧವಾದ 
ಮಳೆ ನೀರು ಅಥವಾ ಮಂಜು ಕರಗಿದ ನೀರು ಅತ್ಯುತ್ತಮವಾದುದು. ಆದರೆ ಇದಕ್ಕೆ ಬದಲು 
ಕುದಿಸಿ ಆರಿಸಿದ ನೀರನ್ನೂ ಉಪಯೋಗಿಸಬಹುದು. ಗುಳ್ಳೆಗಳು ಹೆಚ್ಚು ಹೊತ್ತು ಇರುವಂತೆ 
ಮಾಡಲು, ದ್ರಾವಣಕ್ಕೆ ಮೂರು ಪಾಲಿಗೆ ಒಂದು ಪಾಲಿನಂತೆ ಗ್ಲಿಸರೀನ್‌ ಸೇರಿಸಬಹುದೆಂದು 
ಪ್ಲಾಟೋ ಸಲಹೆ ಮಾಡುತ್ತಾರೆ. ಬುರುಗನ್ನೂ ಸಣ್ಣ ಗುಳ್ಳಿಗಳನ್ನೂ ಚಮಚವೊಂದರಿಂದ 
ತೆಗೆದುಹಾಕಿ. ಅನಂತರ ತೆಳ್ಳನೆಯ ಜೇಡಿಮ ಬಣ್ಣಿನ ಕೊಳವೆಯ ತುದಿಯನ್ನು ಸಾಬೂನಿನ 
ದ್ರಾವಣದಲ್ಲಿ ಅದ್ದಿ ಅದಕ್ಕೆ ಮುನ್ನ ಕೊಳವೆಯ ತುದಿಯ ಳಗೂ ಹೊರಗೂ ಸಾ ಬೂನನ್ನು 
ಹಚ್ಚಿರಿ. ಸುಮಾರು' ಹತ್ತು ಸೆ 
ಮೂಲಕವೂ ಉತ್ತಮ ಫೆಲಿತಾಂಶ 
ಆಕಾರದಲ್ಲಿ ಸೀಳಿರೆಚೇಕು. 


ಗುಳ್ಳೆಯನ್ನು ಹೀಗೆ ಊದಬೇಕು. ದ್ರಾವಣದೊಳಕ್ಕೆ 
೨ ೪ 

ಬವಾಗಿ ಹಿಡಿದು ತುದಿಯು. 7 ಸ ವಂತೆ, ಅದಿ. ಅನಂತರ 
ನಂದು ತುದಿಯಿಂದ ಮ್ಮ ಶ್ವಾಸಕೋಶಗಳ 


ಬಿಸಿಯೆಸಿರಿ ನಿಂದ epee ಮತ್ತು ಈ ಉಸಿರು ಕೋಣೆಯೊಳಗಿನ ಗಾಳಿಗಿಂತ 
ಹೆಚ್ಚು ಹಗುರವಾಗಿರುವುದರಿಂದ, ಗುಳ್ಳೆಯು" ತಕ್ಷಣವೇ ಮೇಲಕ್ಕೆ ತೇಲುತ್ತ ಉಬ್ಬುತ್ತದೆ. 
ಭೂ ಎ 10 ಸೆಂ.ಮೀ. ಅಗಲವಾಗುವವರೆಗೂ ನೀವು ಊದಬಹುದು. ಅಷು ಊದಲು 
ದ್ದರೆ ದ್ರಾವಣಕ್ಕೆ ಮತ್ತಷ್ಟು ಸಾಬೂನು ಸೇರಿಸಿ. ಆ ವ್ಯಾಸದ ಗುಳ್ಳೆಗಳು ಬರುವವರೆಗೂ 
ಸಾಬೂನು ಸೇರಿಸುತ್ತ. ಹೋಗಿ. ಇದಿಷ್ಟೆ ಸಾಲದು. ನೀವು ಇನ್ನೂ ಒಂದು ರೀತಿಯ ಪರೀಕ್ಷೆ 
ಮಾಡಬೇಕು. ಗುಳ್ಳೆಯನ್ನು ಊದಿದನಂತರ NSS ದ್ರಾವಣದಲ್ಲಿ ಅದ್ದಿದ ನಿಮ್ಮ 
ಬೆರಳಿನಿಂದ ಗುಳ್ಳಿಯನ್ನು ತಿವಿಯಲು ಯತಿ ಅದು ಒಡೆಯ ಸುಡೆ ಇದ್ದರೆ ನೀವು 
ಪ್ರಯೋಗಗಳನ್ನು ಪ್ರಾರಂಭಿಸಬಹು ುದು. ಒದರಿ ಇನ್ನು 
ಪ್ರಯೋಗಗಳನ್ನು ನಿಧಾನವಾಗಿ, ಜಾಗರೂಕತೆಯಿಂದ, 
ಕೋಣೆಯಲ್ಲಿ ಚೆನಾ ನ್ನಾಗಿ ಬೆಳಕಿರಬೇಕು. ಇಲ್ಲದಿದ್ದರೆ ಸೂಕ್ತ ವ 
ಕೆಲವು ಸ್ವಾರಸ್ಯಕರ ಪ್ರಯೋಗಗಳನ್ನು ಪರಿಶೀಲಿಸೋಣ. 


ಮನರಂಜನೆಗಾಗಿ ಭೌತಶಾಸ್ತ್ರ 99 


ಚಿತ್ರ 66 : ಸಾಬೂನಿನ ಗುಳ್ಳೆಗಳು. 


ಕ ಗುಳ್ಳೆಯೊಳಗೆ ಹೂವು. ಸಾಬೂನಿನ ದ್ರಾವಣವನ್ನು ಮೂರು ಮಿಲಿಮೀಟರ್‌ 
ದಪ್ಪದವರೆಗೆ ಒಂದು ತಟ್ಟೆ ಅಥವಾ ಟ್ರೇ ಒಳಕ್ಕೆ ಸುರಿಯಿರಿ. ಅನಂತರ ಒಂದು ಹೂವು 
ಅಥವಾ ಒಂದು ಪುಟ್ಟ ಹೂದಾನಿಯನ್ನು ಮಧ್ಯದಲ್ಲಿರಿಸಿ ಅದನ್ನು ಗಾಜಿನ 
ಲಾಳಿಕೆಯೊಂದರಿಂದ ಮುಚ್ಚಿ. ಅನಂತರ ಲಾಳಿಕೆಯ ಕಿರಿದಾದ ತುದಿಯ ಮೂಲಕ ಮೆಲ್ಲಗೆ 
ಊದುತ್ತ ಲಾಳಿಕೆಯನ್ನು ಮೇಲೆತ್ತಿ. ಕೆಳಗೆ ಸಾಬೂನಿನ ಗುಳ್ಳೆ ಏರ್ಪಟ್ಟಿರುತ್ತದೆ. ಗುಳ್ಳೆ ಸಾಕಷ್ಟು 
ದಪ್ಪವಾಗುವವರೆಗೂ ಊದಿ. ಅನಂತರ ಚಿತ್ರ 66ರಲ್ಲಿ ತೋರಿಸಿರುವಂತೆ ಲಾಳಿಕೆಯನ್ನು 
ವಾಲಿಸಿ ಚ ಬಿಡುಗಡೆ ಮಾಡಿ. ಈಗ ನೀವು ಇಟ್ಟಿದ್ದ ಹೂವು ಇಲ್ಲವೇ ಹೂದಾನಿ 
ಒಂದು ವಾರದರ್ಶಕವಾದ ಅರೆವೃತ್ತಾಕಾರದ ವಿವಿಧ ವರ್ಣಸ್ಟುರಿಸು ತ್ತಿರುವ ಸಾಬೂನು 
ಗುಳ್ಳೆಯ ಕಳಗಿರುತ್ತದೆ. ಹೂವಿನ ಬಿಡರು ಸಣ್ಣ ಪ್ರತಿಮೆಯೊಂದನ್ನು ತೆಗೆದುಕೊಂಡು ಅದರ 
ತಲೆಯ ಮೇಲೆ ಚಿತ್ರ 66ರಲ್ಲಿ ತೋರಿಸಿರುವಂತೆ ಸಣ್ಣ ಗುಳ್ಳೆಯೊಂದರ ಕಿರೀಟ 
ಇರಿಸಬಹುದು. ಈ ಸಣ್ಣ ಗುಳ್ಳಿಯನ್ನು ಪಡೆಯಲು, ದೊಡ್ಡ. ಗುಳ್ಳೆಯನ್ನು ಊದುವುದಕ್ಕೆ 
ಮುನ್ನ ಪ್ರತಿಮೆಯ ಮೇಲೆ ಒಂದು ಸೈಲ ಸಾಬೂನಿನ ದ್ರಾವಣವನ್ನು ಜೆಲ್ಲಂ. ಅನಂತರ 
ಡೊಡ್ಡ ಗುಳ್ಳೆಯನ್ನು ಕೊಳವೆಯಿಂದ ಚುಚ್ಚಿ ಒಳಗಡೆ ಸಣ್ಣ ಗುಳ್ಳಿಯನ್ನು ಊದಿ. 

ಗಳ್ಳಿಗಳ ತಂಡ (ಚಿತ್ರ 66). ಹಿಂದಿನ "ಪ್ರಯೋಗದಲ್ಲಿ ಉಪಯೋಗಿಸಿದ 
ಲಾಳಿಕೆಯನ್ನೇ "ತಗೆದುಕೊಂಡು ಹಿಂದಿನಂತೆಯೇ ಒಂದು ದೊಡ್ಡ ಗುಳ್ಳಿಯನ್ನು ಊದಿ. 
ಅನಂತರ ಹುಲ್ಲು ಕೊಳವೆಯೊಂದನ್ನು ತೆಗೆದುಕೊಂಡು ಅದನ್ನು ಪೂರ್ಣವಾಗಿ 
ದ್ರಾವಣದಲ್ಲಿ ಅದ್ದಿ ನೀವು ಊದುವ ತುದಿಯಷ್ಟೆ ಒಣಗಿರಬೇಕು. ಈ ಕೊಳವೆಯನ್ನು 
ಮೊದಲ ಗುಳ್ಳೆಯ ಮೂಲಕ ಮೆಲ್ಲಗೆ ತೂರಿಸಿ ಮಧ್ಯದವರೆಗೂ ಕೊಂಡೊಯ್ಯಿರಿ. 
ಅನಂತರ ಕೊಳವೆಯನ್ನು ನಿಧಾನವಾಗಿ ಹಿಂದಕ್ಕೆ ತನ್ನಿ "ಆದರೆ ಗುಳ್ಳೆಯಿಂದ ಹೊರ 
ಬರಕೂಡದು. ಈಗ ಮೊದಲ ಗುಳ್ಳೆಯೊಳಗಡೆ ಎರಡನೆಯ ಗುಳ್ಳೆಯನ್ನು ಊದಿ. ಇದೇ 
ರೀತಿ ಎರಡನೆಯದರ ಒಳಗಡೆ ಮೂರನೆಯದು, ಮೂರನೆಯದರ ಒಳಗಡೆ 


100 ಮನರಂಜನೆಗಾಗಿ ಭೌತಶಾಸ್ತ್ರ 


)ನೆಯದು, ಹೀಗೇ ಒಂದರೊಳಗೊಂದು ಬರುವಂತೆ ಗುಳ್ಳೆಗಳನ್ನು ಊದುತ್ತ ಹೋಗಿ. 
ಸಿಲಿಂಡರ್‌ ಆಕಾರದ ಗುಳ್ಳೆ ೈ (ಚಿತ್ರ 67). ಇದಕ್ಕೆ ನೀವು' ಎರಡು ತಂತಿಯ ಬಳೆಗಳನ್ನು ನ್ನು 
ENE ಅವುಗಳಲ್ಲಿ" ಒಂದರೊಳಕ್ಕೆ ಕಳಗಿನದಕೆ ಒಂದು ಸಾಮಾನ್ಯವಾದ 
ಗುಂಡುಗಿನ ಸಾಬೂನು ಗುಳ್ಳೆಯನ್ನು ಊದಿ. ಆಮೇಲೆ ಎರಡನೆಯ ಬಳೆಯನ್ನು 
ತೆಗೆದುಕೊಂಡು ಅದನ್ನು ಒದ್ದೆ ಮಾಡಿ ಗುಳ್ಳೆಯ ಮೇಲುಭಾಗದೊಂದಿಗೆ ಕೂಡಿಸಿ. ಈ 
ಬಳೆಯನ್ನು ಮೇಲಕ್ಕೆ ಎತ್ತುತ್ತ ಹೋಗಿ. ಗುಳ್ಳಿಯು ಸಿಲಿಂಡರ್‌ ಆಕಾರ ತಳೆಯುವವರೆಗೂ 
ಎತ್ತಿ. ಮೇಲಿನ ಬಳೆಯನ್ನು ಬಳೆಯ ಪರಿಧಿಗೂ ಹೆಚ್ಚಿನ ಎತ್ತರಕ್ಕೆ ಎತ್ತಿದಲ್ಲಿ ಸಿಲಿಂಡರಿನ 
ಅರ್ಧ ಭಾಗವು ಸಂಕೋಚಗೊಳ್ಳುತ್ತದೆ, ಇನ್ನೊಂದರ್ಥವು ಉಬ್ಬುತ್ತದೆ, ಕೊನೆಗೆ ಗುಳ್ಳೆಯು 
ಎರಡಾಗಿ ವಿಭಾಗಗೊಳ್ಳುತ್ತದೆ, ಎಂಬುದನ್ನು ಗಮನಿಸಿ. 


ಬೂನು ಗುಳ್ಳೆಯೊಂದರ 

ಸಾಬೂನಿನ ಗುಳ್ಳೆಯನ್ನು ಮಾಡುವ ಹೊರ ಪದರದಿಂದ ಹೊರದೂಡಲ್ಪಟ್ಟ 

ವಿಧಾನ. ಗಾಳಿಯು ಮೋಂಬತ್ತಿಯ ಜ್ವಾಲೆಯನ್ನು 
ಚಲಿಸುವಂತೆ ಮಾಡುತ್ತದೆ. 


ಚಿತ್ರ 67 : ಸಿಲಿಂಡರ್‌ ಆಕಾರದ ಚಿತ್ರ 68: 


ಸತತವಾಗಿ ತುಯ್ತ ಸ್ಥಿತಿಯಲ್ಲಿರುವ ಸಾಬೂನಿನ ಗ: ುಳ್ಳೆಯ ಯ ಪಟಲವು ಗುಳ್ಳೆಯೊಳಗಿರುವ 
ಗಾಳಿಯನ್ನು ಒತ್ತುತ್ತಿರುತ್ತದೆ. ಲಾಳಿಕೆಯ ಚೂಪು ತುದಿಯನ್ನು ಮೋಂಬತ್ತಿಯ ಜ್ವಾಲೆಯ 
ಸಮೀಪ 'ಒಡಿದಲ್ಲಿ "ಗುಳ್ಳೆಯ ಅತ್ಯಂತ ತೆಳುವಾದ ಪಟಲದ ಶಕ್ತಿಯು “ನೀವು 
ಭಾವಿಸಿರಬಹುದಾದಷ್ಟು ನಿರ್ಲಕ್ಷಿಸುವಷ್ಟೇನೂ ಅಲ್ಲವೆಂಬುದನ್ನು ಕಂಡುಕೊಳ್ಳುವಿರಿ ದ 
ಜ್ವಾಲೆಯು ಸಾಕಷ್ಟು ಗಮನಾರ್ಹವಾದ ರೀತಿಯಲ್ಲೇ ಸಂಚಲಿಸುತ ದೆ. (ಚಿತ್ರ 68). 

ಬೆಚ್ಚಗಿನ ಕೋಣೆಯಿಂದ ಗುಳ್ಳೆಯು ತಣ್ಣಗಿನ ಕೋಣೆಗೆ ತೇಲಿಕೊಂಡು ಹೋಗುವಾಗ 
ಆಗುವ ಬದಲಾವಣೆಗಳನ್ನು ಗಮನಿಸುವುದೂ ಸ ಸ್ವಾರಸ್ಕಕರವಾಗಿರುತ್ತದೆ. ಅದು ಗಾತ್ರದಲ್ಲಿ 
ಗಮನಾರ್ಹವಾಗಿ ಕುಗ್ಗುತ್ತದೆ. ಇದಕ್ಕೆ ವಿರುದ್ಧವಾಗಿ, ತಣ್ಣಗಿನ ಕೋಣೆಯಿಂದ ಬೆಚ್ಚಗಿನ 
ಕೋಣೆಗೆ ಬಂದಾಗ ಅದು ಹಗ್ಗುತ್ತದ. ಇದಕ್ಕೆ ಸಹಜವಾಗಿಯೇ, ಗುಳ್ಳೆಯ ಒಳಗಿರುವ 
ಗಾಳಿಯು ಕುಗ್ಗುವುದು ಅಥವಾ ಹಿಗ್ಗುವುದು ಕಾರಣ. ಒಂದು ಸಾವಿರ ಘನ ಸೆಂ.ಮೀ.ನ 


ಮನರಂಜನೆಗಾಗಿ ಭೌತಶಾಸ್ತ್ರ 101 


ಗುಳ್ಳೆಯೊಂದನ್ನು - 15'€ ಖರತ್ವವಿರುವ ಸ್ಥಳದಲ್ಲಿ ಊದಿ ಅದನ್ನು + 1570 ಖರತ್ವವಿರುವ 
ಕೋಣೆಗೆ ಕೊಂಡೊಯ್ದಲ್ಟಿ ಅದು ಗಾತ್ರದಲ್ಲಿ ಸುಮಾರು 110 ಘನ ಸೆಂ.ಮೀ.ನಷ್ಟು 


ಹಿಗ್ಗುವುದು (1,000 x 30 x ಜೆ 


ಅಷ್ಟೇ ಅಲ್ಲ ಸಾಬೂನಿನ ಗುಳ್ಳೆಯೊಂದು ಸಾಮಾನ್ಯವಾಗಿ ಯಾವಾಗಲೂ 
ಭಾವಿಸಿರುವಂತೆ ಅಷ್ಟು ಅಲ್ಲಾಯುವೇನೂ ಅಲ್ಲವೆಂದೂ ನಾನು ತಿಳಿಸಬೇಕು. 
ಜಾಗರೂಕತೆಯಿಂದ ನೋಡಿಕೊಂಡಲ್ಲಿ ಅದನ್ನು ಹೆಚ್ಚಲ್ಲದಿದ್ದರೆ ಹತ್ತು ದಿನಗಳವರೆಗಾದರೂ 
ಇರಿಸಿಕೊಂಡಿರಬಹುದು. ಗಾಳಿಯ ದ್ರವೀಕರಣ ಅಧ್ಯಯನಗಳಿಗಾಗಿ ಖ್ಯಾತಿಗಳಿಸಿದ ಬ್ರಿಟಿಷ್‌ 
ಭೌತವಿಜ್ಞಾನಿ ದ್ಕೂವರ್‌ರವರು, ಧೂಳು ಬರದಂತೆ, ಒಣಗಿಹೋಗದಂತೆ, 
ಧಕ್ಕೆಗೊಳಗಾಗದಂತೆ ಸುರಕ್ಷಿತವಾಗಿರಿಸಿದ್ದ ವಿಶೇಷ ಶೀಠೆಗಳಲ್ಲಿ ಸಾಬೂನು ಗುಳ್ಳೆಗಳನ್ನು 
ದೀರ್ಥಕಾಲ ಇರಿಸಿರುತ್ತಿದ್ದರು. ಹೀಗೆ ಅವರು ಕೆಲವು? ಗುಳ್ಳೆಗಳನ್ನು ಒಂದು ತಿಂಗಳು ಮತು. 


ಕ 


ಇನ್ನೂ ಹೆಚ್ಚು ಕಾಲ ರಕ್ಷಿಸಿರಿಸಿದ್ದರು. ಅಮೆರಿಕದ ೮ ಾರೆನ್‌ರವರು ಸಾ ಬೂನು ಗುಳ್ಳೆಗಳನ್ನು 


ಬ 


ಘಂಟಾಕಾರದ ಗಾಜಿನ ಪಾತ್ರೆಯ" ಕೆಳಗೆ ಅನೇಕ ವರ್ಷಗಳವರೆಗೆ ರಕ್ಷಿಸಿದ್ದು. 


ಎಲ್ಲಕ್ಕಿಂತ ಅತ್ಯಂತ ಹೆಚ್ಚು ತೆಳುವಾದುದು 

ಸಾಬೂನಿನ ಗುಳ್ಳೆಯ ಪಟಲವು ಬರಿಗಣ್ಣಿನಲ್ಲಿ ನೋಡಬಹುದಾದಂಥ ಅತ್ಯಂತ 
ತೆಳುವಾದ ವಸ್ತುಗಳಲ್ಲೊಂದೆಂದು ಬಹುಶಃ ಹೆಚ್ಚಿನ ಮಂದಿ ತಿಳಿದಿರಲಾರರು. ತೆಳುವನ್ನು 
ಪೃಕ್ಷಖಡಿಸ ಸಲು ನಾವು ಹೋಲಿಕೆಯಾಗಿ ಸಾಮಾನವಾಗಿ ನೀಡುವ ವಸ್ತುಗಳೂ ಸಾಬೂನಿನ 
ತ ಪಟಲದೊಂದಿಗೆ ಹೋಲಿಸಿದಲ್ಲಿ ಅತ್ಯಂತ ದಪ್ಪವೇ. "ಕೂದಲಿನ ಎಳೆಯಷ್ಟು 
ಳುವಾದುದು” ಅಥವಾ “ಸಿಗರೇಟ್‌ ಕಾಗದದಷ್ಟು ತಳುವಾದುದು'' ಎಂದು 
ಹೇಳುವಂತಹುದೂ ಸಾಬೂನು ಗುಳ್ಳೆಯ ಪಟಲದೊಂದಿಗೆ ಹೋಲಿಸಿದಲ್ಲಿ ಅತ್ಯಂತ 
ದಪ್ಪವಾಗಿರುತ್ತದೆ. ಸಾಬೂನಿನ ಗುಳ್ಳೆಯ ಪಟಲವು ಕೂದಲ ಎಳೆಗಿಂತ ಅಥವಾ ಸಿಗರೇಟ್‌ 
ಕಾಗದಕ್ಕಿಂತ 5,000 ಪಟ್ಟು ಹೆಚ್ಚು ತೆಳುವಾಗಿರುತ್ತದೆ. ಮನುಷ್ಯರ ಕೂದಲ ಎಳೆಯನ್ನು 200 
ಪಟ್ಟು ಶಜ್ಚು ದಪ್ಪನಾಗಿ ಕುಣುವಂತೆ ಒಗ್ಗಿಸಿದಲ್ಲಿ ಅದು ಸುಮಾರು ಒಂದು ಸೆಂಟಿಮೀಟರ್‌ 
ದಪ್ಪನಾಗಿರುತ್ತದೆ. "ಆದರೆ ಸಾಬೂನು ಗುಳ್ಳೆಯ ಪ ಪಟಲವೊಂದರ ಅಡ್ಡಕೊಯ್ದದ ಭಾಗವನ್ನು 
ಇಷ್ಟೇ ಪಟ್ಟು ಹಿಗ್ಗಿಸಿದರೂ ಅದು ಕಣ್ಣಿಗೂ ಕಾಣಿಸುವುದಿಲ್ಲ. ಅದನ್ನು ಒಂದು ತೆಳುವಾದ 
ಗೆರೆಯಾಗಿ ಕಾಣಬೇಕಾದರೆ, ಅದನ್ನು ಇನ್ನೂ 200 ಪಟ್ಟು ಹೆಚ್ಚು ಹಗ್ಗಿಸಬೇಕಾಗುತ್ತವೆ. ಇದೇ 
ರೀತಿ ಕೂದಲ ಎಳೆಯನ್ನು 40, 000" ಪಟ್ಟು "ಓಿಗ್ಗಸದಲ್ಲಿ "ಅದು “ರಡು ಮೀಟರಗೂ ಹೆಚ್ಚು 

ದಪ್ಪನಾಗಿರುತ್ತದೆ. ಚಿತ್ರ 6 ಇದನ್ನು ಚೆನ್ನಾಗಿ ವಿಕೆದಗೊಳಿಸಿ ತೋರಿಸುತ್ತದೆ. 


@ 


ಬೆರಳು ಒದ್ದೆ ಮಾಡಿಕೊಳ್ಳದೆ 


ಒಂದು ದೊಡ್ಡ ತಟ್ಟೆಯೊಂದನ್ನು ತೆಗೆದುಕೊಂಡು ಅದರ ಮೇಲೆ ನಾಣ್ಯವೊಂದನ್ನು 
ಇಡಿ. ಆಮೇಲೆ ಈ ನಾಣ್ಯ ಮುಚ್ಚಲು ಸಾಕಾಗುವಷ್ಟು ನೀರು ಹಾಕಿ ಬೆರಳನ್ನು ಒದ್ದೆ 


ಮಾಡಿಕೊಳ್ಳದೆ ನಾಣ್ಯವನ್ನು ಎತ್ತಿಕೊಳ್ಳುವಂತೆ ನಿಮ್ಮ ಅತಿಥಿಗಳಿಗೆ ಹೇಳಿ. ಇದು ಅಸಾಧ್ಯವೆಂದು 
ತೋರುತ್ತದಲ್ಲವೇ? 


102 ಮನರಂಜನೆಗಾಗಿ ಭೌತಶಾಸ್ತ್ರ 


Hil 
(| i 
4 


ಶಿ 
ಗ 
3 


1 


ಟೆ 


ಯಾ ಮ 
(1000 ಮಿಮೀ | 


ks 2H ml 


ಚಿತ್ರ 69 : ಮೇಲೆ: 200 ಪಟ್ಟು ಹಿಗ್ಗಿಸಿದ ಸೂಜಿಯ ಕಣ್ಣು, ಮನುಷ್ಯರ ಕೂದಲು, 
ಸೂಕ್ಷ್ಮ ಜೀವಾಣುಗಳು ಹಾಗೂ ಜೇಡರ ಬಲೆ ತಳ: 40, 00 ಪಟ್ಟು ಹಿಗ್ಗಿಸಿದ ಫು ಫ್ಲೂ 
ರೋಗಾಣುಗಳು ಹಾಗೂ ಸಾಬೂನಿನ ಗುಳ್ಳೆಯ ಪದರ 


ಆದರೆ ಇದನ್ನು ತುಂಬ ಸರಳವಾದ ರೀತಿಯಲ್ಲಿ, ಒಂದು ಗಾಜಿನ ಲೋಟ ಹಾಗೂ ಸ್ವಲ್ಪ 
ಕಾಗದದ ಸಹಾಯದಿಂದ ಮಾಡಬಹುದು. ಬು. ತುಂಡು ಕಾಗದವನ್ನು ತೆಗೆದುಕೊಂಡು 
ಅದನ್ನು ಹೊತ್ತಿಸಿ. ಅದು ಇನ್ನೂ ಉರಿಯುತ್ತಿರುವಾಗಲೇ ಅದನ್ನು ಲೋಟದೊಳಗೆ ಇರಿಸಿ. 
ಅಮೇಲೆ ಈ ” ಲೋಟವನ್ನು ಬೇಗ ತಟ್ಟೆಯ ಮೇಲೆ ಬೋರಲು ಹಾಕಿ ಕಾಗದ ಆರಿ 
ಹೋಗುತ್ತದೆ, ಲೋಟದ ತುಂಬ ಬಿಳಿ ಹೊಗೆ ಸುರುಳಿ ತುಂಬುತ್ತದೆ ಮತ್ತು ತಟ್ಟೆಯಲ್ಲಿದ್ದ 
ನೀರೆಲ್ಲ ಕೋಟದೂಕಕ್ಕೆ ಹರಿಯುತ್ತದೆ. ನಾಣ್ಯ ಮಾತ್ರ ಸ ಹಜವಾಗಿಯೇ ಇದ್ದಲ್ಲೇ ಇರುತ್ತದೆ. 
ಒಂದೆರಡು ನಿಮಿಷದನಂತರ, ನಾಣ್ಯವು ಒಣಗಿದ ಕೂಡಲೇ, ನೀವು ಅದನ್ನು "ನಿಮ್ಮ ಬೆರಳನ್ನು 
ಒದ್ದೆ ಮಾಡಿಕೊಳ್ಳದೆಯೇ ಎತ್ತಿಕೊಳ್ಳ ಬಹುದು. 

ನೀರು ಲೋಟದೊಳಗೆ ಹೋಗುವಂತೆ ಮಾಡಿದುದು ಮತ್ತು ಅದು ಅಲ್ಲಿ ಒಂದು 


ಮನರಂಜನೆಗಾಗಿ ಭೌತಶಾಸ್ತ್ರ 103 


ನಿರ್ದಿಷ್ಟ ಮಟ್ಟದಲ್ಲಿ ಇರುವಂತೆ ಮಾಡಿದುದು ಯಾವುದು? ವಾತಾವರಣ ಒತ್ತಡ. 
ಉರಿಯುವ ಕಾಗದವು ಲೋಟಜೊಳಗಿದ ಗಾಳಿಯನ್ನು ಕಾಯಿಸಿತು. ಅದರ ಒತ್ತಡವನ್ನು 
ಹೆಚ್ಚಿಸಿತು. ಹೀಗೆ ಕಾದ ಗಾಳಿಯ ಒಂದು ಭಾ ಭಾಗವು ಲೋಟದಿಂದ ಹೊರಗೆ ಹೋ ಯಿತು. 
ಕಾಗದವು ಆರಿದ ಮೇಲೆ ಲೋಟದೊಳಗಿನ ಗಾಳಿ ಮತ್ತೆ ತಣ್ಣಗಾಯಿತು, ಅದರ ಒತ್ತಡ 
ಕಮ್ಮಿಯಾಯಿತು. ಆಗ ಲೋಟದ ಹೊರಗಿದ್ದ ಗಾಳಿಯ ಬಿತ್ತಡಪು ತಟ್ಟೆಯೊಳಗಿದ್ದ ನೀರನ್ನು 
ಲೋಟದೊಳಕ್ಕೆ ಹೋಗುವಂತೆ ಒತ್ತಾಯಿಸಿತು. ಈ ಪ್ರಯೋಗದಲ್ಲಿ ಕಾಗದದ ಬದಲು, ಚಿತ್ರ 
70ರಲ್ಲಿ ತೋರಿಸಿರುವಂತೆ ೭ ಬಿರಡೆಯೊಂದಕ್ಕೆ ॥ ಚುಚ್ಚಿದ 'ಬೆಂಕಕಡ್ಡಿಗಳನ್ನು ಬಳಸಬಹುದು. 
ಇದೊಂದು ಅತ್ಯಂತ ಹಳೆಯ ಪ್ರಯೋಗ. ೨ದರೆ ಈ ಪ್ರಯೋ ಗಳೆ ಸಂಬಂಧಿಸಿ ಒಂದು 
ತಪ್ಪು ವಿವರಣೆ ಪ್ರಚಲಿತದಲ್ಲಿದೆ. (ಈ ಪ್ರ ಯೋಗವನ್ನು ಕ್ರಿ.ಪೂ. ಒಂದನೇ ಶತಮಾನದಲ್ಲಿ 
ಜೀವಿಸಿದ್ದ ಬೈಜಾಂಟಿಯಮ್‌ನ ಭೌತಶಾಸ್ತ್ರಜ್ಞ ಫಿಲೋ "ಹೂಡಲು ವಿವರಿಸಿದ ಮತ್ತು ಇದಕ್ಕೆ 
ಸರಿಯಾದ ವಿವರಣೆ ನೀಡಿದ). ನೀರು ಗಾ ಜಿನೊಳಕ್ಕೆ ಹರಿಯುತ್ತದೇಕೆಂದರೆ, ಕಾಗದವು 
ಉರಿಯುವಾಗ ""ಆಮ್ಲಜನಕವನ್ನು ನ 
ಅನಿಲದ ಪ್ರಮಾಣ ಕಮ್ಮಿಯಾಗುತ್ತ ತ್ತದೆ, ಎಂದು ಕೆಲವ ಹೇಳುತ್ತಾರೆ. ಇದು ಶುದ್ಧಾಂಗ ತಪ್ಪು 
ನೀರು ಲೋಟದೊಳಕ್ಕೆ “ಸರಿದು ಹೋಗ ವುದಕ್ಕೆ ಏಕ್ಕೆ 4 ಇರೂ ಲೋಟದೊಳಗಿದ್ದ 
ಗಾಳಿಯು ಕಾಯುತ್ತದೆ ಎಂಬುದೇ ಹೊರತು, ಯುವ ಕಾಗದವು ಯಾವುದೇ 
ಆಮ್ಲಜನಕವನ್ನು ಉಪಯೋಗಿಸು ುತ್ತದೆ ಎಂಬುದು ಎಷ್ಟು ge ಕಾರಣವಲ್ಲ. ಇದನ್ನು 
ಈ ತಳ ಗಿನ ರೀತಿಯ ಲ್ಲಿ ತನಿಖೆ ಮಾಡಬಹುದು. ಕುದಿಯುವ ನೀರನ್ನು ಹಾಕುವ ಸ ಮೂಲಕ 
ಲೋಟವನ್ನು ಬಿಸಿ ಮಾಡಿ. ಈಗ ಉರಿಯುವ ಕಾಗದ ೭ ಜೇಕಾಗುವುದೇ ಇಲ್ಲ. ಆಮೇಲೆ 
ಕಾಗದದ ಬದಲು ಮದ್ಯಸಾರದಲ್ಲಿ ನೆಂದ ಹತ್ತಿಜೂರನ್ನು ತೆಗೆದುಕೊಳ್ಳಿ. ಇದು ಹೆಚ್ಚು 
ಹೊತ್ತೂ ಉರಿಯುತ್ತದೆ, ಗಾಳಿಯನ್ನು ಹೆಚ್ಚು ಜೆನ್ನಾಗಿಯೂ ಕಾಯಿಸುತದ. ನೀರು 
ಲೋಟದ ಅರ್ಥಡವ ರೆಗೂ ಏರುತ್ತದೆ. ರಮ್ಲಜನಕವು. ಗಾಳಿಯ ಪ್ರಮಾಣದಲ್ಲಿ 
ಐದನೇ ಒಂದು ಪಾಲಿನಷ್ಟೆ ಇರುತ್ತದೆ ಎಂಬುದನ್ನು ಗಮನಿಸಿ. ಕೊನೆಯದಾಗಿ, 
""ಬಳಸಲಾದ'' ಆಮ್ಲಜನಕ ಎಂದು ಹೇಳಲಾಗುವುದರ ಬದಲು, ಕಾರ್ಬನ್‌ ಡೈಆಕ್ಸೈಡ್‌ 
ಹಾಗೂ ನೀರಿನ ಆವಿ ರೂಪಿತವಾಗಿರುವುದನ್ನೂ ಗಮನಿಸಿ. ಕಾರ್ಬನ್‌ ಡೈಆಕ್ಸೈಡ್‌ 
ನೀರಿನಲ್ಲಿ ವಿಲೀನವಾದರೆ, ನೀರಿನ ಆವಿ ಉಳಿದೇ ಇರುತ್ತದೆ, ಆಮ್ಲಜನಕದ ಒಂದು 
ಭಾಗವನ್ನು ಆಕ್ರಮಿಸಿಕೊಳ್ಳುತ್ತದೆ. 


ನಾಣ್ಯವನ್ನು ಎತ್ತಿಕೊಳ್ಳುವ ಬಗೆ. 


104 ಮನರಂಜನೆಗಾಗಿ ಭೌತಶಾಸ್ತ್ರ 


ಫ್‌ ಆದ್ದರಿಂದಲೇ ಲೋಟದೊಳಗಿದ್ದ 


ನಾವು ಹೇಗೆ ಕುಡಿಯುತ್ತೇವೆ ? 


ಇದೊಂದು ಸಮಸ್ಯೆಯಾಗಬಲ್ಲುದೆ ? ಹೌದು, ಆಗಬಲ್ಲುದು. ಕುಡಿಯುವಾಗ ನಾವು 
ಪದಿಂದ ಕೂಡಿದ ಲೋಟವನ್ನು ಅಥವಾ ಚಮಚವನ್ನು ನಮ್ಮ ತುಟಿಯವರೆಗೆ 
ತೆಗೆದುಕೊಂಡು ಹೋಗುತ್ತೇವೆ, ಅನಂತರ ದ್ರವವನ್ನು ಹೀರಿಕೊಳ್ಳುತ್ತೇವ. ನಮಗೆ 
ಅಭ್ಯಾಸವಾಗಿ ಹೋಗಿರುವ ಈ ಸರಳವಾದ ವಿಷಯವನ್ನೇ ನಾವೀಗ ವಿವರಿಸಬೆಡಾಗಿರುವುದು. 
ುಜಕ್ಕೂ ದ್ರವವು ನಮ್ಮ ಬಾಯಿಯೊಳಕ್ಕೆ ನುಗ್ಗಿಕೊಂಡು ಹೋಗುವುದೇಕೆ ? ಯಾವುದು 
ಅದನ್ನು ಹಾಗೆ ನುಗ್ಗುವಂತೆ ಮಾಡುತ್ತದೆ 1 ನಾವು ಕುಡಿಯುವಾಗ ನಮ್ಮ ಎಡೆ ಹಿಗ್ಗುತ್ತದೆ. 
ಹಾ ಹಾಗಾಗಿ ನಮ್ಮ ಬಾಯಿಯಲ್ಲಿನ ಗಾಳಿ ವಿರಳಗೊಳ್ಳುತ್ತದೆ, ಹೊರಗಿರುವ ಗಾಳಿಯ ಒತ್ತಡವು 
ದ್ರವವನ್ನು ಕಮ್ಮಿ ಒತ್ತ! ಡವಿರುವ ಸ್ಥಳಕ್ಕೆ ಹೋಗುವಂತೆ ಒತ್ತಾ ಯಿಸುತ್ತದೆ, ಹಾಗೆ ದ್ರವವು ಮ್ಮ 
ಬಾಯಿಯೊಳ್ಕೆ' ಬಡೆವಂತಾಗುತ್ತದೆ. *ಫರಸ್ಪರ ತೆರಪಿರುವ ಪ್‌ ಪಾತ್ರೆಗಳಲ್ಲಿ ರುವ ದ್ರವಗಳೂ, ಈ 
ಪಾತ್ರೆ ಗಳಲ್ಲೊಂದರಲ್ಲಿನ ಗಾಳಿಯನ್ನು ವಿರಳಗೊಳಿಸಿದಾಗ, ಇದೇ ರೀತಿಯಲ್ಲಿ ವರ್ಕಿಸುವುವು. 
ವರಣ ಒತ್ತಡವು ದ್ರವವನ್ನು ಈ ನಿರ್ದಿಷ್ಟ ಪಾತ್ರೆಯಲ್ಲಿ ಏರುವಂತೆ ಮಾಡುತ್ತದೆ. 
ಶೀಶೆಯೊಂದರ ಮೂತಿಯನ್ನು ತುಟಿಗಳಿಂದ ಸಂಪೂರ್ಣವಾಗಿ ಆವರಿಸಿಕೊಂಡಿದ್ದರೆ, ನೀವು 
ದರಲ್ಲಿರುವ ನೀರನ್ನು ಹೀರಲು ವಿಫಲರಾಗುವಿರಿ, ಏಕೆಂದರೆ, ನಿಮ್ಮ ಜಾಯಿಯಲ್ಲೂ ನೀರಿನ 
ಮೇಲೂ ಗಾಳಿಯ ಒತ್ತಡ ಒಂದೇ ಆಗಿರುತ್ತದೆ. ಆದ್ದರಿಂದ ನಿಷಷ ಷವಾಗಿ ಹೇಳುವುದಾದರೆ, 
ನಾವು ನಮ್ಮ ಬಾಯಿಯಿಂದಷ್ಟೆ ಅಲ್ಲ ಶ್ವಾಶೋಶಸಳಿಂದಲೂ ಕುಡಿಯುತ್ತೇವೆ, ಏಕೆಂದರೆ, 
ನಮ್ಮ ಎಡೆಯ ಹಿಗ್ಗುವಿ ವಕೆಯೇ ದ್ರವವು ನಮ್ಮ ಬಾಯಿಯೊಳ” ಹೋಗುವಂತೆ 
ಒತ್ತಾಯಿಸುವುದು. 


ಹೆಚ್ಚು ಉತ್ತಮವಾದ ಲಾಳಿಕೆ 
ದ್ರವವನ್ನು ಶೀಶೆಯೊಳಕ್ಕೆ ೮ ಲಾಳಿಕೆಯ ಮೂಲಕ ಹಾಕಿ ನೋಡಿದ ಯಾರೇ ಆಗಲಿ 
ಆಗಾಗ್ಗೆ ಉಳಿಕೆಯನ್ನು ಸ್ವಲ್ಪ ಎ ಎತ್ತುತ್ತಿರಬೇಕು, ಇಲ್ಲದಿದ್ದರೆ ದ್ರವವು ಲಾಳಿಕೆಯಲ್ಲೇ 
ಕೂತುಬಿಡುತ್ತದೆ, ಎಂಬುದನ್ನು ಬಲ್ಲರು. ಇದಕ್ಕೆ ಕಾರಣ, "ಶೀಕೆಯೊಳಗಿರುವ ಗಾಳಿಯು 
ಹೊರ ಹೋಗುವುದಕ್ಕೆ ದಾರಿ ಕಾಣದೆ. ಅಾಳಕೆಯಲ್ಲಿನ ದ್ರವವನ್ನು ತಡೆದು ನಿಲ್ಲಿಸುತ್ತದೆ. ಸ್ವಲ್ಪ 
ದ್ರವವು ಒಳಕ್ಕೆ ತೊಟ್ಟಿಕ್ಕುತ್ತದೆ. ತತ್ನಲವಾಗಿ 'ೀತೆಯೊಳಗಿರುವ ಗಾಳಿಯು ದ್ರವದ 
ಒತ್ತಡದಿಂದಾಗಿ ಸ್ವಲ್ಪ ಸಂಕೋಚಗೊಳ್ಳುತ್ತದೆ. ಆದರೆ ಸಂಕುಚಿತಗೊಂಡ ಗಾಳಿಯು ಮತ್ತೆ 
ಪೂ ಸ್ಥಿತಿಗೆ ಬಂದು ತನ್ನ ಸ್ವಂತ ಒತ್ತಡದಿಂದ ಲಾಳಿಕೆಯಲ್ಲಿರುವ ದ್ರವದ ತೂಕದ 
ಪರಿಣಾಮವನ್ನು ಹೋಗಲಾಡಿಸುತ್ತದೆ. ಲಾಳಿಕೆಯನ್ನು ಎತ್ತುವ ಮೂಲಕ ನಾವು 
ಸಂಕುಚಿತಗೊಂಡ ಗಾಳಿಯು ತಪ್ಪಿಸಿಕೊಂಡು ಹೋಗಲು ಅವಕಾಶ ಮಾಡಿಕೊಡುತ್ತೇವೆ. 
ಅನಂತರ ದ್ರವವು ಮತ್ತೆ ಸುರಿಯತೊಡಗುತ್ತದೆ. 

ಆದ್ದರಿಂದ, ಈ ನ್ಯೂನತೆಯಿಲ್ಲದ ಪೆಚ್ಚು ಉತ್ತಮವಾದ ಲಾಳಿಕೆಯನ್ನು ಮಾಡಲು, 
ಅದರ ನೀಳವಾದ ಭಾಗವು ಹೊರಗಡೆ ದಿಣುಗಳನು ಹೊಂದಿರಬೇಕು. ಹಾಗಿದ್ದರೆ 
ಲಾಳಿಕೆಯು ಶೀಶೆಯ ಮೂತಿಯಲ್ಲಿ ಭದ್ರವಾಗಿ ಕುಳಿತುಬಿಡುವುದಿಲ್ಲ. 


ಮನರಂಜನೆಗಾಗಿ ಭೌತಶಾಸ್ತ್ರ 105 


ಒಂದು ಟನ್‌ ಕಟ್ಟಿಗೆ, ಒಂದು ಟನ್‌ ಕಬ್ಬಿಣ 


ಯಾವುದು ಹೆಚ್ಚು ತೂಕವಾದುದು - ಒಂದು ಟನ್‌ ಕಟ್ಟಿಗೆಯೋ ಅಥವಾ ಒಂದು 
ಟನ್‌ ಕಬ್ಬಿಣವೋ ? ಒಂದು ಟನ್‌ ಕಬ್ಬಿಣವೇ ಹೆಚ್ಚು ತೂಕ ಎಂದು ಕೆಲವರು ಯೋಚನೆ 
ಇಲ್ಲದೆ ಹೇಳಿ ನಗೆಪಾಟಲಿಗೆ ಈಡಾಗುತ್ತಾರೆ. ಒಂದು ಟರ್‌ ಕಟ್ಟಿಗೆಯೇ ಹೆಚ್ಚು ತೂಕವಾದುದು 
ಎಂದು ಹೇಳಿದಾಗ ಪ್ರಶ್ನೆ ಕೇಳಿದಾತ ಬಹುಶಃ ಇನ್ನೂ ಹೆಚ್ಚು “ಗಹಗಹಿಸಿ ನಗಬಹುದೇನೋ. 
ಇದು ತೀರ ನಂಬಲಸಾಧ್ಯವೆಂದೇ ಕಂಡುಬರಬಹುದು. ಆದರೆ ನಿಷ್ಠಷ್ಟವಾಗಿ ಹೇಳುವುದಾದರೆ, 
ಅದು ನಿಜ. 

ಮುಖ್ಯ ವಿಷಯವೆಂದರೆ, ಆರ್ಕಿಮಿಡೀಸರ ಸೂತ್ರವನ್ನು ದ್ರವಗಳಿಗಷ್ಟೆ ಅಲ್ಲ 
ಅನಿಲಗಳಿಗೂ ಅನ್ವಯಿಸಬಹುದು, ಎಂಬುದಾಗಿದೆ. ಗಾಳಿಯಲ್ಲಿ ಪ್ರತಿಯೊಂದು ವಸ್ತುವೂ 
ಅದು ಸ್ಥಳಾಂತರಿಸುವಷ್ಟು ಗಾಳಿಯ ತೂಕಕ್ಕೆ ಸಮನಾದಷ್ಟು ತೂಕವನ್ನು 
““ಕಳೆದುಕೊಳ್ಳುತ್ತದೆ.'' ಕಟ್ಟಿಗೆಯೂ ಕಬ್ಬಿಣವೂ ತಮ್ಮ ತೂಕಗಳಲ್ಲಿ ಒಂದು ಭಾಗವನ್ನು 
ಕಳೆದುಕೊಳ್ಳುತ್ತವೆ. ಆದ್ದರಿಂದ ಅವುಗಳ ನಿಜವಾದ ತೂಕವನ್ನು ಪಡೆಯಲು ಅವುಗಳಿಗೆ ಈ 
ನಷ್ಟವಾದ ತೂಕವನ್ನೂ ಸೇರಿಸಬೇಕು. ಆದ್ದರಿಂದಾಗಿ, ಈ "ಪ್ರಸಂಗದಲ್ಲಿ ಒಂದು ಟನ್‌ 
ಕಟ್ಟಿ ಗೆಯ ನಿಜವಾದ ತೂಕ, ಒಂದು ಟನ್‌ ಮತ್ತು ಅದರ ಜೊತೆಗೆ ಕಟ್ಟಿಗೆಯು ಸ್ಥಳಾಂತರಿಸಿದ 
ಗಾಳಿಯ ತೂಕ. ಆದರೆ ಒಂದು ಟನ್‌ *ಕಟ್ಟಿಗೆಯು ತುಂಬ ಹೆಚ್ಚು ಸ್ಥಳವನ್ನು 
ಆಕ್ರಮಿಸಿಕೊಳ್ಳುತ್ತದೆ, ಒಂದು ಟನ್‌ ಕಬ್ಬಿಣ ಆಕ್ರ ಕ್ರಮಿಸುವುದಕ್ಕೆಂತ ಸುಮಾರು 15 "ಪಟ್ಟು ಹೆಚ್ಚು 
ಸ್ಥಳವನ್ನು ಆಕ್ರಮಿಸಿಕೊಳ್ಳುತ್ತದೆ. ಆದ್ದರಿಂದ ಒಂದು ಟನ್‌ ಕಟ್ಟಿಗೆಯ ನಿಜವಾದ ತೂಕ ಒಂದು 
ಟನ್‌ ಕಬ್ಬಿಣದ ನಿಜವಾದ ತೂಕಕ್ಕಿಂತ ಹೆಚ್ಚಾಗಿರುತ್ತದೆ. ಅಥವಾ ಇದನ್ನೇ ನಾವು ಹೀಗೆ 
ಹೇಳಬಹುದು : ಗಾಳಿಯಲ್ಲಿ ಒಂದು ಟನ್‌ ತೂಗುವ ಕಟ್ಟಿಗೆಯ ನಿಜವಾದ ತೂಕವು, ಅದೇ 
ರೀತಿ ಗಾಳಿಯಲ್ಲಿ ಒಂದು ಟನ್‌ ತೂಗುವ ಕಬ್ಬಿಣದ ನಿಜವಾದ ತೂಕಕ್ಕಿಂತ ಹೆಚ್ಚಾಗಿರುತ್ತದೆ. 

ಒಂದು ಟನ್‌ ಕಬ್ಬಿಣವು 1/8 ಘನಮೀಟರಿನಷ್ಟು ಗಾತ್ರ ಆಕ್ರಮಿಸುವುದರಿಂದ ಮತ್ತು 
ಒಂದು ನ್‌ ಕಟ್ಟಿಗೆಯು ಸುಮಾರು 2 ಘನಮೀಟರಿನಷ್ಟು ಗಾತ್ರ ಆಕ್ರಮಿಸುವುದರಿಂದ, 
ಸ್ಥಳಾಂತರಿತವಾದ ಎರಡು ವಿಭಿನ್ನ ಗಾತ್ರಗಳ ಗಾಳಿಯ ತೂಕಗಳ ನಡುವಿನ ವ್ಯತ್ಯಾಸವು 
ಸುಮಾರು 2.5 ಕಿ.ಗ್ರಾಂ.ನಷ್ಟುಗಿರಬೇಕು. ಒಂದು ಟನ್‌ ಕಟ್ಟಿಗೆಯು ಒಂದು ಟನ್‌ 
ಕಬ್ಬಿಣಕ್ಕಿಂತ ಈ ಪ್ರಮಾಣದಷ್ಟು ನಿಜಕ್ಕೂ ಹೆಚ್ಚು ತೂಕವಾಗಿರುತ್ತದೆ. 


ತೂಕರಹಿತ ವ್ಯಕ್ತಿ 


ಪುಕ್ಕದಷ್ಟು ಹಗುರ, ಎನ್ನುವುದು ಸಾಮಾನ್ಯವಾಗಿ ಹೇಳುವ ಮಾತು. ಈ ಹೋಲಿಕೆ ಎಷ್ಟೇ 
ಜನಪ್ರಿ ಯವಾಗಿದ್ದರೂ ಪಕ್ಕಪು ನಿಜಕ್ಕೂ ಗಾಳಿಗಿಂತ ನೂರಾರು ಪಟ್ಟು ಹೆಚ್ಚು 
ತೂಕವಾಗಿರುತ್ತದೆ. ಅದು ಗಾಳಿಯಲ್ಲಿ ತೂರಾಡುವುದಕ್ಕೆ ಕಾರಣವೆಂದರೆ, ಅದರ ಸ್ವಲ್ಪ 
ದೊಡ್ಡದೇ ಎನ್ನುವಂಥ “ರೆಕ್ಕೆ ಹರಖ''ನಿಂದಾಗಿ ಅದು ಎದುರಿಸುವ ವಾತಾವರಣದ 
ಪ್ರತಿರೋಧವು ಅದರ ತೂಕಕ್ಕಿಂತ ತುಂಬ ಹೆಚ್ಚಾಗಿರುವುದಾಗಿದೆ. ಪುಕ್ಕದಷ್ಟು 
ಹಗುರವಾಗಿರಬೇಕು, ಗಾಳಿಗಿಂತಲೂ ಹೆಚ್ಚು ಹಗುರವಾಗಿರಬೇಕು, ಗುರುತ್ವಾಕರ್ಷಣ ಶಕ್ತಿಯ 
ಬಂಧನದಿಂದ ಬಿಡುಗಡೆ ಮಾಡಿಕೊಂಡು ಆಗಸದಲ್ಲಿ ಸ್ವಚ್ಛಂದವಾಗಿ ಹಾರಾಡಬೇಕು - ಇದು 
ಅನೇಕ ಮಕ್ಕಳ ಕನಸಾಗಿದೆ. ದೊಡ್ಡವರೂ ಎಷ್ಟೋ ವೇಳೆ ಹೀಗೆ ಕನಸಿದ್ದಾರೆ. ಆದರೆ ತಾವು 


106 ಮನರಂಜನೆಗಾಗಿ ಭೌತಶಾಸ್ತ್ರ 


ಗಾಳಿಗಿಂತ ಹೆಚ್ಚು ತೂಕವಾಗಿರುವ ಕಾರಣದಿಂದಲೇ ನೆಲದ ಮೇಲೆ ಸುಲಭವಾಗಿ ನಡೆದಾಡಲು 
ಶಕ್ತರಾಗಿದ್ದಾ! ರಂಬುದನ್ನು ಅವರು ಮರೆಯುತ್ತಾರೆ. 

“ ಟನ್ರಾಪು ವಾಯು ಸಾಗರದ ತಳದಲ್ಲಿ ಜೀವಿಸುತ್ತಿದ್ದೇವೆ'' ಎಂದು ಕೋರಿಚೆಲ್ಲಿ ಒಮ್ಮೆ 
ಹೇಳಿದರು. ನಾವು ಹಠಾತ್ತನೆ ಒಂದು ಸಾವಿರ ಪಟ್ಟು ಹೆಚ್ಚು ಹಗುರವಾದಲ್ಲಿ ಗಾಳಿಗಿಂತ ಹೆಚ್ಚು 
ಹಗುರವಾದಲ್ಲಿ ಅನಿವರ್ಯವಾಗಿಯೇ ಈ ಪಾಯು ಸಾಗರದ ಮೇಲು ಭಾಗಕ್ಕೆ 

ತೇಲಿಕೊಂಡು ಹೋಗುತ್ತೇವೆ. ಅನೇಕ ಮೈಲಿಗಳವರೆಗೆ ಮೇಲಕ್ಕೆ ಹೋಗುತ್ತೇವೆ. ಕೂನೆಗೆ 
ವಿರಳ ವಾಯುಪ್ರ ದೇಶವನ್ನು ತಲುಪುತ್ತೇವೆ. ಅಲ್ಲಿ ವಾಯುವಿನ ಸಾಂದ್ರತೆ ತೆಯು `ನಮ್ಮ ದೇಹದ 
ಸಾಂದ್ರತೆಯಷ್ಟೆ ಆಗಿರುತ್ತದೆ. ಗಿರಿಕಂದರಗಳ ಮೇಲೆ ಸ್ವಚ್ಛಂದವಾಗಿ ತೇಲಿಕೊಂಡು ಹೋಗುವ 
ನಮ್ಮ ಕನಸೆಲ್ಲ ಒಡೆದು ನುಚ್ಚು ನೂರಾಗುತ್ತದೆ. "ನಾವು ಗುರುತ್ವಾಕರ್ಷಣ ಶಕ್ತಿಯ 
ಒಡಿತೆದಿಂದೇನೋ ಬಿಡುಗಡೆ ಮಾಡಿಕೊಂಡಿರುತ್ತೇವೆ, ಆದರೆ ಇತರ ಬಲಗಳ ಪ್ರಭಾಷ್ಕೆ — 
ವಾಯು ಪ್ರವಾಹಗಳ ಬಲಗಳ ಪ್ರಭಾವಕ್ಕೆ ದ್‌ ಒಳೆಗಾಗಿರುತ್ತೆ ವೆ. 

ತನ್ನ ದಪ್ಪವನ್ನು ಹೋಗಲಾಡಿಸಿಕೊಳ್ಳಬಯಸಿದ ತುಂಬ ದಪ್ಪನಾದ ವ್ಯಕ್ತಿಯೊಬ್ಬನ 
ಕಥೆಯನ್ನು ಎಚ್‌. ಜಿ ವೆಲ್ಸ್‌ ಹೇಳುತಾರೆ. ಈ ಕಥೆಯಲ್ಲಿ ಬರುವ ಮತ್ತೊಬ್ಬ “ವ್ಯಕ್ತಿಯು 
ಒಂದು ಅದ್ಭುತ ಕಷಾ ಎಯಪೊಂದರ ತಯಾರಿಕೆಯ ವಿಧಾನವ ನ್ನು ಅರಿತಿದ್ದ. ಆದು” ವಳಗೆ 
ಹೆಚ್ಚಿನ ತೂಕವನ್ನು ಹೋಗಲಾಡಿಸಿಕೊಳ್ಳಲು ನೆರವಾಗುವುದಿದ್ದಿತು. ದಪ್ಪ ಶರೀರದ" ವ್ಯಕ್ತಿ 
ತಯಾರಿಕಾ ವಿಧಾನದಲ್ಲಿ ಹೇಳಿರುವಂತೆಯೇ ಕಷಾಯವನ್ನು ತಯಾರಿಸಿ ಕುಡಿದ. ಆಗ ಹೀಗೆ 
ಆಯಿತು: 

""ತುಂಬ ಹೊತ್ತು ಬಾಗಿಲು ತೆರೆಯಲೇ ಇ 

"ಆಮೇಲೆ ಬೀಗದ ಕೈ ತಿರುಗಿದ ಶಬ್ದ ಸ "ಒಳಗೆ ಬನ್ನಿ' ಎಂದು ಪೈ ಪೈಕ್ರಾಫ್ಟ್‌ 
ಹೇಳಿದ ಶಬವೂ ಕೇಳಿಬಂದಿತು. 

“ನಾನು ಹಿಡಿ ತಿರುಗಿಸಿ ಬಾಗಿಲು ತೆರೆದೆ. ಸಹಜವಾಗಿಯೇ ಒಳಗೆ ಪೈಕ್ರಾಃ 
ಕಾಣಲು ನಿರೀಕ್ಷಿಸಿದ್ದೆ. 

“ಅದರೆ ನೋಡಿ, ಅವನು ಅಲ್ಲಿರಲೇ ಇಲ್ಲ! ನನಗೆ ನನ್ನ ಜೀವಮಾನದಲ್ಲೇ 
ಆಗಿರದಿದ್ದಷ್ಟು ಭಾರಿ ಭೀತಿಯಾಯಿತು. ಅವನ ಕೋಣೆಯೆಲ್ಲ ಅಸ್ಪಷ್ಟಸ್ತವಾಗಿದ್ದಿತು. ತಟ್ಟಿ 
ಲೋಟಗಳು ಪುಸ್ತಃ ಮತ್ತು ಬರವಣಿಗೆಯ ವಸುಗಳ ಮಧ್ಯೆ "ಇದ್ದವು. ಕುರ್ಚಿಗಳು 
ತಲೆಕೆಳಕಾಗಿದ್ದವು. `ಿದರೆಷ್ಟೆ ಪೈಕ್ರಾಫ್ಟ್‌- 

ಹ “ದಿಗಿಲು ಯಾಕೆ ಪಡ್ತೀರ. ಎಲ್ಲ ಸರಿಯಾಗಿದೆ, ರೀ! ಬಾಗಿಲು ಹಾಕಿ' ಎಂದ. ಆಗಷ್ಟೆ 
ನಾನವನು ಎಲ್ಲಿದ್ದನೆಂದು ಕಂಡುಹಿಡಿದೆ. 

“ಅವನು ಅಲ್ಲಿ ಬಾಗಿಲ ಮೇಲೆ ಮೂಲೆಯಲ್ಲಿ "ಕಾರ್ನೀಸು' ಬಳಿ ಯಾರೋ ಅವನನ್ನು 
ಒಳಮಾಳಿಗೆಗೆ ಅಂಟಸಿದ್ದರೇನೋ ಎಂಬಂತೆ ಇಷ್ಟ ಅವನ ಮುಖ ಕಾತುರತೆಯಿಂದ 
ಕೂಡಿದ್ದಿತು, ಕೋಪಗೊಂ ಡಿದ್ದಿತು. ಅವನು ಏದುಸಿರು ಬಿಡುತ್ತಿದ್ದ. ಅವಯವಗಳನ್ನು 
ಆಡಿಸುತ್ತ ತನ್ನ ಭಾವ ಸೂಚಸುತ್ತಿದ್ದ. "ಬಾಗಿಲು ಹಾಕಿ ಬೇಗ, ಆ ಹಂಗಸೇನಾದರೂ. 
ನೋಡಿಬಿಟ್ಟರೆ... . ಎಂದವನು ಹೇಳಿದ. 

“ನಾನು ಬಾಗಿಲು ಹಾಕಿ, ಒಳಗೆ ಹೋಗಿ ಅವನಿಂದ ಸ್ವಲ್ಪ ದೂರದಲ್ಲಿ ನಿಂತು ಅವನನ್ನೇ 
ದಿಟಿಸಿ ನೋಡಿದೆ. 


ಬ 


" "ಏಕೆ ಹೀಗೆ ಮಾಡಿದೀರ. ಏನಾದರೂ ಸಡಿಲವಾದರೆ ಅಲ್ಲಿಂದ ಧೊಪ್ಪನೆ 


ಮನರಂಜನೆಗಾಗಿ ಭೌತಶಾಸ್ತ್ರ 107 


ಬೀಳುತ್ತೀರ. ನಿಮ್ಮ ಗೋಣು ಮುರಿದುಕೊಳ ಳ್ಳುತ್ತೀರ, ಪೈಕ್ರಾಫ್ಟ್‌' ಎಂದು ನಾನು ಹೇಳಿದೆ. 
47 "ಅಯ್ಯೋ, ಮುರಿದುಕೊಳ್ಳಲು ಸಾಧ್ಯವಾದರೆ ಎಷ್ಟು ಚೆನ್ನ' ಎಂದು ಅವನು 
ಬ ದ್ನ 


ಹೆ 
"" "ನಿಮ್ಮ ವಯಸ್ಸಿನ ನಿಮ್ಮ ತೂಕದ ವ್ಯಕ್ತಿ ಇಂಥ ಹುಡುಗಾಟಿಕೆ ಮಾಡಬಹುದೆ 9....' 


ಹಾ ಹೆಚ್ಚು ಮಾತನಾಡಬೇಡಿ' ಅವನೆಂದ. ಅವನ ಮುಖ ಅಪಾರ ಯಾತನೆ 
" "ನಿವೆಯಿತು ಅಂತ ಹೇಳುತ್ತೇನೆ, ಕೇಳಿ' '' ಎಂದು ಹೇಳಿ ಅವನು ಮತ್ತೆ 
ಅವಯವಗಳನ್ನು ಆಡಿಸುತ್ತ ಭಾವ ಪ್ರದರ್ಶೆಸಿದ. pi 
" "ಹೇಗಾದರೂ ಅಲ್ಲಿ ನೀವು ತೂಗಿ ನಿಂತಿದೀರ ?' '' ನಾನು ಕೇಳಿದೆ. 
""ಆಮೇಲೆ, ಅವನು 'ಯಾವುದನ್ನೂ ಹಿಡಿದುಕೊಂಡೇ ಇಲ್ಲ ಅನಿಲ ತುಂಬಿದ ರಬ್ಬರ್‌ 
ಚೆಂಡು ತೇಲುವಂತೆ ಅವನು ಅದೇ ರೀತಿ ಅಲ್ಲಿ ತೇಲುತ್ತಿದ್ದ ಎಂಬುದನ್ನು ಹಠಾತ್ತನೆ 


108 ಮನರಂಜನೆಗಾಗಿ ಭೌತಶಾಸ್ತ್ರ 
ಶ್ರ 


೨ವನು ಒಳಮಾಳಿಗೆಯಿಂದ ತನ್ನನ್ನು ದೂರ ಸರಿಯುವಂತೆ ಮಾಡಿಕೊಳ್ಳಲು 
ಮೇಲೆ ಹರಿದುಕೊಂಡು ನನ್ನ "ಬಳಿಗೆ ಬರಲು ಭಾರಿ ಶ್ರಮ ಪಡತೊಡಗಿದ. 
ಷಾಯ ಹೀಗೆ ಮಾಡಿದ್ದು? ಎಂದವನು ನನ್ನ ಬಳಿಗೆ ಬರುತ್ತ ಹೇಳಿದ. 
» ಮಹಾ ಔಷಧ....' 
''ಹೀಗೆ ಹೇಳುತ್ತ ಅವನು ಕಟ್ಟು ಹಾಕಿದ್ದ ಕೆತ್ತನೆ ಚಿತ್ರಕೃತಿಯೊಂದನ್ನು ಸ್ವಲ್ಪ 
ಯಾಗಿಯೇ ಹಿಡಿದುಕೊಂಡ. ಅದು ಕತ್ತು. ಬಂದಿತು. ಅವನು ಮತ್ತೆ 
ಳಿಗೆಯ ಬಳಿಗೆ ಹಾರಿ ಹೋದ. ಚಿತ್ರವು ಸೋಫಾದ ಮೇಲೆ ಬಿದ್ದು ಒಡೆಯಿತು. 
ಶರೀರ ಒಳಮಾಳಿಗೆಗೆ ಹೋಗಿ ಧಡಾರನೆ ಬಡಿಯಿತು. ಆಗ ನನಗೆ ಗೊತ್ತಾಯಿತು 
ಶರೀರದ ಹೆಚ್ಚು ಎದ್ದುಕಾಣುವಂತೆ ಹೊರಜಾಚಿಕೊಂಡಿದ್ದ ಮಾಂಸದ ಮುದ್ದೆಗಳೆಲ್ಲ 
ಕೆ ಅಷ್ಟೊಂದು ಬಿ ಇಚಿಕೊಂಡಿದ್ದವೆಂದು. ಅವನು ಚ ಹೆಚ್ಚು ಜಾಗರೂಕತೆಯಿಂದ 
ಂಕಿಗೂಡಿನ ಕಡೆಯಿಂದ ಕೆಳಗೆ ಇಳಿದು ಬರಲು ಯತ್ನಿಸಿ 
"ಭಾರಿ ಕಾಯದ ಧಡೂತಿ ಗಾತ್ರದ ತಣ ಪಾಯು ವ್ಯಾಧಿಗೊಳ ಭಗಾದವನಂತೆ 
ಕಾಣಬರುತ್ತಿದ್ದ ಆ ವ್ಯಕ್ತಿ ತಲೆಕೆಳಕಾಗಿ ಒಳಮಾಳಿಗೆಯಿಂದ ನೆಲದ ಬಳಿಗೆ ಹರಿದು ಬರಲು 
ುತಿಸುತಿದ್ದುದು ನಿಜ ೧ ಒಂದು ಅತ್ಯಂತ ಅಸಾಧಾರಣವಾದ ದೃ ಶ್ಯವಾಗಿದ್ದಿತು. "ನಿಮ್ಮ ಆ 
ಅ 


ದ ್ಯ 
ಥೆ ಅತಿ ಯಶಸ್ಸಿಯಾಗಿದೆ' ಆವನೆಂದ. 


& 'ತೂಕರಾಹಿತ್ತ - ಸಂಪೂರ್ಣವಾಗಿ ಆಗಿದೆ.' 

“ಆಗ ನನಗೆ ಎಲ್ಲ ಅರ್ಥವಾಯಿತು. 

"" "ಅಯ್ಯೋ, ದೇವರೆ | ಪೈಕ್ರಾಫ್ಟ್‌ ನಿಮಗೆ ಬೇಕಾಗಿದ್ದುದು ದಪ್ಪ ಹೋಗುವುದಕ್ಕೆ 
ಔಷಧಿ | ಆದರೆ ನೀವು ಯಾವಾಗಲೂ ದಪ್ಪ ದ ಬದಲು ತೂಕ ಅನ್ನುತಿದ್ದಿಿ “ನೀವದನ್ನು ತೂಕ 
ಎಂದು ಕರದಿರಿ.' 

“ಏನೋ, ಅಂತೂ ನನಗೆ ತುಂಬ ಸಂತೋಷವಾಗಿದ್ದಿತು. ಆ ಕ್ಷಣದಲ್ಲಿ ಪೈ! 

ಹಳವಾಗಿಯೇ ಇಷ್ಟವಾಗಿದ್ದ. "ಹೆದರಬೇಡಿ. ನಾನು ನಿಮಗೆ ಸಹಾಯ ಮಾ 
ಎಂದು ಹೇಳಿ ನಾನು ಅವನ ಕೈ ಹಿಡಿದು ಕೆಳಕ್ಕೆ ಜಗ್ಗಿದೆ. ಅವನು ಕಾ| 
ರುಾಡಿಸಿದ. ಎಲ್ಲಾದರೂ ಸರಿ ಕಾಲಿಗೆ ಹಿಡಿತ ಪಡೆದುಕೊಳ್ಳಲು ಹತ್ತಿಸಿದ. ಜೋರಾಗಿ 
ಬೀಸುತ್ತಿದ್ದಾಗ ಬಾವುಟ ಹಿಡಿದವನ ಸ್ಥಿತಿಯಂತಿದ್ದಿತು ಅವನ' ಸಿಹಿ 

“ಅಲ್ಲಿ ನೋಡಿ, ಆ ಮೇಜು ಇದೆಯಲ್ಲ, ಅದು ಗಟ್ಟಿಯಾದ ಮಹಾಗನಿ ಮರದಿಂದ 
ಮಾಡಿದ್ದು. ತುಂಬ ತೂಕವಾಗಿದೆ. ನೀವು ನನ್ನನ್ನು ಅದರ ಕೆಳಗೆ ಇರಿಸುವುದಾದರೆ....' ಎಂದು 
ವನು ಮೇಜಿನತ್ತ ತೋರಿಸುತ್ತ ಹೇಳಿದ. 

“ನಾನು ಹಾಗೆಯೇ ಮಾಡಿದೆ. ಅವನು ಅಲ್ಲಿ ಬಂಧನಕ್ಕೊಳಗಾದ ಬಲೂನಿನಂತೆ 
ಚಡಪಡಿಸುತ್ತ ಕುಳಿತಿದ್ದ. ನಾನು ಅವನ ಬೆಂಕಿಗೂಡಿನ ಮುಂದಿದ್ದ. ಕಾಲೊರೆಸುವ ರಗ್ಗಿನ 
ಮೇಲೆ ನಿಂತು ಅವನೊಂದಿಗೆ ಮಾತನಾಡುತ್ತಿದ್ದೆ. 

(ಏನೋ, ಅಂತೂ ಒಂದು ವಿಷಯ ಈಗ ತುಂಬ 
ಹೊರಗೆ ಹೋಗಲೇ ಬಾರದು. ಹೊರಗೆ ಹೋದರೆ, ಮೇಲಕ್ಕೆ 
ಇರುತ್ತೀರಿ....' 

"ಈಗ ಅವನು ತನ್ನ ಆ ಹೊಸ ಪರಿಸ್ಥಿತಿಗೆ ಹೊಂದಿಕೊಂಡು ಹೋಗುವುದೇ 


1 

} 

y 
ಬ 
pT 


ಕ್ತಿ 
= 
ped 
[G3 
[ed 
[C4 


ಪಃ 
4 


[3 


ಆತ 
ನಿಯ 

pe 
ಮೇ 


ಮನರಂಜನೆಗಾಗಿ ಭೌತಶಾಸ್ತ್ರ 109 


ಉತ್ತಮ, ಎಂದು ನಾನು ಸಲಹೆ ಮಾಡಿದೆ. ಹಾಗೆ ನಾವು ಆ ಇಡೀ ವವಹಾರದ ನಿಜಕ್ಕೂ 
ವಿಷೇಕಯುತವಾದ ಭಾಗಕ್ಕೆ ಬಂದೆವು. ಒಳಮಾಳಿಗೆಯ ಮೇಲೆ ಕೈಗಳಿಂದ ನಡೆಯುವುದನ್ನು 
ಕಲಿಯುವುದು ಅವನಿಗೆ ಅಷ್ಟು ಕಷ್ಟವೇ ನೂ ಆಗದೆಂದು ನಾನು ಸಲಹೆ ಮಾಡಿದೆ... 
"ನಿದ್ದೆ ಹೇಗೆ ಮಾಡಲೆ. ಅದಂತೂ ಸಾಧ್ಯವಿಲ್ಲ' ಅವನೆಂದ. 

“ಆದರೆ ಅದೇನೂ ಅಂಥ ಕಷ್ಟ ಸ್ಪದ ಕಾರ್ಯವಾಗಿರಲಿಲ್ಲ ಆದು ತೀರ ಸಾಧ್ಯವಾಗಿದ್ದಿತು. 
ತಂತಿ ಹಾಸಿಗೆ ಕೆಳಗೆ ಸ್ವಲ್ಪ ಅದಲುಬದಲು ಮಾಡುವುದು, ಕಳಗಿನ ಬಟ್ಟೆಗಳನ್ನೆಲ್ಲ ಪಟ್ಟಿಗಳಿಂದ 
ಕಟ್ಟುವುದು, ರಗ್ಗು, ಮೆಗ್ಗಲುಹಾಸಿಗೆ ಮತ್ತು ಮೇಲು ಹೊದಿಕೆಗಳನ್ನು ಪಕ್ಕದಲ್ಲಿ. ಗುಂಡಿ ಹಾಕಿ 
ನಿಲ್ಲುವಂತೆ ಮಾಡುವುದು. ಆದರೆ ಇದನ್ನೆಲ್ಲ ಮನೆ ಮಾಲೀಕಿಗೆ ತಿಳಿಸಿ ಮಾಡಬೇಕು, ಎಂದು 
ನಾನೆಂದೆ. ಮೊದಲು ಆಗದೆಂದವನು ಕೊನೆಗೆ ಸ್ವಲ್ಪ ಚರ್ಚೆಯನಂತರ ಒಪ್ಪಿಕೊಂಡ. 
(ಅನಂತರ ಈ ಎಲ್ಲ ವಿಸ್ಮಯಕರ ತಲೆಕೆಳಗು ಚರ್ಯೆಗಳನ್ನಲ್ಲ ಆ ಸತ್‌ಸ್ವಭಾವದ ಮಹಿಳೆ ತೀರ 
ಸಾಮಾನ್ಯ ವಿಷಯಗಳೆನ್ನುವಂತೆ ಸೊಗಸಾಗಿ ಹೊಂದಿಕೊಂಡು ವರ್ಕಿಸತೊಡಗಿದುದನ್ನು 
ಕಾಣುವುಡು ತುಂಬ ಪರ್ಷದಾಯಕವಾಗಿದ್ದಿತು). ಅವನ ಕೋಣೆಯಲ್ಲಿ ಒಂದು ಲೈಬ್ರರಿ 
ಏಣಿಯನ್ನು ಇರಿಸಲಾಗುವುದು. ಅವನಿಗೆ ಊಟ ತಿಂಡಿಗಳನ್ನೆಲ್ಲ ಪುಸ್ತಕದ ಕಪಾಟಿನ ಮೇಲೆ 
ತಂದು ಇರಿಸಲಾಗುವುದು, ಎಂದು ಏರ್ಪಾಟು ಮಾಡಲಾಯಿತು. ಬೇಕೆಂದಾಗ ಅವನು ಕೆಳಕ್ಕೆ 
ಇಳಿದು ಬರಲು ಸಾಧ್ಯ ಮಾಡಿಕೊಡುವಂಥ ಒಂದು ಬುದ್ಧಿವಂತಿಕೆಯ ಉಪಾಯವನ್ನೂ ನಾವು 
ಕಂಡುಹಿಡಿದೆವು. ಅವನ ತೆರೆದ ಕಪಾಟುಗಳ ಮೇಲೆ ಬ್ರಿಟಿಷ್‌ ವಿಶ್ವಕೋಶ (ಹತ್ತನೇ ಅವೃತ್ತಿ) 
ಇರಿಸಿರುವುದು. ಅವನು ಕೆಳಗೆ ಇಳಿಯಬೇಕೆಂದು ಹಸದ ವಿಶಕೋಶದ ಕೆಲವು 
ಸಂಪುಟಗಳನ್ನು ಎತ್ತಿಕೊಳ್ಳುತ್ತಿದ್ದ ಆಗ ಅವನು ಕೆಳಗೆ ಬರುತ್ತಿದ್ದ. ಕೋಣೆಯೊಳಗೆ ಅವನು 
ಕೆಳಮಟ್ಟದಲ್ಲೇ ಅಡ್ಡಾಡ ಬಯಸಿದಾಗ ಅವನು ಭದ್ರವಾಗಿ ಹಿಡಿದಿರರೋಸುಗ ಕೋಣೆ 
ಒಳಗೇ ಸುತ್ತ ಕಬ್ಬಿಣದ ಸಲಾಕಿಗಳನ್ನು ಹಾಕಿರಬೇಕೆಂದೂ ನಾವು ಒಪ್ಪಿಕೊಂಡೆವು... 
(ಆಮೇಲೆ, ಸೋಡಿ, ನನ್ನ ಈ ಘಾತುಕ ಕಲ್ಪನಾಚಾತುರ್ಯ ನನ್ನ ವಿವೇಕ ಶಕ್ತಿಯನ್ನೂ 
ಮೀರಿಕೊಂಡು ಹೋಯಿತು). ನಾನು ಅವನ ಬೆಂಕಿಗೂಡಿನ ಮುಂದೆ ಅವನ ಮದ್ಯಮ 
ಸೀಪುತ್ತ ಬೆಚ್ಚಗೆ ಕುಳಿತಿದ್ದೆ. ಅವನು ಮೇಲೆ ಕಾರ್ನೀಸು ಬಳಿ ತನ್ನ ಮೆಚ್ಚಿನ ಮೂಲೆ! ಲ 
ಕಟಿ ೮೯ ರತ್ತಗಂಬಳಿಯೊಂದನ್ನು ಒಳಮಾಳಿಗೆಗೆ ಜೋಡಿಸಲು ಯತ್ತಿಸುತಿದ್ದ. ಆಗ 

ಗೆ ಒಂದು ಹೊಸ ನಿಚಾರ ಹೊಳೆಯಿತು. "ಹೇಯ್‌, ಪೈಕ್ರಾಫ್ಟ್‌ರವರೇ | ನನಗೀಗ ಓಂದು 
ಕೊ ವಿಚಾರ ಹೂಡಿದೆ; ಇದೆಲ್ಲ ತೀರ ನಪ ಎಂದು ನ ನಾನು ಕಳದ 


ಕುಚೇಷ್ಟೆ ಕ ರ್ಯವಾಸಿಯಾಗಿತ್ತು. 

“ಪೈಕ್ರಾಫ್ಟ್‌ ಈ ಸಲಹೆಯನ್ನು ಆನಂದಾಶ್ರುಗಳನ್ನು ಸುರಿಸುತ್ತ ಕೇಳಿದ. "ಅಬ್ಬಾ ಮತ್ತೆ 
ಎಲ್ಲರಂತೆ ಸರಿಯಾದ ರೀತಿಯಲ್ಲಿರಬಹುದಾದರೆ... ' ಎಂದು ನಿಟ್ಟುಸಿರು ಬಿಟ್ಟ 

“ನನ್ನ ಸಲಹೆ ಎಲ್ಲಿಗೆ ಮುಟ್ಟುವುದು ಎನ್ನುವುದನ್ನು ತಿಳಿಯುವ ಮುನ್ನವೇ ಇಡೀ 
ವಿವರವನ್ನು" ಅವನಿಗೆ ತಿಿಸಿಬಟ್ಟ "ಒಂದು ಸೀಸದ ಹಾಳೆ ಕೊಂಡುಕೊಳ್ಳಿ] ನಾನು ಹೇಳಿದೆ. 
"ಅದನ್ನು ಜಿಲ್ಲೆಗಳಾಗಿ ಜಜ್ಜಿಬಡಿಯಿರಿ. ನಿಮ್ಮ ಒಳ ಉಡುಪುಗಳಿಗೆಲ್ಲ ಅದನ್ನು ಪೂರ್ಣವಾಗಿ 
ಹೊಲಿದುಕೊಳ್ಳಿ. ಸಾಕಷ್ಟು ತೂಕ ಬರುವವರೆಗೂ ಹೊಲಿದುಕೊಳ್ಳಿ. ಅದೇ ರೀತಿ ಸೀಸದ 
ತಳವಿರುವ ಬೂಟುಗಳನ್ನು ತೆ ತೊಟ್ಟುಕೊಳ್ಳಿ. ಯಾವಾಗಲೂ ಸೀಸ ತುಂಬಿದ ಚೀಲವೊಂದನ್ನು 


110 ಮನರಂಜನೆಗಾಗಿ ಭೌತಶಾಸ್ತ್ರ 


ಲ್ಲಿ ಹಿಡಿದಿರಿ. ಆಗ ಎಲ್ಲ ಸರಿ ಹೋಗುತ್ತದೆ | ಈ ಕೋಣೆಯೊಳಗೇ ಬಂದಿಯಾಗಿರುವ 
ದಲು ನೀವು ಮತ್ತೆ ಹೂರಗೆ ಹೋಗಲೂ ಸಾಧ್ಯವಾಗುತ್ತದೆ, ಪೈಕ್ರಾಫ್ಸ್‌! ನೀವು ಪ್ರಯಾಣ 

ಗಲೂ ಬಹುದು... 

“ಅದಕ್ಕೂ ಹೆಚ್ಚು ಆನಂದದಾಯಕವಾದ ವಿಚಾರ ನನಗೆ ಹೊಳೆಯಿತು. "ನೀವು 

ಕಾಘಾತಕ್ಕೆ ಎಂಡು ಹೆದರಬೇಕಾದ್ದೇ ಇಲ್ಲ. ಹಾಗೇನಾದರೂ ಆದಾಗ ನೀವು 

ಇಡಬೇಕಾದುದಲ್ಲ ನಿಮ್ಮ ಎಲ್ಲ ಅಥವಾ ಕೆಲವು ಉಡುಪುಗಳನ್ನು ಕಳಚಿ ಹಾಕುವುದು. 
ಅಪಶ್ಯವಾದಷ್ಟು ಸಾಮಾನು” ಸಾಮಗ್ರಿ ನಷ್ಟು ಕೈಯಲ್ಲಿ ಹಿಡಿದುಕೊಂಡು ಗಾಳಿಯಲ್ಲಿ ಮೇಲಕ್ಕೆ 
ಲಿ ಹೋಗಿಬಿಟ್ಟರೆ ಆಯಿತು... 

ಮೊದಲ ನೋಟಕ್ಕೆ ಇವೆಲ್ಲ ಭೌತಶಾಸ್ತ್ರ ನಿಯಮಗಳಿಗೆ ಅನುಗುಣವಾಗಿರುವಂತೆಯೇ 
ಕಂಡುಬರುತ್ತದೆ. ಆದರೂ ಕೆಲವು. ಆಕ್ಷೇಪ ಣೆಗಳನ್ನು ಎತ್ತಬಹುದು. 

ಮೊದಲನೆಯದಾಗಿ, ಪೈಕ್ರಾಫ್ಟ್‌ “ತೂಕ ಕಳೆದುಕೊಂಡಿದ್ದರೂ ಸಹ ಮೇಲಕ್ಕೇನೂ ಹಾರಿ 
ಹೋಗುತ್ತಿರಲಿಲ್ಲ. ಆರ್ಕಿಮಿಡೀ ಸರೆ ಸೂತ್ರವನ್ನು ನೆನಪಿಗೆ ತಂದುಕೊಳ್ಳಿ. ಪೈಕ್ರಾಫ್ಟ್‌ನ 
ಉಡುಪುಗಳೂ ಅವನ ಜೇಬುಗಳಲ್ಲಿದ್ದ ಎಲ್ಲ “ವಸ್ತುಗಳೂ ಅವನ ದಷ್ಟ ps 
ಸೃಳಾಂತರಿಸಿದ ಗಾಳಿಗಿಂತ ಕಮ್ಮಿ ತೂಕ “ ಹೊಂದಿದ್ದರಷ್ಟೆ ಅವನು ಮೇಲಕ್ಕೆ 'ಒಳಮಾಳಿಗೆಗೆ 
“ತೇಲಿ” ಹೋಗುತ್ತಿದ್ದ. 

ಅವನ ದೇಹ ಸ್ಥಳಾಂತರಿಸಿದ ಗಾಳಿಯ ಪ್ರಮಾಣದ ತೂಕವನ್ನು ನಾವು ಸುಲಭವಾಗಿ 
ಲಕ್ಕ ಹಾಕಬಹುದು. ನಮ್ಮ ತೂಕ ಸಾಮಾನ್ಯವಾಗಿ. ನಮ್ಮಷ್ಟೇ ಪ್ರಮಾಣದೆ ನೀರಿನ ಪ್ರಮಾಣದ 
ತೂಕಕ್ಕೆ ಸಮನಾಗಿರುತ್ತದೆ - ಸುಮಾರು 60 ಕಿ.ಗ್ರಾಂ. “ಗುತ. ಸಾಮಾನ್ಯ ಸಾಂದ್ರತೆಯ 
ಗಾಳಿಯು ನೀರಿಗಿಂತ" 770 ಪಟ್ಟು ಹೆಚ್ಚು ಹಗುರವಾಗಿರುತ್ತದೆ. ಆದ್ದರಿಂದ "ನಾವು 
ಸ್ಥಳಾಂತರಿಸುವ ಗಾಳಿಯು ಕೇವಲ 80 ಗ್ರಾಂಗಳಷ್ಟೆ ತೂಗುತ್ತದೆ. ಶೈಕ್ರಾಫ್ಟ್‌ ಎಷ್ಟೇ 
ತೂಕವಾಗಿದ್ದರೂ 100 ಕಿ.ಗ್ರಾಂ.ಗಿಂತ ಹೆಚ್ಚೇನೂ ತೂಗುತ್ತಿರಲಿಲ್ಲ: ತತ್ಫಲವಾಗಿ. ಅವನು 
130 ಗ್ರಾಂಗಿಂತ ಹೆಚ್ಚಿಗೇನೂ ಗಾಳಿಯನ್ನು. ಸ್ಥಳಾಂತರಿಸುತ್ತಿರಲಿಲ್ಲ ಪೈಕ್ರಾಫ್ಟ್‌ನ ಸೂಟ್‌, 
ಷೂಸ್‌, “ಗಡಿಯಾರ, ದುಡ್ಡಿನ ಚೇಲ ಮತ್ತು. ಅವನ ದೇಹದ ವೆ ಮೇಲಿನ ಇತರೆಲ್ಲ ವಸ್ತುಗಳೂ 
ಅದಕ್ಕಿಂತ ಹೆಜ್ಜು ತೂಗುತ್ತಿದ್ದವೆಂಬುದರಲ್ಲಿ "ಏನೂ ಸಂದೇಹವಿಲ್ಲ. ಆದ್ದರಿಂದ ಆ ದಪ್ಪ ವ್ಯಕ್ತಿ 
ತೂಕರಹಿತ ನಾಡರೂ ನೆಲದ” ಮೇಲೆಯೇ ಇರುತ್ತಿದ್ದ ನಿಜ, ಸ್ವಲ್ಪ ನಡುಕ ಹೊಂದಿರುತ್ತಿದ್ದ 
ಆದರೆ ಖಂಡಿತ ಒಳಮಾಳಿಗೆಗೆ "ಬಲೂನಿನಂತೆ ಮೇಲೇರು' ತ್ತಿರಲಿಲ್ಲ. ಅವನು 
ಸಂಪೂರ್ಣವಾಗಿ ನಗ್ನನಾಗಿದ್ದರಷ್ಟೆ ಹಾಗಾಗುತ್ತಿತ್ತು. ಉಡುಪು ತೊಟ್ಟಿದ್ದ ಅವನು ಪುಟ 
ನೆಗೆಯುವ ಬಲೂನಿಗೆ ಕಟ್ಟಿದ ವ್ಯಕ್ತಿಯಂತಿರುತ್ತಿದ್ದ. ಸ್ವಲ್ಪ ಯತ್ನ ಹಾಕಿದಲ್ಲಿ ಸಣ್ಣದಾಗಿ 


ನೆಗೆದಲ್ಲಿ ಅವನು ಗಾಳಿಯಲ್ಲಿ ಮೇಲೇರಿ ಹೋಗುತ್ತಿದ್ದೆ ಗಾ ಬೀಸುತ್ತಿರದಿದ್ದಲ್ಲಿ ಅವನು 


ಸ 


ಮತ್ತೆ ನವುರಾಗಿ ಕೆಳಗಿಳಿಯುತ್ತಿದ್ದ. 


""ನಿರಂತರ ಚಲನೆ''ಯ ಗಡಿಯಾರ 


"ನಿರಂತರ ಚಲನೆ''ಯ ಯಂತ್ರಗಳು ಮತ್ತು ಅಂತಹವನ್ನು ನಿರ್ಮಿಸಲು ಮಾಡಿದ 
ನಿರರ್ಥಕ ಯತ್ನಗಳ ಬಗೆಗೆ ನೀವಾಗಲೇ ಸ್ವಲ್ಪ ವಿಷಯ ತಿಳಿದಿದ್ದಿ ರ ಈಗ ನಾನು "ಕೊಡುಗೆ 
ಶಕ್ತಿ ಆಕರವುಳ್ಳ' ಯಂತ್ರಗಳು ಎಂದು ಕರೆಯುವಂಥ ಲವು ಯಂತ್ರಗಳ ಬಗೆಗೆ 
ಹೆಳುತ್ತೆ ಣೆ. ಇವು ಮನುಷ್ಯರ ಯತ್ನವಿಲ್ಲದೆಯೇ ಅನಿರ್ದಿಷ್ಟ ಕಾಲ, ನಿಸರ್ಗದ ಅಕ್ಷಯ ಶಕ್ತಿ 


ಮನರಂಜನೆಗಾಗಿ ಭೌತಶಾಸ್ತ್ರ 111 


ಆಕರಗಳಿಂದ ತನ್ನ ಚಾಲಕ ಶಕ್ತಿಯನ್ನು ಪಡೆದುಕೊಂಡು, 
ನಡೆಯುತ್ತಿರುತ್ತವೆ. 

ಪ್ರತಿಯೊಬ್ಬರೂ ಬಹುಶಃ ಪಾದರಸದ ಅಥವಾ 
ನಿರ್ಧವ “ವಾಯುಭಾರಮಾಪಕ ಯಂತ್ರ 
(ಜ್ಯಾರೋಮೀಟರ')ವನ್ನು ಕಂಡಿರಲೇಬೇಕು. 
ಪಾದರಸದ ವಾಯುಭಾರಮಾಪಕದಲ್ಲಿ ಪಾದರಸದ 
ಮಟ್ಟವು ವಾತಾವರಣದ ಒತ್ತಡದಲ್ಲಾಗುವ 
ಬದಲಾವಣೆಗಳಿಗೆ ತಕ್ಕಂತೆ ಏರಿಳಿಯುತ್ತಿರುತ್ತದೆ. ಅದೇ 
ರೀತಿ ನಿರ್ಡವ ವಾಯುಭಾರಮಾಪಕದಲ್ಲೂ ಬಾಣದ 
ಗುರುತು ಅತ್ತಿಂದಿತ್ತ ಚಲಿಸಲು ವಾತಾವರಣದ ಒತ್ತಡವೇ 
ಕಾರಣವಾಗಿರುತ್ತದೆ. 

ಈ ವ್ಯವಸ್ಥೆಯ ಪ್ರಯೋಜನ ಪಡೆದುಕೊಂಡು 
18ನೆಯ ಶತಮಾನದ ಯಂತ್ರ ಆವಿಷ್ಯರಣಕಾರನೊಬ್ಬ 
ತನ್ನಷ್ಟಕ್ಕೆ ತಾನೆ ಸುತ್ತುವ ಎಂದಿಗೂ ನಿಲ್ಲದ, 
ಗಡಿಯಾರವೊಂದನ್ನು ತಯಾರಿಸಿದ. ಸುಪ್ರಸಿದ್ಧ ಬ್ರಿಟಿಷ್‌ 
ಯಂತ್ರಶಾಸ್ತ್ರಜ್ಞ ಹಾಗೂ ಖಗೋಳ ವಿಜ್ಞಾನಿ ಜೇಮ್ಸ್‌ 
ಫರ್ಗೂಸನ್‌ ರವರು ಇದನ್ನು 1774ರಲ್ಲಿ ಕಂಡು ಹೀಗೆ 
ವರ್ಣಿಸಿದರು : 

“ನಾನು ಈ ಗಡಿಯಾರವನ್ನು ಕಂಡೆ. ವಿಚಿತ್ರವಾಗಿ 
ಪ್ಯವಸ್ಥೆಗೊಳಿಸಿದ ವಾಯುಭಾರ ಮಾಪಕ ಪಾದರಸವು 
ಕೊನೆಯಿಲ್ಲದತೆ  ವರಿಳಿಯುತ್ತಿರುವುದು ಈ 
ಗಡಿಯಾರವನ್ನು  ನಿಲ್ಲದೆಯೇ' ನಡೆಯುವಂತೆ 
ಮಾಡುತ್ತದೆ. ಈ ಗಡಿಯಾರವು ಎಂದೇ ಆಗಲಿ ನಿಲ್ಲುತ್ತದೆ 
ಎಂದು ಭಾವಿಸಲು ನಮಗೆ ಯಾವ ಕಾರಣಗಳೂ ಇಲ್ಲ. 
ಏಕೆಂದರೆ, ವಾಯುಭಾರಮಾಪಕವನ್ನು ತೆಗೆದುಹಾಕಿದರೂ 
ಸಹ, ಆಗಲೇ ಸಂಗ್ರಹಿತವಾಗಿರುವ ಚಾಲಕ ಶಕ್ತಿಯೇ 
ಗಡಿಯಾರವನ್ನು ಒಂದು . ಇಡೀ ವರ್ಷ 
ನಡೆಯುತ್ತಿರುವಂತೆ ಮಾಡಲು ಸಾಕಾಗುತ್ತದೆ. ಮುಚ್ಚುಮರೆ ಇಲ್ಲದೆ ಹೇಳುವುದಾದರೆ, ನಾನು 
ಸವಿವರವಾಗಿ ಪರಿಶೀಲಿಸಿದ ಈ ಗಡಿಯಾರವು ನಾನು ಇದುವರೆವಿಗೂ ಕಂಡಿರದ, 
ರಚನೆಯಲ್ಲೂ ಕಾರ್ಯ ನಿರ್ವಹಣೆಯಲ್ಲೂ ಅತ್ಯಂತ ಕುಶಲವಾದ ಒಂದು 
ಯಂತ್ರಸಾಧನವೆಂದು ಹೇಳಲೇಬೇಕು.'' 

'ದುರದೃಷ್ಟ ಸ್ಪವನಾತ್‌ ಈ ಗಡಿಯಾರ ಕಳುವಾಯಿತು. ಅದರ 7 ಗತಿ ಏನಾಯಿತೆಂಬುದನ್ನು 
ಯಾರೂ ತಿಳೆಯರು, ಅದೃಷ್ಟವೆಂದರೆ, ಫರ್ಗೂಸನ್‌ರವರು ಅದರ ಕೆಲವು ರೇಖಾಚಿತ್ರಗಳನ್ನು 
ರಚಿಸಿದ್ದರು. ಹಾಗಾಗಿ ಅದನ್ನು ಪುನರ್‌ನಿರ್ಮಿಸಬಹುದಾಗಿದೆ. 

ಈ ಯಂತ್ರಸಾಧನದಲ್ಲಿ ಒಂದು ದೊಡ್ಡ ಪಾದರಸದಿಂದ ನಡೆಯುವ 
ವಾಯುಭಾರಮಾಪಕವಿರುತ್ತದೆ. ಇದರಲ್ಲಿ ಎರಡು ಗಾಜಿನ ಪಾತ್ರೆಗಳಲ್ಲಿ ಸುಮಾರು 


112 ಮನರಂಜನೆಗಾಗಿ ಫೌತಶಾಸ್ತ್ರ 


150 ಕಿ.ಗ್ರಾಂ. ಪಾದರಸವಿರುತ್ತದೆ. ಈ ಪಾತ್ರೆಗಳ ಒಂದರ ಬಾಯಿ ಬ! 
ಎರಡನ್ನೂ ಜೌಕಟ್ಟೊಂದರಿಂದ ತೂಗಿ ಹಾಕಿರಲಾಗುತ್ತದೆ. ಎರಡು ಪಾತ್ರೆಗಳೂ ಪ್ರತ್ಯೆ 
ಸುತ್ತವೆ; ವಾತಾವರಣದ ಒತ್ತಡವು ಹೆಚ್ಚಿದಾಗ” ತುಂಬ ಕೌಶಲ್ಯದಿಂದ ಏರ್ಪಡಿಸಿದ 
ಛ ವ್ಯವಸ್ಥೆಯೊಂದು ಮೇಲಿನ: ಪಾತ್ರೆ ಯನ್ನು ಕೆಳಕ್ಕೆ ಸರಿಸಿ ಕೆಳ ಗಿನದನ್ನು ಮೇಲಕ್ಕೆತ್ತುತ್ತದೆ. 
ವಾತಾವರಣದ. ಒತ್ತಡವು ಕಮ್ಮಿಯಾದಾಗ ಇದಕ್ಕೆ ನಿೋಮವಾದ ಕ್ರಿಯೆ ಜರುಗುತ್ತದೆ. 
ಇದು ಒಂದು ಸಣ್ಣ ಹಲ್ಲುಚಕ್ರವನ್ನು ಯಾವಾಗಲೂ ಒಂದೇ ದಿಕ್ಕಿನ ನಲ್ಲಿ ತಿರುಗುವಂತೆ 
ಒತ್ತಾಯಿಸುತ್ತದೆ. ವಾತಾವರಣದ ಒತ್ತಡವು ಸ್ಟಿರವಾಗಿದ್ದಾಗಲಷ್ಟೆ ಇದು ತಿರುಗುವುದಿಲ್ಲ 

ಈ ಅವಧಿಗಳಲ್ಲಿ ಗ ಗಡಿಯಾರದ ಚಾಲಕ ವಿಭಾಗಗಳು "ಆಗಲೇ ಸಂಗ್ರಹಿತವಾದ ಅಂತಸ್ಥ 
ದ ನಡೆಯುತ್ತವೆ. ತೂಗುಬಟ್ಟುಗಳು ಕೆಳಕ್ಕಿಳಿದಾಗ ಅವುಗಳನ್ನು ಒಂದೇ ಕಾಲದಲ್ಲಿ 
೦ಗ್‌ (ನಿಗುರು ಪಟ್ಟಿ) ಅನ್ನು ಸುತು ವಡೆ ಮಾಡಲು ಸುಲಭವಲ್ಲದಿದ್ದರೂ, 
ಲದ ಗಡಿಯಾರ ತಯಾರಕರು ಇದನು ನಿವಾರಿಸುವಷ್ಟು ಜಾಣ್ಮೆಯಿಂದ 
ಕೂಡಿದ್ದರು. ವಾತಾವರಣ ಒತ್ತಡದ ಬದಲಾವಣೆಗಳು ಉಂಟುಮಾಡಿದ ಶಕ್ತಿಯು 
ಅವ ೃಷಾದುದಕ್ಕಿಂತ ಬೇಕಾದಷ್ಟು ಹೆಚ್ಚಾಗಿದ್ದಿತು ಮತ್ತು ತೂಗುಬಟ್ಟುಗಳು ಕ್ಕ 
ಬೀಳುವುದಕ್ಕೆ "ಮುನ್ನವೇ ಅವನ್ನು ಮೇಲೇರುವ ಮಾಡುತ್ತಿದ್ದಿತು. ಆದ್ದರಿಂದ 
ತೂಗುಬಟ್ಟುಗಳು ಮೇಲೆ ೇರಿದ್ದಾಗ, 'ಕ್ರಮಬದ್ಧ ಕಾಲಾಂತರಗಳಲ್ಲಿ ಅವುಗಳ ಚಲನೆಯನ್ನು 
ನಿಲ್ಲಿಸಲು ಒಂದು ವಿಶೇಷ ವ್ಯವಸ್ಥೆಯನ್ನು ಜತ (ಕಿದ್ದಿತು. 

ಇಂತಹ "ಕೊಡುಗೆ “ಶಕ್ತಿ ಆಕರವು '' | ಯಂತ್ರಗಳಿಗೂ "ನಿರಂತರ ಚಲನೆ''ಯ 
ಯಂತ್ರಗಳಿಗೂ ಇರುವ ಮೂಲಭೂತ ಸ್ಯಾ ಸ್ವಯಂಸ್ಪಷ್ಟ. ಶಕ್ತಿಯನ್ನು ಶೂನ್ಯದಿಂದ 
ಉತ್ಪತ್ತಿ ಮಾಡಲು ಸಾಧ್ಯವಿಲ್ಲ. ಆದರೆ "ನಿರಂತರ ಚಲನೆ''ಯ ಯಂತ್ರಗಳನ್ನು ನಿ ನಿರ್ಮಿಸಲು 
ಹವಣಿಸಿದ ಆವಿಷ್ಯರಣಕಾರರು ಸಾಧಿಸಬಯಸಿದ್ದುದು ಇದನ್ನೇ. ಶಕ್ತಿಯು ಹೊರಗಿನ 
ಆಕರವೊಂದರಿಂದ ಸರಬರಾಜಾಗಬೇಕು. ಮೇಲಿನ ಗಡಿಯಾರದ ಪ್ರಸಂಗದಲ್ಲಿ 
ಸುತ್ತಮುತ್ತಲಿನ ವಾತಾವರಣವು ಈ ಶಕ್ತಿಯನ್ನು ಒದಗಿಸುತ್ತಿದ್ದಿತು. ವಾತಾವರಣದ 
ಸೂರ್ಯನ ಬೆಳಕು ಈ ಶಕ್ತಿಯನ್ನು ಸಂಗ್ರಹಿಸಿ ಇರಿಸಿರುತ್ತದೆ. ಪ ಪ್ರಾಣಗಳ ಉದ್ದೇಶಗಳನ: 
ಗಣನೆಗೆ ತಂದುಕೊಂಡಲ್ಲಿ "ಕೊಡುಗೆ ತ ಆಕರವುಳ್ಳ'' ಯಂತ್ರವೂ "'ನಿರಂತರ ಹ 
ಯಂತ್ರದಿಂದ ಪಡೆಯಬಹುದಾದಷು ಅನುಕೂಲತೆಗಳನ್ನೇ ಒದಗಿಸುತ್ತದೆ. "“ನಿರಂತರ 
ಚಲನೆ'ಯ ಯಂತ್ರಗಳನ್ನು ತಯಾರಿಸುವುದು ಆಸಾಧ್ಯವಾದಲ್ಲಿ, “ಕೊಡುಗೆ: ಶಕ್ತಿ ಆಕರವುಳ್ಳ'' 
ಯಂತ್ರಗಳನ್ನು ತಯಾರಿಸುವುದು ಅತಿ ದುಬಾರಿಯದಾಗಿರುತ್ತದೆ. 

ಮುಂದೆ ಇತರ ರೀತಿಯ “ಕೊಡುಗೆ ಶಕ್ತಿ ಆಕರವುಳ್ಳ'' ಯಂತ್ರಗಳ ಬಗೆಗೆ 
ಹೇಳಲಿರುವೆನು ಮತ್ತು ಅವು ಹೇಗೆ ವಾಣಿಜ್ಯ ರೀತ್ಯಾ ಎಷ್ಟು ಮಾತ್ರವೂ 
ಲಾಭಡಾಯಕವಲ್ಲವೆಂಬುದನ್ನು ವಿವರಿಸಿ ತಿಳಿಸಲಿರುವೆನು. 


SS 
೩ ಬ್ರಿ 1 
Fl 


ee 
ಗ 
ಓಂ 


ಸಿ 
- ಅ 
ಕಾಲ 


ಮನರಂಜನೆಗಾಗಿ ಭೌತಶಾಸ್ತ್ರ 113 


ಅಧ್ಯಾಯ 6 
ಉಪ್ಪ 
ಣಾ 


ಮಾಸ್ಕೋ- ಆೆನಿನ್‌ಗ್ರಾದ್‌ ರೈಲುಮಾರ್ಗದ ಉದ್ದ 
ಯಾವಾಗ ಹೆಚ್ಚಾ; ಗಿರುತ್ತದೆ ? 

ಮಾಸ್ಕೋ-ಲೆನಿನ್‌ಗ್ರಾದ್‌ ರೈಲುಮಾರ್ಗದ ಉದ್ದ ಎಷ್ಟು ಎಂದು ಕೇಳಿದಾಗ ಒಬ್ಬ ಹೀಗೆ 
ಉತ್ತರಿಸಿದ : "ಅದರ ಸರಾಸರಿ ಉದ್ದ 640 Fy ಮೀ. ಆದರೆ ಬೇಸಿಗೆಯಲ್ಲಿ” ಅದು 
ಚಳಿಗಾಲದಲ್ಲಿರುವುದಕ್ಕಿಂತ 300 ಮೀಟರ್‌ ಹೆಚ್ಚು ಉದ್ದವಾಗಿರುತ್ತದೆ.'' 

ಈ ಉತ್ತರ ಮೊದಲ ನೋಟಕ್ಕೆ ಕಂಡುಬರುವಂತೆ ಅಷ್ಟು ಮೂರ್ಪತನದ್ದೇನೂ ಅಲ್ಲ 
ರೈಲುಮಾರ್ಗರೆ ಉದ್ದ ಎಂದಾಗ ನಾವು ರೈಲು ಕಂಬಿಯ ಉದ್ದೆ ಎಂದು ಅರ್ಥ “ಮಾಡಿದಲ್ಲಿ 
KA ರೈಲುಮಾರ್ಗವು ಬೇಸಿಗೆಯಲ್ಲಿ ಚಳಿಗಾಲಕ್ಕಿಂತ ನಿಜಕ್ಕೂ ಹೆಚ್ಚು ಉದ್ದವಾಗಿರಬೇಕು. 
ಉಷ್ಣವು ಉಕ್ಕಿನ ಕಂಬಿಗಳನ್ನು ಹಿಗ್ಗುವಂತೆ ಮಾಡುತ್ತ. ದೆಂಬುದನ್ನು ಮರೆಯಬೇಡಿ. ಹೆಚ್ಚಾಗುವ 
ಪ್ರತಿಯೊಂದು ಡಿಗ್ರಿ ಸಂಟಿಗ್ಗೆ ಡ್‌ " ಉಷ್ಣಾಂಕಕ್ಕೂ 'ಶೈಲುಕಂಬಿ ಅದರ ಉದ್ದದ ಒಂದು. ಲಕ್ಷ 
ಭಾಗದಷ್ಟು ಹೆಚ್ಚಾಗುತ್ತದೆ. “ಸುಡು ಬಿಸಿಲಿನ ಬಿಗೆ ದಿನದಲ್ಲಿ ರೈಲು ಕಂಬಿಗಳ ಖರತ್ನವು 
30- 40'0ಗಳಗೆ ಆಥವಾ ಇನ್ನೂ ಹೆಚ್ಚು ಏರಬಹುದು. ಕೆಲವು ಹಳ ರೈಲುಕಂಬಿಗಳು ಎಷ್ಟು 

ಬಿಸಿಯಾಗಿರುತ್ತವೆಂದರೆ, ಮುಟ್ಟಿದರೆ 4 ಸುಡುತ್ತದೆ ಕೂಡ. ಚಳಿಗಾಲದಲ್ಲಿ ಅವು ಸೊನ್ನೆಗೂ 
pa ಕಮ್ಮಿ ಠಿಥವಾ ಇನ್ನೂ ಕು ಖಿರತ್ವಗಳಿಗೆ ತಣ್ಣಗಾಗಬಹುದು. ಜೇನಿಗೆ ಚಳಿಗಾಲಗಳ 
ಖರತ್ವಗಳ “ನಡುವಿನ ವ್ಯತ್ಯಾಸ 55 ಎಂದು ಇಟ್ಟುಕೊಂಡಲ್ಲಿ ರೈಲುಮಾರ್ಗದ ಒಟ್ಟು 
ಉದ್ದವನ್ನು ್ಲ (640 ಕಿ. ಮೀ) 0. 00001ರಿಂದಲೂ ಮತ್ತೆ 55 ರಿಂದಲೂ ಗುಣಿಸಿದಲ್ಲಿ ಸುಮಾರು 
ಮೂರನೇ" ಒಂದು ಕಿ.ಮೀ. ಬರುತ್ತದೆ. ಆದ್ದರಿಂದ ಬೇಸಿಗೆಯಲ್ಲಿ ಮಾಸ್ಕೋ-ಲೆನಿನ್‌ಗ್ರಾದ್‌ 
ರೈಲುಮಾರ್ಗವು ಚಳಿಗಾಲದಲ್ಲಿರುವುದಕ್ಕಿಂತ ನಿಜಕ್ಕೂ ಮೂರನೇ ನಕು ಕಿ.ಮೀ. ನಷ್ಟು, 
ಆಂದರೆ ಸುಮಾರು 300 ಮೀಟರಿನಷ್ಟು ಚ್ಚು ಉದ್ದವಾಗಿರುತ್ತದೆ. 

ನಿಜ, ಬದಲಾಗುವುದು ಕೈಲುಮಾರ್ಗದ' ಉದ್ದವಲ್ಲ ಆದೆರ ಕೇವಲ ಎಲ್ಲ ರೈಲುಕಂಬಿಗಳ 
ಉದ್ದಗಳ ಒಟ್ಟು ಮೊತ್ತವೆನ್ನಿ ಇವೆರಡೂ ಒಂದೇ ಅರ್ಥವುಳ್ಳವುಗಳೆಲ್ಲ. ಏಕೆಂದರೆ 
ಕೈಲುಮಾರ್ಗದಲ್ಲಿನ ಕಂಬಿಗಳು ಒಂದಕ್ಕೊಂದು ನೇರವಾಗಿ ಸೇರಿಕೊಂಡಿರುವುದಿಲ್ಲ. 
ಕಂಬಗಳು ಕಾದಾಗ ಸ್ವತಂತ್ರವಾಗಿ ಹಿಗ್ಗಲನುವಾಗುವಂತೆ ಕಂಬಿಗಳ ಕೂಡಿಕೆಗಳ ಮಧ್ಯೆ ಸ್ವಲ್ಪ 
ಅಂತರ ಬಿಟ್ಟಿರಲಾಗುತೆದೆ. (ಈ ಅಂತರವೂ 8 ಮೀಟರ್‌ ಉದ್ದದ ಕಂಬಿಗಳ ಪ್ರಸಂಗದಲ್ಲಿ. 
ಸೊನ್ನೆ ಡಿಗ್ರಿಯಲ್ಲಿ 6 ಮಿ.ಮೀ. ಆಗಿರಬೇಕು. ಹಿಗ್ಗಿ ಈ ಅಂತರಗಳು ಸಂಪೂರ್ಣವಾಗಿ 
ಮುಚ್ಚುವಂಾಗಬಡಾದರೆ ಕಂಬಿಗಳು 65°೦ನಷ್ಟು "ರತ್ವಕ್ಕೇರಚೇಕು. ಕೆಲವು ತಾಂತ್ರಿಕ 
ಕಾರಣಗಳಿಂದಾಗಿ ಟ್ರಾಂವೇ ಕಂಬಿಗಳ ಮಧ್ಯೆ ಅಂತರ ಬಿಡಲು" ಆಗುವುದಿಲ್ಲ. ಸಾಮಾನ್ಯವಾಗಿ 

ಈ ಕಂಬಿಗಳು ಭಾಗುವುದಿಲ್ಲ. ಏಕೆಂದರೆ, ಅವನ್ನು ನೆಲದಲ್ಲಿ ಹೂಳಲಾಗಿರುತ್ತದೆ, ಆದ್ದರಿಂದ 


114 ಮನರಂಜನೆಗಾಗಿ ಭೌತಶಾಸ್ತ್ರ 


ದ ಏರುಪೇರುಗಳು ಅಷ್ಟು ಹೆಚ್ಚಾಗಿರುವುದಿಲ್ಲ; ಅಲ್ಲದೆ ಕಂಬಿ ಗಳನ್ನು ಜೋಡಿಸುವ 
ವು ಕಂಬಿಗಳು ಬಾಗುವುದನ್ನು 'ಇಪ್ಪಸು ತ್ತದೆ. ಆದರೂ ಅತ್ಯಂತ ಹೆಚ್ಚು ಶಾಖದ 
ಸ್ರಾಂ ಕಂಬಿಗಳೂ, ಚಿತ್ರ 73ರಲ್ಲಿ ತೋರಿಸಿರುವಂತೆ, ಬಾಗುತ್ತವೆ. ನಿಜವಾಗಿ ತೆಗೆದ 
ಹಾಡ್‌ ನಕಲಾದ ಈ ಚಿತ್ರವು ಈ "ವಿಷ ಯವನ್ನು ತುಂಬ ಚೆನ್ನಾಗಿ ಸ್ಪಷಪಡಿಸುತದೆ. 
ಕಲವು ವೇಳೆ ರೈಲುಮಾರ್ಗದ ಕಂಬಿಗಳಿಗೂ ಹೀಗೆಯೇ ಆಗುವುದುಂಟು. ಇಳಿಜಾರುಗಳಲ್ಲಿ 
ಕೈಲುಬಂಡಿಯು' ಕಂಬಿಗಳನ್ನು ಎಳೆಯುತ್ತದೆ - ಕೆಲವು ವೇಳೆ ಅಡಿ ಮರಗಳನ್ನೂ 
ಕೂಡಿಕೊಂಡು ಎಳೆಯುತ್ತದೆ. “ದರ ಫಲವಾಗಿ ಅಂಥ ವಿಭಾಗಗಳಲ್ಲಿ ಕಂಬಿಗಳ ನಡುವಿನ 
ಅಂತರವು ಇಲ್ಲವಾಗುತ್ತದೆ ಮತ್ತು ಕಂಬಿಗಳು ಒಂದಕ್ಕೊಂದು ನೇರವಾಗಿ 
ಕೂಡಿಕೊಂಡಿರುತ್ತವೆ.) ಎಲ್ಲ ಕಂಬಿಗಳ ಒಟ್ಟು ಉದ್ದವು ಈ "ಅಂತರಗಳ ಒಟು 
ಉದ್ದವನ್ನು ಮುಚ್ಚುವ ಮೂಲಕ ಹೆಚ್ಚುತ್ತದೆ ಎಂದು ನಾವು ಮಾಡಿರುವ ಲೆಕ್ಕಾಚಾರ 
ತೋರಿಸಿಕೊಡುತ್ತದೆ. ನಾವು ತೆಗೆದುಕೊಂಡಿರುವ ಪ್ರಸಂಗದಲ್ಲಿ ಶಾಖದ ಬಿಸಿಲಿನ 
ದಿನದಲ್ಲಿ ಒಟ್ಟು ಉದ್ದವು ಮಂಜಿನ ಚಳಿಗಾಲದಲ್ಲಿರುವುದಕ್ಕಿಂತ 300 ಮೀಟರ್‌ 
ಹೆಚ್ಚಾಗಿರುತ್ತದೆ. "ಆದ್ದರಿಂದ, ಕ್ರೋಡೀಕರಿಸಿ ಹೇಳುವುದಾದರೆ, ಮಾಸ್ಕೋ-ಲೆನಿನ್‌ಗ್ರಾದ್‌ 
ರೈಲುಮಾರ್ಗದ ಕಂಬಿಗಳು ಬೇಹಿಗೆಯಲ್ಲಿ ಚಳಿಗಾಲದಲ್ಲಿರುವುದಕ್ಕಿಂತ 300 ಮೀಟರ್‌ ನಿಜಕ್ಕೂ 
ಹೆಚ್ಚು ಉದ್ದವಾಗಿರುತ್ತವೆ 


ಚಿತ್ರ 73 : ಉಗ್ರವಾದ ಬಿಸಿಲಿನ ದಿನಗಳಲ್ಲಿ ಟ್ರಾಂ ಕಂಬಿಗಳೂ ಬಾಗುತ್ತವೆ. 


ಶಿಕ್ಷೆ ಇಲ್ಲದ ಕಳ್ಳತನ 
ಮಾಸ್ಕೋ-ಲೆನಿನ್‌ಗ್ರಾದ್‌ ಮಾರ್ಗದಲ್ಲಿ ಪ್ರಶಿ ಮಾಗಿಯಲ್ಲೂ ಹಲವಾರು ನೂರು 
ಮೀಟರುಗಳಷ್ಟು ತುಂಬ ಬೆಲೆಬಾಳುವ ಟೆಲಿಪೋನ್‌ ಹಾಗೂ ಚೆಲಿಗ್ರಾಫ್‌ ತಂತಿಯು 
ಗುರುತೂ ಸಿಗದಂತೆ ನಾಪತ್ತೆಯಾಗುತ್ತದೆ. ಆದರೆ ಯಾರೂ ಇದರ ಬಗೆಗೆ ಚಿಂತಿಸುವುದೇ 
ಇಲ್ಲ. ಕಳ್ಳ ಯಾರು ನಿಂಬುದು' ಎಲ್ಲರಿಗೂ ಗೊತ್ತು ನೀವೂ ಈ ಹೊತ್ತಿಗೆ 
ಊಹಿಸಿರಬಹುದೆಂದೇ ನಾನಂದುಕೊಂಡಿದ್ದೇನೆ. ಕಳ್ಳ ಬೇರೆ ಯಾರೂ ಅಲ್ಲ, ಸೊನ್ನಗೂ 


ಮನರಂಜನೆಗಾಗಿ ಭೌತಶಾಸ್ತ್ರ 115 


ಕಮ್ಮಿಯ ಖರತ್ವದ ಶೈತ್ಯ. ಕಂಬಿಗಳ ವಿಷಯದಲ್ಲಿ ಯಾವುದು ನಿಜವೋ ತಂತಿಗಳ 
ವಿಷಯದಲ್ಲೂ ಅದೇ ನಿಜ. ವ್ಯತ್ಯಾಸವೆಂದರೆ, ತಾಮ್ರದ ಟಿಲಿಫೋನ್‌ ತಂತಿಗಳು ಕಾದಾಗ 
ಉಕ್ಕಿಗಿಂತ 1.5 ಪಟ್ಟು ಹೆಚ್ಚು" ವಿಸ್ತರಿಸುತ್ತವೆ. ಈ ತಂತಿ ಮಾರ್ಗಗಳಲ್ಲಿ ಮಧ್ಯೆ ಮಧ್ಯೆ 
ಅಂಕರಗಳು ಇರಲು "ಸಾಧ್ಯವಿಲ್ಲಿವಾದುದರಿಂದ, ಚಳಿಗಾಲದಲ್ಲಿ ಮಾಸ್ಕೋ- ಅನಿನ್‌ಗ್ರಾಮ್‌ 
ಟೆಲಿಫೋನ್‌ ಮಾರ್ಗವು 'ಬೇಸಿಗೆಯಲ್ಲಿರುವುದಕ್ಕಿಂತ ನಿಜಕ್ಕೂ 500 ಮೀಟರ್‌ ಕಮ್ಮಿ 
ಉದ್ದವಾಗಿರುತ್ತದೆ, ಎಂದು ನಾವು ನಿಶಂಕೆಯಿಂದ" ಹೇಳಬಹುದಾಗಿದೆ. ಪ್ರತಿ ಮಾಗಿಯಲ್ಲೂ 
ಕೊರೆಯುವ ಸೈತ್ಯವು ಸುಮಾರು ಆರ್ಧ ಕಿಲೋಮೀಟರಿನಷ್ಟು ತಂತಿಯನ್ನು ಕದ್ದುಕೊಂಡು 
ಯಾವ ಶಿಕ್ಷೆಗೂ ಒಳಗಾಗದೆ ಪರಾರಿಯಾಗುತ್ತದೆ! ಆದರೆ "ಅದು ಟೆಲಿಪೋನ್‌ ಅಥವಾ 
ಟೆಲಿಗ್ರಾಫ್‌ ಸಂಪರ್ಕಕ್ಕೇನೂ ಭಂಗ ತರುವುದಿಲ್ಲ. ಕದ್ದಿದ್ದನ್ನೆಲ್ಲ ಅದು ಬೆಚ್ಚಗಿನ ದಿನಗಳು 
ಪ್ರಾ ರಂಭವಾದಾಗ ಕತ್ತ-ವೃಬದ್ಧವಾಗಿ ಹಿಂದಿರುಗಿಸುತ್ತದೆ. 

ಆಡರೆ ತಂತಿಗಳ "ಬದಲು ಸೇತುವೆಗಳು ಕೊರೆಯುವ ಕೈತ್ಯದಿಂದಾಗಿ 
ಸಂಕೋಚಗೊಂಡಲ್ಲಿ ಪರಿಣಾಮ ಸಾಕಷ್ಟು ಕೆಟ್ಟುದೇ ಆಗುತ್ತದೆ. 1927ರ ಡಿಸಂಬರ್‌ನಲ್ಲಿ 
ಪತ್ರಿಕೆಗಳು ಈ ಕಳಗಿನ ವರದಿ ಪ್ರಕಟಿಸಿದವು : “ಫ್ರಾನ್ಸ್‌ ತಡೆಗೆ ಕಾಣುತ್ತಿರುವ ಅಸಾಮಾನ್ಯ 
ತ್ತ ಹವಾಮಾನವು ಪ್ಯಾರಿಸ್‌ ನಗರದ ಮಧ್ಯಭಾಗದಲ್ಲಿ ಸೀನ್‌ ನದಿಯ ಮೇಲೆ ನಿರ್ಮಿಸಿರುವ 
ಸೇತುವೆಗೆ ಗುರುತರವಾದ ಹಾನಿ ಉಂಟುಮಾಡಿದೆ. ವಿಪರೀತ ಕೈತ್ಯದಿಂದಾಗಿ ಸೇತುವೆಯ 
ಉಕ್ಕಿನ ಚೌಕಟ್ಟು ಸಂಕೋಚಗೊಂಡು ರಸ್ತೆಯ ಅಚ್ಚುಗಳು ಎಗರಿ "ಥೋಗುವಂತೆ ಮಾಡಿದೆ. 
ಸೇತುವೆಯನ್ನು ತಾತ್ಯಾ ಲಿಕವಾಗಿ ವಾಹನ ಸಂಚಾರಕ್ಕೆ ಮುಚ್ಚ ಲಾಗಿದೆ.'' 


ಐಫೆಲ್‌ ಗೋಪುರ ಎಷ್ಟು ಎತ್ತರ? 

ಪ್ಯರಿಸ್ಸಿನಲ್ಲಿರುವ ಐಫೆಲ್‌ ಗೋಪುರ ಎಷ್ಟು ಎತ್ತರ ಎಂದು ನಾನು ನಿಮ್ಮನ್ನು ಕೇಳಿದರೆ 
ಈಗ ನೀವು” “300 ಮೀಟರ್‌'' ಎಂದು ಹೇಳುವ ಮುನ್ನ ಯಾವ ಹವಾಮಾನದಲ್ಲಿ 
ಚಳಿಗಾಲದಲ್ಲೋ, ಬೇಸಿಗೆಯಲ್ಲೋ ಎಂದು ತಿಳಿಯಬಯಸುತ್ತೀರ, ಅಲ್ಲವೇ? ಎಷ್ಟೇ 
ಆಗಲಿ, ಅಷ್ಟು 'ಭಾರಿಯಾದ ಉಕ್ಕಿನ ಕಟ್ಟ] ಣೆಯ ಎತ್ತರ ಎಲ್ಲ ಖರತ್ವಗಳಲ್ಲೂ ಒಂದೇ ಆಗಿರಲು 
ಸಾಧ್ಯವಿಲ್ಲ. 500 ಮೀಟರ್‌ ಉದ್ದದ “ಉಕ್ಕಿನ ಕಂಬಿಯೊಂದನ್ನು 1'೦ನಷ್ಟು ಕಾಯಿಸಿದಾಗ 
ಅದರ ಉದ್ದ3 ಮಿಲಿಮೀಟರಿನಷ್ಟು ಕೆಚ್ಚುತದೆ ಎಂದು ನಾವು ಬಲ್ಲೆವು. ಆದ್ದರಿಂದ ಖರತ್ವವು 
1*ಯಷ್ಟು ಹೆಚ್ಚಿದಾಗ ಐಫೆಲ್‌ ಗೋಪುರದ ಎತ್ತರವೂ ಹೆಚ್ಚುಕಡಿಮೆ ಅಷ್ಟೇ "ಪ್ರಮಾಣದಷ್ಟು 
ಹೆಚ್ಚಬೇಕು. ಬೆಚ್ಚಗಿನ ಬಿಸಿಲಿನ ಹವಾಗುಣವಿದ್ದಾಗ ಪ್ಯಾರಿಸಿನಲ್ಲಿ ಈ ಗೋಪುರದ ಉಕ್ಕಿನ 
ಚೌಕಟ್ಟಿನ ಖರತ್ವವು *4 +40°Cಗೆ ಏರಬಹುದು ಮತ್ತು ಶೀತಲ ಮುಳ ದಿನದಲ್ಲಿ ಅದರ ಖರತ್ನವು 
+10°CA ಇಳಿಯಬಹುದು. ಚಳಿಗಾಲದಲ್ಲಿ ಅದರ ಖರತ್ವವು ಸೊನ್ನೆಗೆ 'ಅಥವಾ ಅದಕ್ಕೂ 
ಕಮ್ಮಿ - 100ಗೂ ಇಳಿಯಬಹುದು (ಪ್ಯಾರಿಸ್ಸಿನಲ್ಲಿ ಭಾರಿ ತತ್ರ ಲ ಅಪರೂಪ). ಹೀಗೆ ಖರತ್ಸದ 
ಏರುಪೇರು 40 ಅಥವಾ ಇನ್ನೂ ಸ ಅಂದರೆ ಐಫೆಲ್‌ ಗೋಪುರದ ಎತ್ತರ 
340-120 ಮಿ.ಮೀ. ಇ 12 3. ಮೀ ನಷ್ಟು. ಹೆಚ್ಚು ಅಥವಾ ಕಮ್ಮಿಯಾಗಬಹುದು. 

ಐಫೆಲ್‌ ಗೋಪುರವು ಖರತ್ವದ ಏರುಶೇರುಗಳಿಗೆ ಗಾಳಿಗಿಂತ ಹೆಚ್ಚು 
ಸಂಪೇದಿಯಾಗಿದೆಯೆಂದು ನೇರವಾಗಿ ಮಾಡಿದ ಅಳತೆ ತೋರಿಸಿಕೊಟ್ಟದೆ. ಅದು ಹೆಚ್ಚು 
ಬೇಗ ಜಿಚ್ಚಗಾಗುತ್ತದೆ, ಹೆಚ್ಚು ಶೀಘ್ರವಾಗಿ ತಣ್ಣಗಾಗುತ್ತದೆ, ವೆ ಮೂ ದಿನದಲ್ಲಿ ಹಠಾತ್ತನೆ 
ಸೂರ್ಯ ಕಾಣಿಸಿಕೊಂಡಾಗ ಇದು ಹೆಚ್ಚು "ಬೇಗ ಪ್ರತಿ ತಿಕ್ರಿಯೆ ಮೆ ತೋರುತ್ತದೆ. ಐಫೆಲ್‌ 


116 ಮನರಂಜನೆಗಾಗಿ ಭೌತಶಾಸ್ತ್ರ 


ಗೋಪುರದ ಎತ್ತರದಲ್ಲಾಗುವ ಬದಲಾವಣೆಗಳನ್ನು ವಿಶೇಷ ನಿಕ್ಕಲ್‌ ಸಿ ಸ್ಟೀಲ್‌ನಿಂದ ಮಾಡಿದ 
ತಂತಿಯನ್ನು ಉಪಯೋಗಿಸಿಕೊಂಡು ಪತ್ತೆ ಹಚ್ಚಲಾಯಿತು. ಈ. ತಂತಿಯ ಉದ್ದದ ಮೇಲೆ 
ಬರತ್ತದ ಏರುಪೇರುಗಳು ಯಾವ ಪ್ರಭಾವವನ್ನೂ ಹೊಂದಿರುವುದಿಲ್ಲ. ಈ ಆದ್ಭುತವಾದ 
ಮಿಶ್ರಲೋಹವನ್ನು "ಇನ್ವರ್‌' ಎಂದು ಕರೆಯಲಾಗುತ್ತದೆ. "ಇನ್ವೇರಿಯಬಲ್‌' (ಅಚಂಚಲ) 
ಎಂಬ ಪದದಿಂದ ಈ ಹೆಸರು ಬಂದಿದೆ. 

ಆದ್ದರಿಂದ ಬಿಸಿಲಿನ ದಿನದಂದು ಐಫೆಲ್‌ ಜಾಮಾ ಚಳಿ ದಿನದಲ್ಲಿರುವುದಕ್ಕಿಂತ, 
12 ಸೆಂ.ಮೀ. ಉದ್ದದಷ್ಟು ಒಂದು ಕಾಸಿನಷ್ಟೂ ಬೆಲೆಯಾಗದ ಕಬ್ಬಿಣದ ತುಂಡಿನ 
ಉದ್ದದಷ್ಟು , ಹೆಚ್ಚು ಎತ್ತರವಾಗಿರುತ್ತದೆ. 


ಲ 


ಟೀ ಬಟ್ಟಲಿನಿಂದ ನೀರಿನ ಮಟ್ಟದ ಮಾಪಕಕ್ಕೆ 


ಟೀಯನ್ನು ಗಾಜಿನ ಬಟ್ಟಲಿನೊಳಕ್ಕೆ ಸುರಿಯುವ ಮುನ್ನ ಅನುಭವಸ್ಥ ಗೃಹಿಣಿ 
ಬಟ್ಟಲಿನೊಳಕ್ಕೆ "ಓಂದು ಚಮಚ, " ಅದರಲ್ಲೂ ವಿಶೇಷವಾಗಿ ಬೆಳ್ಳಿಯ ಚಮಚ, ಹಾಕುತ್ತಾಳೆ. 
ಗಾಜು ಒಡೆಯುವುದನ್ನು ತಪ್ಪಿಸುವುದು 'ಇದರ ಉದ್ದೇಶ. ಅಭ್ಯಾಸ ಈ ಸರಿಯಾದ 
ಪರಿಹಾರವನ್ನು ತೋರಿಸಿಕೊಟ್ಟಿದೆ. 

ಆದರೆ ಇದರ ಮೂಲ ಸೂತ್ರ ವೇನು ) ಬಿಸಿ ನೀರು ಟೀ ಬಟ್ಟಲನ್ನೇಕೆ ಒಡೆಯುತ್ತದೆ ? 

ಏಕೆಂದರೆ, ಗಾಜು ಒಂದೇ ಸಮನಾಗಿ ವಿಸ್ತರಿಸದೆ ಇರುವುದರಿಂದ. ಬಿಸಿ ನೀರನ್ನು 
ಗಾಜಿನ ಲೋಟಕ್ಕೆ ಸುರಿದಾಗ ಅದರ ಆವರಣಗಳು “ಕೂಡಲೇ ಬಿಸಿಗೊಳ್ಳುವುದಿಲ್ಲ. ಮೊದಲು 
ಒಳ ಆವರಣ ಬಿಸಿಯಾಗುತ್ತದೆ. ಹೊರ ಆವರಣ ತಣ್ಣಗೆಯೇ ಇರುತ್ತದೆ. ಬಿಸಿಯಾದ ಒಳ 
ಆವರಣವು ಕೂಡಲೇ ವಿಸ್ತರಿಸುತ್ತದೆ. ಅಲ್ಲದೆ, ಹೊರ "ಅವರಣ ವಿಸರಿಸದೆ ಇರುವುದರಿಂದ 
ಒಳ ಆವರಣದ ಮೇಕೆ ಪ್ರಬಲವಾದ ಒತ್ತಡ ಉಂಟಾಗುತ್ತದೆ. ಅದು ಒತ್ತಡಕ್ಕೆ 
ಮಣಿಯುತ್ತದೆ, ಗಾಜು ಒಡೆಯುತ್ತದೆ. ವ 

ದಪ್ಪ ಆವರಣದ ಬಟ್ಟಲುಗಳನ್ನು ಉಪಯೋಗಿಸುವುದರಿಂದ ಹೀಗಾಗುವುದನ್ನು 
ತಪ್ಪಿಸಲು "ಸಾಧ್ಯವೆಂದು ಭಾವಿಸಬೇಡಿ. ನಿಮ್ಮ ಭಾವನೆಗೆ ವಿರುದ್ಧವಾಗಿ, ಅವು ತೆಳುವಾದ 
ಆವರಣದ ಲೋಟಗಳಿಗಿಂತ ಬೇಗನೆಯೇ ಒಡೆಯುತ್ತವೆ. ತೆಳುವಾದ ಆವರಣದ ಬಟ್ಟಲು 
ಇಡೀಯಾಗಿ ಹೆಚ್ಚು ಬೇಗ ಬಿಸಿಯಾಗುತ್ತದೆ ಮತ್ತು ಆದರ ಖರತ್ವವೂ ವಿಸ್ತರಣೆಯೂ ಪೆಚ್ಚು 
ಬೇಗ ಒಂದೇ ಸಮನಾಗುತ್ತವೆ, ಎಂಬುದು ಇದ್ಲಿ ಕಾರಣ. ಇದಕೆ ನರುಡವಾಗಿ, ದಪ್ಪ 
ಆಪರಣದ ಬಟ್ಟಲು ನಿಧಾನವಾಗಿ ಬಿಸಿಯಾಗುತ್ತದೆ." | 

ತೆಳುವಾದ ಆವರಣದ ಗಾಜಿನ ಪಾತ್ರೆಗಳನ್ನು ಕೊಳ್ಳುವಾಗ ನೀವು ಒಂದು ವಿಷಯವನ್ನು 
ಮರೆಯಬಾರದು - ಪಾತ್ರೆಯ ತಳವೂ ತೆಳುವಾಗಿಯೇ ಇದೆಯೇ ಎಂಬುದನ್ನು ಖಾತರಿ 
ಮಾಡಿಕೊಳ್ಳಿ. ಏಕೆಂದರೆ ತಳವೇ ಮುಖ್ಯವಾಗಿ ಬೇಗ ಬಿಸಿಯಾಗುವುದು. ಆವರಣ ಎಷ್ಟೇ 
ತೆಳುವಾಗಿದ್ದರೂ ತಳ ದಪ್ಪವಾಗಿರುವ ಬಟ್ಟಲೂ ಬೇಗ ಒಡೆಯುತ್ತದೆ. ದಪ್ಪ ಅಂಚಿನ 
ತಳಗಳುಳ್ಳ ಶೋಟಗಳ ಮತ್ತು ಪಿಂಗಾಣಿ ಬಟ್ಟಲುಗಳ ವಿಷಯದಲ್ಲೂ ಇದೇ ನಿಜ... 

ಗಾಜಿನ ಪಾತ್ರೆಯ ಆವರಣ ಹೆಚ್ಚು “ತಳುವಾಗಿದ್ದಷ್ಟೂ ಅದನ್ನು ಬಿಸಿಮಾಡುವುದು 
ಅಷ್ಟೂ ಹೆಚ್ಚು ಸುರಕ್ಷಿತ. ಆದ್ದರಿಂದಲೇ ರಸಾಯಕಶಾಸ್ತ್ರಜ್ಞರು ಅತ್ಯಂತ ತೆಳುವಾದ ಆವರಣದ 
ಪಾತ್ರೆ ಗಳನ್ನು “ಬಳಸುವುದು. "ಅವುಗಳಲ್ಲಿ ಅವರು ನೀರನ್ನು ನೇರವಾಗಿ ದೀಪದ ಜ್ವಾಲೆಯ 
ಮೇಲೆ ಹಿಡಿದು ಕುದಿಸುತ್ತಾರೆ. 


ಮನರಂಜನೆಗಾಗಿ ಭೌತಶಾಸ್ತ್ರ 117 


ಕಾಯಿಸಿದಾಗ ವಿಸ್ತರಿಸದೇ ಇರುವ ಪಾತ್ರೆ ಹ ಅತ್ಯಂತ ಆದರ್ಶ ೯ಪ್ರಾಯವಾದ ಪಾತ್ರೆ. 
ಕ್ವಾರ್ಟ್ಸ್‌ (ಕಾಚ ಶಿಲೆ) ಬಹುಮಟ್ಟಿಗೆ ಈ ಗುಣವನ್ನು ಹೊಂದಿದೆ. ಅದು ಗಾಜಿಗಿಂತ 15-20 
ಪ್ಚು” ಕಮ್ಮಿ ವಿಸ್ತರಿಸುತ್ತದೆ. ಪಾರದರ್ಶಕ Ke ae ಮಾಡಿದ ದಪ್ಪ ಆವರಣದ 
ಪಾತ್ರೆಯು ಕಾಯಿಸಿದಾಗ ಎಂದಿಗೂ ಒಡೆಯುವುದಿಲ್ಲ. ಕೆಂಪಗೆ ಕಾದ ಈ “ಪಾತ್ರೆ ಯನ್ನು 
ಮಂಜನ ನೀರಿನಲ್ಲಿ ಅದ್ದಿದಾಗಲೂ ಅದು ಒಡೆಯುವುದಿಲ್ಲ (ಕ್ವಾರ್ಟ್ಸ್‌ನಿಂದ ಮಾಡಿದ 
ಪಾತ್ರೆಗಳು ಪ್ರಯೋಗಶಾಲೆಯ ಕಾರ್ಯಗಳಿಗೆ ಉತ್ತಮವಾದವು, ಏಕೆಂದರೆ, ಕ್ವಾರ್ಟ್ಸ್‌ 
170೧ ಖರತ್ಮದಲ್ಲಷ್ಟೆ ಕರಗುತ್ತದೆ). ಕ್ವಾರ್ಟ್ಸ್‌ ವಸ್ತುವು ಗಾಜಿಗಿಂತ ಹೆಚ್ಚು ಉತ್ತಮವಾದ 
ಶಾಖವಾಹಕವೆಂಬುದೂ ಇದಕ್ಕೆ ಕಾರಣ. 

ಟೀ ಬಟ್ಟಲುಗಳು ಜೀಗ ಬಿಸಿಯಾದಾಗಲಷ್ಟೆ ಅಲ್ಲ ಒಡೆಯುವುದು, ಬೇಗ 
ತಣ್ಣಗಾದಾಗಲೂ' ಒಡೆಯುತ್ತವೆ. ಇದಕ್ಕೆ ಅಸಮ ಸಂಕೋಚನೆಯೇ ಕಾರಣ. ತಣ್ಣಗಾದಂತೆ 
ಹೊರ ಆವರಣ ಕುಗ್ಗುತ್ತದೆ ಮತ್ತು ಇನ್ನೂ ತಣ್ಣಗಾಗದ ಹಾಗೂ ಕುಗ್ಗದ ಒಳ ಆವರಣದ 
ಮೇಲೆ ಪ್ರಬಲವಾದ "ತ್ತಡ ಹಕುತ್ತದೆ. ಆದ್ದರಿಂದಲೇ ಬುದ್ಧಿವಂತ ಗೃಹಿಣಿ ಎಂದೂ 
ಬಿಸಿಯಾದ. ಹಣ್ಣುಪಾಕ (ಜ್ಯಾ 0)ದ ಗಾಜಿನ ಪಾತ್ರೆಯನ್ನು ತಣ್ಣಗಿರುವ ಹೊರಗೆ ಅಥವಾ 
ತಣ್ಣಿ £ರಿನಲ್ಲಿ ಇರಿಸುವುದಿಲ್ಲ 

ಈಗ ಬಟ್ಟಲಿನಲ್ಲಿ ಚಮಚ ಇಡುವ ವಿಷಯಕ್ಕೆ ಮತ್ತೆ ಬರೋಣ. ಗಾಜು ಒಡೆಯದಂತೆ 
ಇದು ಹೇಗೆ ರಕ್ಷಿಸುತ್ತದೆ 9 ಗಾಜಿನ ಲೋ ಟದೊಳಕ್ಕೆ ತುಂಬ ಬಿಸಿಯಾದ ನೀರನ್ನು ಕೂಡಲೇ 
ಹಾಕಿದಾಗಲಷ್ಟೆ ಪಾತ್ರೆಯ ಒಳ ಹಾಗೂ ಹೊರ" ಆವರಣಗಳ ವಿಸ್ತರಣೆಯಲ್ಲಿ ವ್ಯತ್ಯಾಸ 
ಹೆಚ್ಚಾಗಿರುತ್ತದೆ. ಅಷ್ಟು ಜಿಸಿಯಾಗಿರದ ೭ ಬೆಚ್ಚಗಿನ ನೀರೇನೂ ಪಾತ್ರೆ ಯನ್ನು ಒಡೆಯುವುದಿಲ್ಲ 
ಟೀ 'ಔಮಚವೂಂದನ್ನು ಒಳಗಿಟ್ಟಾಗ ಏನಾಗುತ್ತದೆ 9 ಬಿಸಿ ನೀರನ್ನು ಸುರಿದಾಗ ಅದು ತನ್ನ 
ಶಾಖದ ಸ್ಪಲ್ಪ ಭಾಗವನ್ನು ಲೋಹದ ಚಮಚಕ್ಕ ನೀಡುತ್ತದೆ. ಚಮಚವು, ಗಾಜಿನಂತಲ್ಲದೆ, 
ಒಳ್ಳೆಯ ಪುಖವಾಹಕ ವಸ್ತು ಆದ್ದರಿಂದ ಬಿಸಿ ನೀರಿನ ಖರತ್ವ ಕಮ್ಮಿಯಾಗುತ್ತದೆ ಮತ್ತು ಅದು 
ಬಹುಮಟ್ಟಿಗೆ ನಿರುಪದ್ರವಿಯಾಗುತ್ತದೆ, ಏಕೆಂದರೆ ಈಗದು ಕೇವಲ ಬೆಚ್ಚಗಿರುತ್ತದೆ. ಈ ಮಧ್ಯೆ 
ಗಾಜೂ ಬೆಚ್ಚಗಾಗಿರುತ್ತದೆ ಮತ್ತು ಹೆಚ್ಚು ಬಿಸಿ ನೀರು ಹಾಕಿದರೂ ಅದು ಒಡೆಯುವುದಿಲ್ಲ, 


ಸ್ವಲ್ಪದರಲ್ಲಿ ಹೇಳುವುದಾದರೆ, ಲೋಹದ ಟೀ ಚಮಜವೊಂದು, ಅದರಲ್ಲೂ 


ವಿಶೇಷವಾಗಿ ಭಾರವಾದುದು, ಗಾಜಿನ ಅಸಮ ವಿಸ್ತರಣೆಯ ಪ್ರಭಾವವನ್ನು ಹೋಗಲಾಡಿಸಿ, 
ಅದು ಒಡೆಯುವುದನ್ನು ತ ಪ್ಲಿಸುತ್ತದೆ. 

ಅದು ಸರಿ, ಬೆಳ್ಳಿಯ ಚಮಚ ಏಕೆ ಹೆಚ್ಚು ಉತ್ತಮ? ಏಕೆಂದರೆ ಬೆಳ್ಳಿ ತುಂಬ ಒಳ್ಳೆಯ 
ಶಾಖವಾಹಕ. ಅದು. ತಾಮ್ರದ ಚಮಚಕ್ಕಿಂತ ಪೆಚ್ಚು ಬೇಗ ನೀರಿನಿಂದ ಶಾಖವನ್ನು 
ಹೀರಿಕೊಳ್ಳುತ್ತದೆ. ಬಿಸಿ ಟೀ ಒಳಗಿರುವ ಬೆಳೆ ಚಮಚವನ್ನು ಮುಟ್ಟಿದರೆ ಬೆರಳು ಸುಡುತ್ತದೆ. 
ತಾಮ್ರದ ಚಮಚವು ಹೀಗೆ ಮಾಡದಿರುವುದರಿಂದ, ನೀವು" ಸುಲಭವಾಗಿ ಚಮಚವು ಯಾವ 
ಲೋಹದಿಂದ ಮಾಡಿದುದು ಎಂಬುದನ್ನು ಹೇಳಬಹುದು. 

ಗಾಜಿನ ಆವರಣಗಳು ಅಸಮವಾಗಿ ವಿಕಾಸಗೊಳ್ಳುವುದು ಟೀ ಲೋಟಗಳಿಗೆ 
ಗಂಡಾಂತರಕಾರಿಯಷ್ಟೆ ಅಲ್ಲ ಬಾಯಿಲರ್‌ಗಳ ಅತ್ಯಂತ ಮುಖ್ಯ ಭಾಗಗಳಿಗೂ 
ಗಂಡಾಂತರಕಾರಿಯಾಗಿದೆ. ಬಾಯಿಲರ್‌ಗಳಲ್ಲಿ ನೀರಿನ ಮಟ್ಟವನ್ನು ಸೂಚಿಸುವ ಮಾಪಕ 
(88259)ಗಳಿಗೆ ಇದು ಹೆಚ್ಚು ಅನ್ವಯವಾಗುತ್ತದೆ. ಬಿಸಿ” ಉಗಿಯೂ ನೀರೂ ಈ 
ಮಾಪಕಗಳನ್ನು ಕಾಯಿಸುವುದರಿಂದ ಅವುಗಳ ಒಳ ಆವರಣಗಳು - ಇವು ಗಾಜಿನ 


118 ಮನರಂಜನೆಗಾಗಿ ಭೌತಶಾಸ್ತ್ರ 


ನಳಿಕೆಗಳಾಗಿರುತ್ತವೆ - ಅವುಗಳ ಹೊರ ಆವರಣಗಳಿಗಿಂತ ಹೆಚ್ಚು ವಿಸ್ತಾರಗೊಳ್ಳುತ್ತವೆ. ಇದರ 
ಜೊತೆಗೆ ಉಗಿಯೂ ನೀರೂ ನಳಿಕೆಗಳಲ್ಲಿ ಭಾರಿ ಒತ್ತಡ ಉಂಟುಮಾಡಿರುತ್ತವೆ. ಆದ್ದರಿಂದ 
ಅವು ಏಕೆ ಅಷ್ಟು ಸುಲಭವಾಗಿ ಒಡೆಯಬಹುದೆಂಬುದನ್ನು ನೀವು ಮನಗಾಣಬಹುದು. 
ಇದನ್ನು ತಪ್ಪಿಸಲು "ಅವುಗಳನ್ನು ಕೆಲವು ವೇಳೆ ಏಭಿನ್ನ ರೀತಿಯ" ಗಾಜುಗಳ ಎರಡು ಸ್ತರಗಳಿಂದ 
ಮಾಡಿರಲಾಗುತ್ತದೆ. ಒಳ ಸ್ವರವು ಹೊರ ಸ್ಪರಕ್ಕಿಂತ ಕೆಮ್ಮಿ ವಿಸ್ತರಣಾಂಕವನ್ನು ಹೊಂದಿರುತ್ತದೆ. 


ಬಸಿ ನೀರಿನ ಸ್ಟಾ _ನಗೃಹದಲ್ಲಿ ಬೂಟಿನ ಸಮಸ್ಯೆ 


""ಚಳಿಗಾಲದಲ್ಲಿ ಹಗಲು ಹ್ರಸ್ಟವಾಗಿದ್ದು ರಾತ್ರಿ ಹೇಫಭ ವಾಗಿದ್ದು ಬೇಸಿಗೆಯಲ್ಲಿ 
ತದ್ವಿರುದ್ಧವಾಗಿಯೂ ''ಇರುವುದೇಕೆ 9 ಚಳಿಗಾಲದಲ್ಲಿ "ಸಗಲು ಹ ಸ್ವ ಏಕೆಂದರೆ ಆಗ ಇತರೆಲ್ಲ 
ಗೋಚರ ಹಾಗೂ ಅಗೋಚರ ವಸ್ತುಗಳಂತೆಯೇ ಅದೂ 'ೇತದಿಂದಾಗಿ ಕುಗ್ಗುತ್ತದೆ; 
ರಾತ್ರಿ ಹಿಗ್ಗುತ್ತದೇಕೆಂದರೆ ದೀಪಗಳೆನ್ನೂ ಜ್ಯೋತಿಗಳನ್ನೂ ಹೊತ್ತಿಸಿದಾಗ "ಆದು 
ಕಾಡು ಎಸ್ತಾರೊಳ್ಳುತ್ತದೆ.' ಈ “ವಿವರಣೆ” ಎಷ್ಟು ಹಾಸ್ಯಾಸ್ಪದವಾದುಡು ಹಾಗೂ 
ಮೂರ್ಪತನದ್ದು. ಇದನ್ನು ನೀಡಿದವ ರಷ್ಯನ್‌ ಪ್ರಸಿದ್ಧ ಬರಹಗಾರ ಜೀಖವ್‌ರ ನಿವೃತ್ತ ದಾನ್‌ 
ಕೊಸ್ಸಾಕ್‌ ಸಾರ್ಜಂಟನೊಬ್ಬ. ಆದರೆ ಇಂಥ re ಹ ಗೇಲಿ 
ಮಾಡುವಂತಹ ಜನರೇ ಕೆಲವು ವೇಳೆ ಅಷ್ಟೇ ಮೂರ್ಪತನದ ಸಿದ್ಧಾಂತಗಳನ್ನು 
ಮುಂದಿಡುತ್ತಾರೆ. ಬಿಸಿ ನೀರಿನ ಸ್ನಾನಗೃಹದಲ್ಲಿ Pees ಪಾಡವು ದೊಡ್ಡದಾಗಿ ಬೆಳೆದ” 
ಕಾರಣ ಬೂಟಿಸ್ಸು ಹಾಕಿಕೊಳ್ಳ ಲಾಗೆಲಿಲ್ಲವೆಂಬ' ಕಥೆಯನ್ನು ನೀವು ಎಂದಾದರೂ ಕೇಳಿದ್ದಿ ರ? 
ಇದೊಂದು ಶ್ರೇಷ್ಠ ದೃಷ್ಟಾಂತ, ಆದರೆ ವಿವರಣೆ ಸಂಪೂರ್ಣವಾಗಿ ತಪ್ಪಾದುದು. 

ಮೊದಲನೆಯದಾಗಿ, ಸ್ನಾನಗೃಹದಲ್ಲಿದ್ದಾಗ ಯಾರದೇ ಶರೀರದ ಖರತ್ವ ಎಷ್ಟು 

ಮಾತ್ರವೂ ಹೆಚ್ಚಾಗುವುದಿಲ್ಲ - ಒಂದು ಡಿಗ್ರಿ ಸೆಂಟಗ್ರೇಡ್‌ಗಿಂತ ಹೆಚ್ಚಾಗಿ ಎಂದೂ 
ಚಪ. ಟರ್ಕಿಷ್‌ ಬಾತ್‌ (ಆವಿ ಸ್ಥಾನ) ಮಾಡಿದಾಗಲಷ್ಟೆ ಎರಡು ಡಿಗ್ರಿಯಷ್ಟು 
ಹೆಚ್ಚುತ್ತದೆ. ನಮ್ಮ ಶರೀರವು ಸುತ್ತಮುತ್ತಲ ಶಾಖವನ್ನು ಯಶಸ್ವಿಯಾಗಿ ಎದುರಿಸುತ್ತದೆ, ತನ್ನ 
ಖರತ್ತವನ್ನು ನಿರ್ದೆಷ್ಟ ಮಟ್ಟದಲ್ಲೇ ಇರಿಸಿಕೊಂಡಿರು್ತದೆ. ಅಷ್ಟೇ ಅಲ್ಲ, ಸಮ್ಮ ಶರೀರ 
ಖರತೆದಲ್ಲಿನ ಈ “ಹೆಚ್ಚಳವು ನಮ್ಮ ಶರೀರದ ಗಾತ್ರವನ್ನು ಎಷ್ಟು ನಿಕೃಷ್ಟ ಪ್ರಮಾಣದಲ್ಲಿ 
ಹೆಚ್ಚಿಸುತ್ತದೆಂದರೆ, ನಾವು ಬೂಟು ತೊಡುವಾಗ ಅದು ನಮ್ಮ ಗಮನಕ್ಕೂ ಬರುವುದಿಲ್ಲ. 
ನಮ್ಮ ಮೊಳೆಗಳ ಹಾಗೂ ಮಾಂಸದ ವಿಸ್ತರಣಾಂಕವು ಹಲವು" ಹತ್ತು ಸಾವಿರದನೇ ಒಂದು 
ಪಾಲೆಗಿಂತ ಎಂದೂ ಹೆಚ್ಚಾಗಿರುವುದಿಲ್ಲ. 

ಆದ್ದರಿಂದ ಸಮ್ಮ ಅಂಗಾಲೂ ಮೇಗಾಲೂ ಕೇವಲ ಒಂದು ಸೆಂ.ಮೀ.ನ ನೂರನೇ 
ಒಂದು ಪಾಲಿನಷ್ಟಷ್ಟೆ ಹಿಗ್ಗಬಹುದು - ಹೆಚ್ಚಿಗೆ ಇಲ್ಲ. ಬೂಟುಗಳನ್ನೂ ಷೂಗಳನ್ನೂ ಅಷ್ಟು 
ಕರಾರುವಾಕ್ಕಾಗೇನೂ ಹೊಲಿದಿರುವುದಿಲ್ಲ. ಒಂದು ಸೆಂ.ಮೀ.ನ ನೂರನೇ ಒಂದು ಪಾಲು 
ಎಂದರೆ ಒಂದು ಕೂದಲಿನ ದಪ್ಪವಷ್ಟೆ ಆಗಿರುತ್ತದೆ! 

ಆದರೂ ಬಿಸಿ ನೀರಿನ ಸ್ನಾನವಾದ ಮೇಲೆ ಬೂಟು ತೊಡುವುದು ಕಷ್ಟವಾಗುತ್ತದೆ 
ಎಂಬುದಂತೂ ವಾಸ್ತವ ಸಂಗತಿ. ಆದರೆ ಇದಕ್ಕೆ ಕಾರಣ ಶಾಖದಿಂದಾಗಿ ನಮ್ಮ ಪಾದ 
ಹಿಗ್ಗಿರುತ್ತದೆ ಎಂಬುದಲ್ಲ. ಇದಕ್ಕೆ ಕಾರಣ, ರಕ್ತವು ಪಾದಗಳಿಗೆ ನುಗ್ಗುತ್ತದೆ, ಚರ್ಮ 
ಹಿಗ್ಗುತ್ತದೆ. ಚರ್ಮವು ತೇವವಾಗಿರುತ್ತದೆ, ಮೃದುವಾಗುತ್ತದೆ. ಆದ್ದರಿಂದ "ಬೂಟು ಅಷ್ಟು 
ಸುಲಭವಾಗಿ ಕಾಲಿಗೆ ಏರುವುದಿಲ್ಲ. ಹಾಗಾಗಿ ಸ್ವಲ್ಪದರಲ್ಲಿ ಹೇಳುವುದಾದರೆ, ಬೂಟು 


ಮನರಂಜನೆಗಾಗಿ ಭೌತಶಾಸ್ತ್ರ 119 


ಏರದಿರುವುದು, ಶಾಖದಿಂದಾಗಿ ಪಾದ ಹಿಗ್ಗು ದೆ ಎಂಬುದಕ್ಕೆ ಏನೇನೂ ಸಂಬಂಧವಿರದ 
ಇತರ ಕಾರಣಗಳಿಂದಾಗಿ. 
ಪವಾಡಗಳನ್ನು ಹೇಗೆ ಮಾಡುವುದು ? 
ಪುರಾತನ ಗ್ರೀಸ್‌ನಲ್ಲಿ ಆಲೆಕ್ಷಾಂದ್ರಿಯ ನಗರದಲ್ಲಿ ಹೆರಾನ್‌ ಎಂಬ ಸುಪ್ರಸಿದ್ಧ 


ಗಣಿತಶಾಸ್ತ್ರಜ್ಞ ಹಾಗೂ 'ಯಂತ್ರಶಾಸ್ತ್ರಜ್ಞ ವಾಸಿಸುತ್ತಿದ್ದರು. ಇವರು ಕಾರಂಜಿಯನ್ನು 
ಕಂಡುಹಿಡಿದರು. ಅದಕ್ಕೆ ಅವ! ಹೆಸರನ್ನೇ" ಇಡಲಾಗಿದೆ ಇವರು ತಮ್ಮ ಬರಹಗಳಲ್ಲಿ ಆಗಿನ 


Wad MM 


ಚೆತ್ರ 74 : ಈಜಿಪ್ಟಿನ ದೇವಾಲ ಲಯಡ " 
ಧೂಪವನ್ನು ಹೊತ್ತಿಸಿದಾಗ ದೆ 'ವಾಲಯದ ಬಾಗಿಲುಗಳು ತೆರೆದು 
ಕಾಲದ ಪಾದ್ರಿಗಳು ತಮ್ಮ '"'ಪವಾಡ''ಗಳಿಂದ ಆರಾಧಕರನ್ನು ಹೇಗೆ ಮರುಳು 
ಮಾಡುತ್ತಿ ದ್ವರೆಂಬ ಎರಡು ಕುಯುಕ್ತಿಯ ವಿಧಾನಗಳನ್ನು ವಿವರಿಸಿ ತಿಳಿಸಿದ್ದಾರೆ. 
ಚಿತ್ರ 74 ಅಂತಹ ಒಂದು. ವ್ಯವಸ್ಥೆಯನ್ನು ಕೋಂಸುತ ದೆ. ಇದರಲ್ಲಿ ಟೊಳ್ಳಾದ 
ಲೋಹದ ಪವಿತ ತ್ರಪೀಠವೊಂದಿರುತ್ತದೆ. ಅದು ದೈವಮಂದಿರದ ಬಾಗಿಲುಗಳ ಮುಂದಿರುತ್ತದೆ. 
ಅನಂತರ ಮತ್ತೊ! ೦ದು ಸಾಧನವೊಂದನ್ನು ಧ್ವಜಸ್ತಂಭದ ಕೆಳಗೆ ಅಡಗಿಸಿ ಇರಿಸಿರಲಾಗುತ್ತದೆ. 
ಈ ಸಾಧನವು "ದೈಷಮಂದಿರದ ಬಾಗಿಲುಗಳನ್ನು ತೆರೆಯುವಂತೆ ಮಾಡುತ್ತದೆ. ಧೂಪ 
ಹಾಕಿದಾಗ ಟೊಳ್ಳುದ ಪವಿತ್ರಪೀಠದ ಒಳಗಿದ್ದ ಗುಳಿಯು ಕಾದು ನೆಲದಡಿ ಅಡಗಿಸಿರಸಿದ್ದ 
ಪಾತ್ರೆಯಲ್ಲಿದ್ದ ನೀರಿನ ಮೇಲ ಹೆಚ್ಚಿನ ಒತ್ತಡ ಹಾಕುತ್ತಿದ್ದಿತು. ಇದರಿಂದಾಗಿ ನೀರು 
ಕೊಠಳವಯೊಂದರ ಮೂಲಕ ಕೊಳಗ "ಪಾತ್ರೆ ಯೊಳಕ್ಕೆ ಹರಿಯುತ್ತಿದ್ದಿತು. ಆಗ ಅದು ಕೆಳಕ್ಕೆ 
ಇಳಿದು ಬಾಗಿಲು ತೆರೆಯುವ ಸಾಧನವನ್ನು. ಕಾರ್ಯಾಚರಣೆಗೆ 'ರುತ್ತಿದ್ದಿತು (ಚಿತ್ರ 75). 
ಆದರೆ ಆರಾಧಕರು ಮಾತ್ರ ಅದನ್ನು ““ಪದಾಡ'' ಎಂದಷ್ಟೆ ಭಾವಿಸುತ್ತಿದ್ದರು. ಪಾದ್ರಿಗಳು 
ಪ್ರಾರ್ಥನೆ ಮಾಡುತ್ತ ಧೂಪ ಹಾಕಿದ ಕೂಡಲೇ ಬಾಗಿಲುಗಳು ತಮ್ಮಷ್ಟಕ್ಕೆ ತಾವೆ 
ತೆರೆದುಕೊಳ್ಳುತ್ತಿದ್ದುದನ್ನು ಅವರು ಕಾಣುತ್ತಿದ್ದರು. ಸಹಜವಾಗಿಯೇ ಅವರು ಪಾದ್ರಿಗಳ 
ಗುಪ್ಪವಾಗಿರಿಸಿದ್ದ ಸಾಧನದ ಬಗೆಗೆ ಏನೇನೂ ತಿಳಿದಿರಲಿಲ್ಲ. 


120 ಮನರಂಜನೆಗಾಗಿ ಭೌತಶಾಸ್ತ್ರ 


ಚಿತ್ರ 75 : ದೇವಾಲಯದ 
ಬಾಗಿಲುಗಳು ಹೇಗೆ ತೆರೆದುಕೊಳ್ಳುತ್ತವೆ 


ನ್ನು ತೋರಿಸುವ ಚಿತ್ರ. 


ಪಾದ್ರಿಗಳು ಪ್ರದರ್ಶಿಸುತ್ತಿದ್ದಂಥ ಮತ್ತೊಂದು ಇದೇ ರೀತಿಯ ಮೋಸದ 
''ಪವಾಡ''ವನ್ನು ಚಿತ್ರ 76 ತೋರಿಸುತ್ತದೆ. ಧೂಪ "ಹಾಕಿದ ಕೂಡಲೇ ವಿಸ್ತರಿಸುವ ಗಾಳಿಯು 
ನೆಲದ ಕೆಳಗೆ "ಅಡಗಿಸಿ ಇರಿಸಿದ್ದ ಧೂಪ ಪಾತ್ರೆಯೊಳಕ್ಕೆ ನುಗ್ಗಿ ಆದರಲ್ಲಿ ತುಂಬಿದ್ದ 
ಸುವಾಸನಾದ್ರವ್ಯವು ಪಾದ್ರಿಗಳ ಮೂರ್ತಿಗಳ ಒಳಗೆ ಅಡಗಿದ್ದ ಕೊಳವೆಗಳ ಮೂಲಕ 
ಹರಿದು ಮತ್ತೆ ಜ್ವಾಲೆಗಳಿಗೆ ಬೀಳುವಂತೆ ಮಾಡುತ್ತಿದಿತು. ಆರಾಧಕರು ಮಾತ್ರ ನಿತ್ಯ 

ಜ್ಯೋತಿಯ ' ವಾದ ವನ್ನು ಕಾಣುತ್ತಿದ್ದರು. ಆದರೆ ns ನೀಡಿದ ಕಾಣಿಕೆ ಏನೇನೂ 
ಸಾಲದೆಂದು ಪಾದ್ರಿಯು "ಪರಿಗಣಿಸಿದಾಗ, ಅವನು ಯಾರ ಗಮನಕ್ಕೂ ಬಾರದಂತೆ 
ಧೂಪಪಾತ್ರೆಯ ಮುಚ್ಚಳದಲ್ಲಿದ್ದ ಬಿರಟೆಯನ್ನು ತರುತ್ತಿದ್ದ. ಆಗ ಸುವಾಸನಾದ್ರವ್ಯ 
ಹರಿಯುವುದು ನಲ್ಲುತ್ತದ್ದಿತು, ಕೆಂದರೆ, ಕಾಡು ಹಿಗ್ಗಿದ ಗಳಯು ಈಗ ಸ್ವತಂತ್ರವಾಗಿ 
ಹೊರಗೆ ಹೋಗಿಬಿಡುತ್ತಿದ್ದಿತು. 


ತನಗೆ ತಾನೇ ಕೀಲಿ ಕೊಟ್ಟುಕೊಳ್ಳುವ ಗಡಿಯಾರ 

ಕಳೆದ ಅಧ್ಯಾಯದ ಕೊನೆಯಲ್ಲಿ ನಾನು ತನಗೆ ತಾನೇ ಕೀಲಿಕೊಟ್ಟುಕೊಳ್ಳುವ 
ಗಡಿಯಾರಪೊಂದನ್ನು ವಿವರಿಸಿದೆ. ಅದರ ಕಾರ್ಯಾಚರಣೆಯ ಸೂತ್ರವು ವಾತಾವರಣ 
ಒತ್ತಡದಲ್ಲಿನ ಬದಲಾವಣೆಗಳ ಮೇಲೆ ಆಧರಿಸಿದ್ದಿತು. ಈಗ ನಾನು ಅಂಥವೇ ತಮ್ಮಷ್ಟಕ್ಕೆ 
ತಾವೇ ಕೀಲಿಕೊಟ್ಟುಕೊಳ್ಳುವ ಗಡಿಯಾರಗಳ ಬಗಗೆ ಹೇಳುತ್ತೇನೆ, ಆದರೆ ಇವು ಉಷ್ಣ 
ವಿಸ್ತರಣಾ ಸೂತ್ರದ ಮೇಲೆ ಆಧರಿಸಿರುತ್ತವೆ. 

ಚಿತ್ರ 77 ಅಂಥ ಒಂದು ಗಡಿಯಾರದ ಯಂತ್ರರಚನೆಯನ್ನು ತೋರಿಸುತ್ತದೆ. ಇದರಲ್ಲಿ 
2, ಹಾಗೂ 2 ಕಂಬಿಗಳು ಕೇಂದ್ರ ಭಾಗವಾಗಿರುತ್ತವೆ. ಇವನ್ನು ಗಣನೀಯ ವಿಸ್ತರಣ 


ಮನರಂಜನೆಗಾಗಿ ಭೌತಶಾಸ್ತ್ರ 121 


ಚಿತ್ರ 77 : ತನ್ನಷ್ಟಕ್ಕೆ ತಾನೆ ಕೀಲಿ 
ಕೊಟ್ಟುಕೊಳ್ಳುವ ಗಡಿಯಾರದ 
ಚಿತ್ರ. 


ಗುಣಾಂಕವುಳ್ಳ ವಿಶೇಷ ಮಿಶ್ರಲೋಹದಿಂದ ಮಾಡಿರಲಾಗುತ್ತದೆ. ವಿಸ್ತಾರಗೊಂಡಾಗ 2, 
ಕಂಬಿಯು ೫ ಚಕ್ರದ ಹಲ್ಲಿಗೆ ತಗುಲಿ ಚಕ್ರವನ್ನು ಸುತ್ತಿಸುತ್ತದೆ. ಇದಕ್ಕೆ ವಿರುದ್ಧವಾಗಿ, 
ಸಂಕೋಚಗೊಂಡಾಗ 7, ಕಂಬಿಯು ೪ ಚಕ್ರದ ಹಲ್ಲಿಗೆ ತಗುಲಿ ಅದನ್ನೂ ಅದೇ ದಿಕ್ಕಿನಲ್ಲಿ 
ತಿರುಗುವಂತೆ ಮಾಡುತ್ತದೆ. ಎರಡು ಚಕ್ರಗಳನ್ನೂ ೪೫, ಆವರ್ತದಂಡದ ಮೇಲೆ 
ಕೂರಿಸಿರಲಾಗುತ್ತದೆ. ಈ ದಂಡವು ಮತ್ತೊಂದು ದೊಡ್ಡ ಚಕ್ರವನ್ನು ಸುತ್ತಿಸುತ್ತದೆ. ಈ ಚಕ್ರದ 
ಪರಿಧಿಯ ಮೇಲೆ ಸಣ್ಣ ಸಣ್ಣ ತೊಟ್ಟಗಳಿರುತ್ತವೆ. ಈ ತೊಟ್ಟಿಗಳು ಕೆಳಗೆ ಓರೆಯಾಗಿರಿಸಿದ ಔ, 
ಹರಿವಾಣವೊಂದರಿಂದ ಪಾದರಸವನ್ನು ಮೇಲೆತ್ತಿ Rif ವಿರುದ್ಧವಾದ ದಿಕ್ಕಿನಲ್ಲಿ 
ಓರೆಯಾಗಿರಿಸಿದ R್ಠ ಹರಿವಾಣಕ್ಕೆ ಸಾಗಿಸುತ್ತವೆ. ನ್ವ ಹರಿವಾಣದಿಂದ ಪಾದರಸವು 
ಎಡಗಡೆಯ ಚಕ್ರದತ್ತ ಹರಿದು ಹೋಗುತ್ತದೆ. ಈ ಚಕ್ರಕ್ಕೂ ಪರಿಧಿಯ ಮೇಲೆ ಸಣ್ಣ ಸಣ್ಣ 
ತೊಟ್ಟಿಗಳಿರುತ್ತವೆ. ಪಾದರಸವು ಈ ತೊಟ್ಟಿಗಳಲ್ಲಿ ತುಂಬಿಕೊಂಡಾಗ ಚಕ್ರ ತಿರುಗುತ್ತದೆ ಮತ್ತು 
KK ಸರಪಣಿಯನ್ನು ಚಾಲನೆಗೆ ತರುತ್ತದೆ. ಈ ಸರಪಣಿಯನ್ನು K, ಚಕ್ರದ ಸುತ್ತ 
ಸುತ್ತಿಸಲಾಗಿರುತ್ತದೆ. ಈ ಚಕ್ರವನ್ನೂ ದೊಡ್ಡ ಚಕ್ರದಂತೆಯೇ ಅದೇ ೪, ಆವರ್ತದಂಡದ 
ಮೇಲೆ ಸ್ಥಾಪಿಸಿರಲಾಗುತ್ತದೆ. ಸರಪಣಿಯು &, ಚಕ್ರದ ಸುತ್ತವೂ ಬಂದಿರುತ್ತದೆ. ಈ ಹ; 
ಚಕ್ರವು ಸುತ್ತುತ್ತ ಗಡಿಯಾರಕ್ಕೆ ಕೀಲಿ ಕೊಡುತ್ತದೆ. ಈ ಮಧ್ಯೆ ಎಡಗಡೆಯ ಚಕ್ರದ ಪರಿಧಿಯ 
ಮೇಲಿನ ತೊಟ್ಟಿಗಳು ತಮ್ಮಲ್ಲಿ ತುಂಬಿಕೊಂಡಿದ್ದ ಪಾದರಸವನ್ನು ಓರೆಯಾಗಿರಿಸಿದ ಔ, 
ಹರಿವಾಣಕ್ಕೆ ಸುರಿಯುತ್ತವೆ. ಪಾದರಸವು ಅದರ ಮೂಲಕ ಹರಿದು ಬಲಗಡೆಯ ಚಕ್ರ 
ತಲುಪುತ್ತದೆ. ಮತ್ತೆ ಅದೇ ಇಡೀ ಕಾರ್ಯವೃತ್ತ ಪ್ರಾರಂಭವಾಗುತ್ತದೆ. 

Z ಹಾಗೂ ೭ ಕಂಬಿಗಳು ಹಿಗ್ಗುತ್ತ ಕುಗ್ಗುತ್ತ ಹೋದಂತೆ ಈ ಗಡಿಯಾರ 
ಸ್ಪಷ್ಟವಾಗಿಯೇ ನಡೆಯುತ್ತ ಹೋಗುತ್ತದೆ. ಗಡಿಯಾರಕ್ಕೆ ಕೀಲಿ ಕೊಡುವುದಕ್ಕೆ ನಾವು 
ಮಾಡಬೇಕಾದುದೆಲ್ಲ ಗಾಳಿಯ ಖರತ್ವದಲ್ಲಿ ಏರುಪೇರು ಉಂಟುಮಾಡುತ್ತ ಹೋಗುವುದು. 
ಇದನ್ನು ನಾವು ಮಾಡಬೇಕಾಗಿಯೇ ಇಲ್ಲ ಅದು ತನ್ನಷ್ಟಕ್ಕೆ ತಾನೆ ಆಗುತ್ತಿರುತ್ತದೆ. ಹಾಗಾದರೆ 
ಈ ಗಡಿಯಾರವನ್ನು ನಾವು ""ನಿರಂತರ ಚಲನೆ''ಯ ಯಂತ್ರ ಎಂದು ಕರೆಯಬಹುದೆ ? 


122 ಮನರಂಜನೆಗಾಗಿ ಭೌತಶಾಸ್ತ್ರ 


ಖಂಡಿತ ಇಲ್ಲ. ಗಡಿಯಾರದ ಯಂತ್ರರಚನೆ ಸವೆದುಹೋಗುವವರೆಗೂ, ಗಡಿಯಾರವೇನೋ 
ಅನಿರ್ದಿಷ್ಟ ಕಾಲ ನಡೆಯುತ್ತ ಹೋಗುವುದು. ಆದರೆ ಅದನ್ನು ಹೀಗೆ ನಡೆಯುವಂತೆ 
ಮಾಡುವುದು ಸುತ್ತಮುತ್ತಲ ಗಾಳಿಯ ಶಾಖ. ಗಡಿಯಾರವು ಉಷ್ಣ ವಿಸ್ತರಣೆಯ ಕೆಲಸವನ್ನು 
ಶೇಖರಿಸಿಟ್ಟುಕೊಂಡು ಅದನ್ನು ತನ್ನ ಕೈಗಳನ್ನು ಸುತ್ತಿಸಲು ಭಾಗಭಾಗವಾಗಿ ಬಳಸಿಕೊಳ್ಳುತ್ತದೆ. 
ಇದು ನಿಜಕ್ಕೂ ಒಂದು “ಕೊಡುಗೆ ಶಕ್ತಿ ಆಕರ''ದ ಯಂತ್ರ. ಏಕೆಂದರೆ ಇದನ್ನು 
ನೋಡಿಕೊಳ್ಳಬೇಕಾಗಿಲ್ಲ ಅಥವಾ ಇದಕ್ಕಾಗಿ ಖರ್ಚು ಮಾಡಬೇಕಾಗಿಲ್ಲ ಆದರೆ ಇದು 
ಶಕ್ತಿಯನ್ನು ಶೂನ್ಯದಿಂದೇನೂ ಸೃಜಿಸುವುದಿಲ್ಲ ಇದರ ಪ್ರಾಥಮಿಕ ಆಕರ, ಭೂಮಿಯನ್ನು 
ಬೆಚ್ಚಗಿರಿಸುವ ಸೂರ್ಯನ ಶಾಖ. 

ತನಗೆ ತಾನೇ ಕೀಲಿಕೊಟ್ಟುಕೊಳ್ಳುವ, ಇದೇ ರೀತಿಯ ವ್ಯವಸ್ಥೆಯುಳ್ಳ ಗಡಿಯಾರದ 
ಮತ್ತೊಂದು ಮಾದರಿಯನ್ನು 78 ಹಾಗೂ 79ನೇ ಚಿತ್ರಗಳು ತೋರಿಸುತ್ತವೆ. ಇದರಲ್ಲಿ 
ಉಪಯೋಗಿಸಲಾಗುವ ಮೂಲವಸ್ತು ಗ್ಲಿಸರೀನ್‌. ಗಾಳಿಯ ಖರತ್ವ ಹೆಚ್ಚಿದಾಗ ಗ್ಲಿಸರೀನ್‌ 
ವಿಸ್ತಾರಗೊಂಡು ಸಣ್ಣ ತೂಗುಬಟ್ಟೊಂದನ್ನು ಮೇಲೇರುವಂತೆ ಮಾಡುತ್ತದೆ. ಈ ತೂಗು 
ಬಟ್ಟನ್ನು ತಗ್ಗಿಸುವುದು ಗಡಿಯಾರವನ್ನು ನಡೆಯುವಂತೆ ಮಾಡುತ್ತದೆ. ಗ್ಲಿಸರೀನ್‌ 
-30'0ನಲ್ಲಪ್ಪೆ ಘನೀಕೃತವಾಗಿ *290'0ನಲ್ಲಷ್ಟೆ ಕುದಿಯತೊಡಗುವುದರಿಂದ ಈ ಯಂತ್ರ 
ರಚನೆಯು ನಗರದ ಗಡಿಯಾರಗಳಿಗೆ ತುಂಬ ಸೂಕ್ತವಾಗಿರುತ್ತದೆ. ಖರತ್ವದಲ್ಲಿ ಎರಡು ಡಿಗ್ರಿ 
ಏರುಪೇರು ಗಡಿಯಾರವನ್ನು ನಡೆಸಲು ಸಾಕಾಗುತ್ತದೆ. ಅಂತಹ ಒಂದು ಗಡಿಯಾರವನ್ನು 
ಒಂದು ಇಡೀ ವರ್ಷ ನಡೆಸಿ ಪರೀಕ್ಷಿಸಲಾಯಿತು. ಅದು ತೃಪ್ತಿಕರವಾಗಿ ಕಂಡುಬಂದಿತು. 

ಈ ರೀತಿಯ ಇತರ ಹೆಚ್ಚು ದೊಡ್ಡ ಯಂತ್ರಗಳನ್ನು ರಚಿಸುವುದರಿಂದ ಏನಾದರೂ 
ವಿಶೇಷ ಅನುಕೂಲತೆ ಪಡೆಯಲು ಸಾಧ್ಯವೇ? ಮೊದಲ ನೋಟಕ್ಕೆ ಇಂತಹ “ಕೊಡುಗೆ ಶಕ್ತಿ 
ಆಕರ''ದ ಯಂತ್ರವು ತುಂಬ ಮಿತವ್ನಯಿಯಾಗಿ ಕಂಡುಬರಬಹುದು. ಆದರೆ ಇದು ನಿಜಕ್ಕೂ 
ಹಾಗೆಯೇ ಎಂಬುದನ್ನು ನೋಡೋಣ. ಸಾಮಾನ್ಯ ಗಡಿಯಾರವೊಂದು 24 ಗಂಟೆಗಳ ಕಾಲ 


ತ ಚಿತ್ರ 79 : ತನ್ನಷ್ಟಕ್ಕೆ ತಾನೆ ಕೀಲಿ ಕೊಟ್ಟುಕೊಳ್ಳುವ 
ಕೊಟ್ಟುಕೊಳ್ಳುವ ಮತ್ತೊಂದು ಗಡಿಯಾರ. ಗ್ಲಿಸರೀನ್‌ ಇರುವ ಕೊಳವೆಯನ್ನು 
ಗಡಿಯಾರದ ಚಿತ್ರ. ಗಡಿಯಾರದ ಬುಡದಲ್ಲಿ ಅಡಗಿಸಿ ಇರಿಸಲಾಗಿದೆ. 


ಮನರಂಜನೆಗಾಗಿ ಭೌತಶಾಸ್ತ್ರ 123 


ಕೆಲಸ ಮಾಡುವಂತೆ ಕೀಲಿ ಕೊಡಲು 1/7 ಕಿ.ಗ್ರಾಂ.ಮೀ. ಅಷ್ಟೆ ಶಕ್ತಿ ಬೇಕಾಗುತ್ತದೆ. ಇದು 
ಕೇವಲ ಸೆಕೆಂಡಿಗೆ ಒಂದು ಕಿ.ಗ್ರಾಂ. ಮೀಟರ್‌ನ ಆರು ಲಕ್ಷದ ಒಂದು 'ಭಾಗವಷ್ಟೆ ಆಗಿರುತ್ತದೆ. 
ಒಂದು ಅಶ್ವಶಕ್ತಿಯು ಸೆಕೆಂಡಿಗೆ 75 ಕಿ.ಗ್ರಾಂ.ಮೀ.ಗೆ ' ಸಮವೆಂಬುದನ್ನು ಪರಿಗಣಿಸಿದಲ್ಲಿ 
ಒಂದು ಗಡಿಯಾರ ಯಂತ್ರರಚನೆಯ ಶಕ್ತಿಯು ಒಂದು ಅಶ್ವಶಕ್ಕಿಯ 1/45 000,000 
ಭಾಗಕ್ಕಷ್ಟೆ ಸಮನಾಗಿರುತ್ತದೆ. ತತ್ಫಲವಾಗಿ, ತವು ನಮೂದಿಸಿರುವ ತೊದಲ ಗಡಿಯಾರದ 
ಕಂಬಿಗಳ ಗೆ ಅಥವಾ ನಿರಡನೆಯ ಗಡಿಯಾರದ ಯಂತ್ರಸಾಧನಕ್ಕೆ ಒಂದು ಕೊಪೆಕ್‌ 
ಖರ್ಚಾಗುವುದಾದಲ್ಲಿ, ಒಂದು ಅಶ್ವಶಕ್ತಿಯನ್ನು ಉಂಟುಮಾಡಲು 'ಸೊಡಗಿಸಲಾದ ಹಣ 
45,000,000 ಕೊಪೆಕ್‌ಗಳು ಅಥವಾ 450, 000 ರೂಬಲ್‌ಗಳಾಗುತ್ತದೆ. ಒಂದು ಅಶ್ವಶಕ್ತಿ 
ಉತ್ಪಾದಿಸಲು ಅರ್ಧ ಮಿಲಿಯ ರೂಬಲ್‌ ಖರ್ಚು ಮಾಡುವುದು “ಫೊಡುಗೆ- ಶಕ್ತಿ ಆಕರೆ'ದ 

ಯಂತ್ರಕ್ಕೆ ತುಂಬ ಹೆಚ್ಚೆಂದೇ ನ; ನಗನಿಸುತ್ತದೆ. 


ಸಿಗರೇಟ್‌ ಕಲಿಸುವ ಪಾಠ 

ಚಿತ್ರ 80ರಲ್ಲಿ ಸ್ಟಾ-ತುದಿಯಿರುವ ಸಿಗರೇಟ್‌ ಒಂದು ಬೆಂಕಿಕಡ್ಡಿ ಪೊಟ್ಟಣದ 
ಮೇಲಿರುವುದನ್ನು ಕಾಣಬಹುದು. ಹೊಗೆಯು ಎರಡು ತುದಿಗಳಿಂದಲೂ ಸುರುಳಿ 
ಸುರುಳಿಯಾಗಿ ಹೊರಬರುತ್ತಿದೆ. ಆದರೆ ಒಂದು ತುದಿಯಲ್ಲಿ ಅದು ಸುರುಳಿಯಾಗಿ 
ಮೇಲೇರುತ್ತಿದೆ, ಇನ್ನೊಂದು ತುದಿಯಲ್ಲಿ ಕೆಳಗಿಳಿಯುತ್ತಿದೆ. ಏಕೆ ? ಎರಡು ತುದಿಗಳಿಂದಲೂ 
ಹೊರ ಬರುತ್ತಿರುವ ಹೊಗೆಯು, ಎಷ್ಟೇ ಆಗಲಿ, ಒಂದೇ ಅಲ್ಲವೇ? ಒಂದೇ, ನಿಜ. ಆದರೆ 
ಬೆಂಕಿ ಇರುವೆ ತುದಿಯಲ್ಲಿ ಬೆಚ್ಚಗಿನ" ಗಾಳಿಯ ಊರ್ಧ್ವಮುಖ ಪ್ರವಾಹವಿರುತ್ತದೆ. ಅದು 
ಹೊಗೆಯ ಕಣಗಳನ್ನು ಹೇಲಕ್ಕೆ ಕರೆದೊಯ್ಯುತ್ತದೆ. 'ಆದರೆ ಸ್ಟಾ “ತುದಿ ಇರುವ ಭಾಗಕ್ಕೆ 
ಹೊಗೆಯ ಕಣಗಳನ್ನು ಕೊಂಡೊಯ್ಯುವ ಗಾಳಿಯು ಆ ತುದಿ ತಲುಪುವ ಹೊತ್ತಿಗೆ 
ತಣ್ಣಗಾಗಿರುತ್ತದೆ ಮತ್ತು ಎಷ್ಟು ಮಾತ್ರವೂ ಮೇಲಕ್ಕೇರುವುದಿಲ್ಲ: ಹೊಗೆಯ ಕಣಗಳು 
ಗಾಳಿಗಿಂತ ಭಾರವಾಗಿರುವುದರಿಂದ ಅವು ಕೆಳಕ್ಕೆ ತೇಲಿಕೊಂಡು ಹೋಗುತ್ತವೆ. 


ಚಿತ್ರ 80 : ಹೊಗೆಯು ಒಂದು ತುದಿಯಲ್ಲಿ ಸುರುಳಿ ಸುರುಳಿಯಾಗಿ ಮೇಲಕ್ಕೆ 
ಹೋಗುತ್ತದೆ, ಇನ್ನೊಂದು ತುದಿಯಲ್ಲಿ ಕೆಳಕ್ಕೆ ಇಳಿಯುತ್ತದೆ. ಏಕೆ? 


124 ಮನರಂಜನೆಗಾಗಿ ಭೌತಶಾಸ್ತ್ರ 


ಕುದಿಯುವ ನೀರಿನಲ್ಲಿ ಕರಗದ ಮಂಜು 


ಒಂದು ಟೆಸ್ಟ್‌ ಟ್ಯೂಬ್‌ (ಪ್ರನಾಳ) ತೆಗೆದುಕೊಂಡು ಅದರಲ್ಲಿ ನೀರು ತುಂಬಿ ಒಂದು 
ಗಡ್ಡೆ ಮಂಜು ಹಾಕಿ. ಅದು ನೀರಿಗಿಂತ ಹಗುರವಾಗಿರುವುದರಿಂದ ತೇಲುತ್ತದೆ. 
ಅದನ್ನು ಕೆಳಗಿರುವಂತೆ ಮಾಡಲು ಒಂದು ಸಣ್ಣ ತೂಗುಬಟ್ಟಿನಿಂದ ಅದನ್ನು ಒತ್ತಿ 
ಹಿಡಿಯಿರಿ. ನೀರು ಮಂಜಿನ ಗಡ್ಡೆ ನೀರಿನ ಒಳಗೆ ಇರುವಂತಿರಬೇಕು. ಈಗ 
ಟೆಸ್ಟ್‌ಟ್ಯೂಬನ್ನು ಸ್ಪಿರಿಟ್‌ ಲ್ಯಾಂಪ್‌ನಿಂದ ಕಾಯಿಸಿ. ಲ್ಯಾಂಪಿನ ಜ್ವಾಲೆಯು ಚಿತ್ರ 
೫1ರಲ್ಲಿ ತೋರಿಸಿರುವಂತೆ ಟೆಸ್ಟ್‌ಟ್ಯೂಬಿನ ಮೇಲುಭಾಗವನ್ನಷ್ಟೆ ತಾಗುವಂತಿರಲಿ. 
ನೀರು ಬೇಗನೆಯೇ ಕುದಿಯತೊಡಗುತ್ತೆ ಮತ್ತು ಅವಿ ಹೊರ ಬರತೊಡಗುತ್ತೆ. 
ಆದರೆ ವಿಚಿತ್ರವೆನ್ನುವಂತೆ, ತಳಭಾಗದಲ್ಲಿ! “ರುವ ಮಂಜನ ಗಡ್ಡೆ ಕರಗುವುದೇ ಇಲ್ಲ 
ಒಂದು ಸಣ್ಣ ಪವಾಡ ಎಂದೇ ಯಾರಿಗಾದರೂ ಅನಿಸಬಹುದು - ಕುದಿಯುವ 
ನೀರಿನಲ್ಲಿ ಕರಗದ ಮಂಜು! 


ಚಿತ್ರ 81 : ಮೇಲುಗಡೆ ಇರುವ ನೀರು ಕುದಿಯುತ್ತದೆ. ಆದರೆ ಕೆಳಗಡೆ ಇರುವ 
ಮಂಜುಗಡ್ಡೆ ಕರಗುವುದೇ ಇಲ್ಲ 


ಇದರಲ್ಲಿರುವ ತಂತ್ರ ವೆಂದರೆ, ಟ್ಯೂಬಿನ ತಳಭಾಗದಲ್ಲಿ ನೀರು ಕುದಿಯುವುದೇ ಇಲ್ಲ. 
ಅದು ತಣ್ಣಗೇ ಇರುತ್ತದೆ. ಮಸ್ತವವಾಗಿ ನಾವು ಇಲ್ಲಿ ಹೊಂದಿರುವುದು “ಕುದಿಯುವ 
ನೀರಿನಲ್ಲಿ 'ಮುಂಜು” ಅಲ್ಪ ಆದಕೆ "ಕುದಿಯುವ ನೀರಿನ ಕಳಗೆ ಮಂಜು.” ಶಾಖದಿಂದ 
ವಿಸಾರಗೊಂಡಂತೆ ನೀರು "ಹೆಚ್ಚು ಹಗುರವಾಗುತ್ತದೆ; ಅದು ಟ್ಯೂಬಿನ ಕೆಳಭಾಗಕ್ಕೆ ಇಳಿದು 
ಹೋಗದೆ ಮೇಲುಭಾಗದಲ್ಲಿಯೇ ಇರುತ್ತದೆ. ಜಿಸಿ ನೀರು ಮತ್ತು ಬಿಸಿ ಹಾಗೂ ತಣ್ಣೀರಿನ 
ಮಿಶ್ರಣದ ಸ್ತರಗಳು ಟ್ಯೂಬಿನ ಮೇಲು ಭಾಗದಲ್ಲಪ್ಟೆ "ಇರುತ್ತವೆ. ಉಷ್ಣವನ್ನು 
ಉಷ್ಣವಾಹಕವೊಂದರ ಮೂಲಕವಷ್ಟೆ ತಳಭಾಗಕ್ಕೆ ವರ್ಗಾಯಿಸಲು ಸಾಧ್ಯ. ಆದರೆ ನೀರು 
ಅತ್ವಂತ ನ್ಯೂನ ಉಷ್ಣವಾಹಕವಾಗಿದೆ. 


ಮನರಂಜನೆಗಾಗಿ ಭೌತಶಾಸ್ತ್ರ 125 


ಮೇಲೋ, ಕೆಳಗೋ ? 


ನಾವು ನೀರನ್ನು ಕಾಯಿಸಬೇಕಾದರೆ ಅದನ್ನೊಳೆಗೊಂಡ ಪಾತ್ರೆ ಯನ್ನು ನೇರವಾಗಿ 
ಜ್ವಾಲೆಯ ಮೇಲಿರಿಸುತ್ತೇವೆ, ಜ್ವಾರೆಯ ಬದಿಗಲ್ಲ. ಇದೇ ಸರಿಯಾದ ವಿಧಾನ, ಏಕೆಂದರೆ, 
ಕಾದ ಗಾಳಿ ಹಗುರವಾಗಿ ಪಾತ್ರೆಯ ತಳಭಾಗದಿಂದ ಮೇಲುಭಾಗಕ್ಕೆ ಹೋಗುತ್ತದೆ. ಹಾಗೆ 
ಇಡೀ ಪಾತ್ರೆ ಬಿಸಿಗಾಳಿಯಿಂದ ಆವೃತವಾಗುತ್ತದೆ. ಆದ್ದರಿಂದ ಕಾಯಿಸಬೇಕಾದ 
ಪದಾರ್ಥವನ್ನು ಜ್ವಾಲೆಯ ಮೇಲೆ ನೇ ರವಾಗಿ ಇರಿಸುವ ಮೂಲಕ "ದವು ಉಷ್ಣದ ಆಕರವನ್ನು 
ಅತ್ಯಂತ ಅನುಕೂಲವಾದ ರೀತಿಯಲ್ಲಿ ಬಳಸಿಕೊಳ್ಳುತ್ತೇವೆ. 

ಆದರೆ ಯಾವುದಾದರೂ ವಸ್ತುವನ್ನು ನಾವು” ಮಂಜಿನಿಂದ ತಣ್ಣಗೆ ಮಾಡಬೇಕಾದರೆ 
ಏನು ಮಾಡಬೇಕು? ಅನೇಕರು ತಾವು ತಣ್ಣಗೆ ಮಾಡಬಯಸುವ ವಸ್ತುವನ್ನು — 
ಉದಾಹರಣೆಗೆ, ಹಾಲಿನ ಪಾತ್ರೆ ಯನ್ನು - ಮಂಜಿನ" ಗಡ್ಡೆಯ ಮೇಲಿರಿಸುತ್ತಾರೆ. ಇದು ತಪ್ಪು 
ಮಂಜಿನ ಗಡ್ಡೆಯ ಮೇಲಿನ ಗಾಳಿಯು ತಂಪಾದಂತೆ ಕೆಳಗಿಳಿಯುತ್ತದೆ ಮತ್ತು "ಅದರ ಸ್ಥಳವನ್ನು 
ಸುತ್ತಮುತ್ತಲಿನ ಬೆಚ್ಚೆಗಿನ ಗಾಳಿ ಆಕ್ರಮಿಸಿಕೊಳ್ಳುತ್ತದೆ. ಆಡ್ದರಿಂದ ನೀವು" ಯಾವುದಾದರೂ 
ಪಾನೀಯವನ್ನು ಅಥವಾ ಪಾತ್ರೆ ಯನ್ನು ತಂಪು ಮಾಡಬೇಕಾದರೆ, ಅದನ್ನು ಮಂಜಿನ ಮೇಲೆ 
ಇರಿಸಬೇಡಿ, ಅದರೆ ಅದರ ಮೇಲೆಯೇ ಮಂಜಿನ ಗಡ್ಡೆಯನ್ನು ಇರಿಸಿ. 

ಈ ವಿಷಯವನ್ನು ಹೆಚ್ಚು ವಿಶದವಾಗಿ ತಿಳಿಸುತ್ತದೆ. ಒಂದು ಪಾತ್ರೆಯ ನೀರನ್ನು ನ್‌ ನಾವು 
ಮಂಜಿನ ಮೇಲೆ ಇರಿಸಿದಾಗ. ತಳಗಿನ ಸ್ಪರವ; ಷ್ಟ ತಣ್ಣಗಾಗುತ್ತದೆ. ನೀರಿನ ಉಳಿದ ಭಾಗವು 
ತಣ್ಣಗಿರದ ಗಾಳಿಯಿಂದ ಆವೃತವಾಗಿರುತ್ತದೆ. ಕ ಮಂಜನ್ನು ಪ ಪಾತ್ರೆಯ ಮುಚ್ಚಳದ ಮೇಲೆ 
ಇರಿಸಿದರೆ ನೀರು ಹೆಚ್ಚು 'ೀಘ್ರವಾಗ, ತಣ್ಣಗಾಗುತ್ತದೆ. ತಂಪಾದ ಮೇಲಿನ ಸ್ವರಗಳು 
ಕೆಳಗಿಳಿಯುತ್ತವೆ, ಅವುಗಳ ಸ್ಥಳವನ್ನು ಕೆಳಗಿನಿಂದ ಮೇಲೇರಿದ ಬೆಚ್ಚಗಿನ ನೀರಿನ ಸರಗಳು 
ಪಡೆದುಕೊಳ್ಳುತ್ತವೆ ; ಈ ಪ್ರಿಯ ಮುಂದುವರಿಯುತ್ತ ಹೋಗಿ "ನಗೆ ಎಲ್ಲ ನೀರೂ 
ತಣ್ಣಗಾಗುತ್ತದೆ. (ಶುದ್ಧವಾದ ನೀರು ಸೊನೆ ಡಿಗ್ರಿವಕೆಗೂ ತಣ್ಣಗಾಗುವುದಿಲ್ಲ. ಆದರೆ 
ಸೊನ್ನೆಯ ಹೀರೆ 4೮ವರೆಗಷ್ಟೆ ತಣ್ಣಗಾಗುತ್ತದೆ. ಈ ಖರತ್ವದಲ್ಲೇ ನೀರು ಅತ್ಯಂತ ಹೆಚ್ಚಿನ 
ಸಾಂದ್ರತೆಯನ್ನು ಪಡೆದಿರುತ್ತದೆ. ಎಷ್ಟೇ ಆಗರಿ ನಾವು ಎಂದೂ. ಪಾನೀಯಗಳನ್ನು ಸೊನ್ನೆ 
ಡಿಗ್ರಿಪರೆಗೂ ತಂಪು ಮಾಡುವುದಿಲ್ಲ). ಈ ಮಧ್ಯೆ ಮ ಮಂಜಿನ ಸುತ್ತ ಇರುವ ತಂಪು ಗಾಳಿಯೂ. 
ಕೆಳಗಿಳಿದು ಇಡೀ ಪಾತ್ರೆಯನ್ನು ಆವರಿಸುತ್ತದೆ. 


ಮುಚ್ಚಿದ ಕಿಟಕಿಯಿಂದ ಬೀಸುಗಾಳಿ 


ಕಿಟಕಿಯನ್ನು ಬಿಗಿಯಾಗಿ ಮುಚ್ಚಿದ್ದು ಅದರಲ್ಲಿ ಸ್ವಲ್ಪವೂ ಬಿರುಕಾಗಲೀ ರಂಧ್ರವಾಗಲೀ 
ಇರದಿದ್ದರೂ ಅದರಿಂದ ಬೀಸುಗಾಳಿ ಒಳಕ್ಕೆ ನುಗ್ಗಿಕೊಂಡು ಬರುತ್ತಿರುವುದನ್ನು ನಾವು ತುಂಬ 
ವೇಳೆ ಗಮನಿಸಬಹುದು. ವಿಚಿತ್ರವೆಂದು ಕಂಡುಬಂದರೂ ಇದರಲ್ಲಿ. ಆಶ್ಚ ಶ್ಚರ್ಯಪೇನಿಲ್ಲ. 

ಕೋಣೆಯ ಒಳಗಿರುವ "ಗಾಳಿಯು ವಿಶ್ರಾಂತ ಸ್ಥಿತಿಯಲ್ಲಿ ಯಾವಾಗಲೂ ಇರುವುದಿಲ್ಲ. 
ಗಾಳಿಯು ಬೆಚ್ಚಗಾದಂತೆ ಇಲ್ಲವೇ ತಣ್ಣಗಾದ? ಅಗೋಚರ ಪ್ರವಾಪವೊಂದು 
ಸಂಚರಿಸುತ್ತಿರುತೆ. ಗಾಳಿ ಬೆಚ್ಚಗಾದಾಗ "ನಿರಳಗೊಂಡು ಹೆಚ್ಚು ಹಗುರವಾಗುತ್ತದೆ. 
ತಣ್ಣ] ಗಾದಾಗ ದಟ್ಟವಾಗಿ ಭಾರವಾಗುತ್ತದೆ. 

ಕಿಟಕಿಗಳ ಹಾಗೂ ಹೊರ ಗೋಡೆಯ ಬಳಿಯ ತಣ್ಣಗಿನ ಭಾರವಾದ ಗಾಳಿಯು ನೆಲಕ್ಕೆ 


126 ಮನರಂಜನೆಗಾಗಿ ಭೌತಶಾಸ್ತ್ರ 


ಇಳಿಯುತ್ತದೆ ಮತ್ತು ಬೆಚ್ಚಗಿನ ಹಗುರವಾದ ಗಾಳಿಯನ್ನು ಒಳಮಾಳಿಗೆಯತ್ತ 
ಹೋಗುವಂತೆ ಒತ್ತಾ ಯಿಸುತ್ತದೆ. ಈ ರೀತಿಯ ವಾಯುಸಂಜಾರವನ್ನು ಆಟದ ಜೆಲೂನ್‌ 
ಬ್‌ ಸುಲಭವಾಗಿ ಸೊಡಲೇ ಕಂಡುಹಿಡಿಯಬಹುದು. "`ಜೆಲೂನಿಗೆ ಸಣ್ಣ 
ತೂಗುಬಟ್ಟನ್ನು ಕಟ್ಟಿ. ಅದು ಬೆಲೂನನ್ನು ಗಾಳಿಯಲ್ಲಿ ಮಧ್ಯದಲ್ಲಿ ತೂಗಿನಿಲ್ಲಿಸಿರಲು 
ಸಾಕಾಗುವಷ್ಟು. ಹಗುರವಾಗಿರಬೇಕು. ಇಂತಹ" ಬೆಲೂನನ್ನು “ಅತೆ ಅಥವಾ ರೇಡಿಯೇಟರ್‌ 
ಹತಿರ ಕೊಂಡೊಯ್ದು ಕೈಬಿಡಿ, ಅದು ಕೋಣೆಯ "ಸತ್ತ. “ಸಂಚರಿಸುವುದನ್ನು ನೀವು 
ಕಾಣಬಹುದು, ಅಗೋಚರವಾದ ಗಾಳಿಯ ಪ್ರವಾಹವು ಆಡನ್ನು ಬೆಂಕಿಗೂಡು ಅಥವಾ 
ರೇಡಿಯೇಟರ್‌ನಿಂದ ಒಳಮಾಳಿಗೆಯವರೆಗೆ, ಅನಂತರ ಅಲ್ಲಿಂದ ಕಿಟಕಿಯತ್ತ ಅಲ್ಲಿಂದ ಕೆಳಗೆ 
ನೆಲಕ್ಕೆ ಮತ್ತು ಅಲ್ಲಿಂದ ಮತ್ತೆ ಬೆಂಕಿಗೂಡಿನ ಬಳಿಗೆ ಕೊಂಡೊಯ್ಯುತ್ತದೆ. ಇಲ್ಲಿಂದ ಪುನಃ 
ಅದು ಅಡೇ ಮಾರ್ಗದಲ್ಲಿ ಸಂಚಾರ ಪ್ರಾರಂಭಿಸುತ್ತದೆ. ಆದ್ದರಿಂದ ಈ ಅದೃಶ್ಯ 
ವಾಯುಸಂಚಾರದ ಫಲವಾಗಿಯೇ ನಾವು ಚಳಿಗಾಲದಲ್ಲಿ ಕಿಟಕಿ ಬಾಗಿಲುಗಳನ್ನು ಬಿಗಿಯಾಗಿ 
ಮುಚ್ಚಿದ್ದರೂ ಅವುಗಳಿಂದ ಬೀಸುಗಾಳಿಯು ನುಗ್ಗಿಕೊಂಡು ಬರುತ್ತಿರುವ, ಅದರಲ್ಲೂ ನಮ್ಮ 
ಪಾದದ ಬಳಿಗೇ ಬೀಸಿಕೊಂಡು ಬರುತ್ತಿರುವ ಭಾವನೆಯನ್ನು ಪಡೆಯೆತ್ತೆ ವೆ, 


ರಹಸ್ಯಗರ್ಭತವಾದ ಸುತ್ತುವಿಕೆ 

ತೆಳುವಾದ ಸಿಗರೇಟ್‌ ಕಾಗದವನ್ನು ತೆಗೆದುಕೊಂಡು ಅದರಿಂದ ಆಯಾಕಾರದ ಒಂದು 
ಜೂರನ್ನು ಕತ್ತರಿಸಿಕೊಳ್ಳಿ. ಅದನ್ನು ಮಧ್ಯದಲ್ಲಿ ಮಡಿಸಿ ಅನಂತರ ಮತ್ತೆ ನೇರಮಾಡಿ. 
ಮಡಿಕೆಯು ಗುರುತ್ವಾಕರ್ಷಣ ಕೇಂದ್ರ ಎಲ್ಲಿದೆ. ಎಂಬುದನ್ನು ತೋರಸುತ್ತದೆ. ಈಗ 
ಸೂಜಿಯೊಂದನ್ನು ತೆಗೆದುಕೊಂಡು ಅದನ್ನು ಮೇಜಿನ ಮೇಲೆ ನೇರವಾಗಿ ಚುಚ್ಚಿ” ಕತ್ತರಿಸಿದ 
ಕಾಗದದ ಚೂರನ್ನು ಸೂಜಿಯ ಇನ್ನೊಂದು ತುದಿಯ ಮೇಲೆ ಗುರುತ್ವಾಕರ್ಷಣ ಕೆಂದ್ರದ 
ಮೇಲೆ ನಿಲ್ಲುವಂತೆ ಇಡಿ. ಅದು ಸೂಜಿಯ ಮೇಲೆ ಸುಸಂತುಲಿತವಾಗಿ ನಿಂತಿರುತ್ತದೆ. 
ಇಷ್ಟರವರೆಗೂ ಇದರಲ್ಲಿ ರಹ ಸೃವಾದುದೇನೂ ಇಲ್ಲ. ಈಗ ಚಿತ್ರ 82ರಲ್ಲಿ ತೋರಿಸಿರುವಂತೆ 
ನಿಮ್ಮ ಕೈಯನ್ನು ಕಾಗದದ ಬಳಿ ಕೊಂಡೊಬ್ಬುರಿ. ಇದನ್ನು ನಿಧಾನವಾಗಿ ಮಾಡಬೇಕು, 
ಇಲ್ಲದಿದ್ದರೆ ಕಾಗದದ ಚೂರು ಗಾಳಿಯ ರಭಸಕ್ಕೆ ಹಾರಿಹೋಗುತ್ತದೆ. ನಿಮ್ಮ ಕೈ ಹತ್ತಿರ 
ಹೋದಹಾಗೂ ಕಾಗದದ ಚೂರು ಸುತ್ತತೊಡಗುತ್ತದೆ. ಮೊದಲು ಅದು ಇಧುನವಾಗಿ 
ಸುತ್ತುತ್ತದೆ, ಆಮೇಲೆ ವೇಗ ವರ್ಧಿಸಿಕೊಳ್ಳುತ್ತದೆ. ಕೈಯನ್ನು ದೂರ ತೆಗೆದುಕೊಂಡು ಹೋಗಿ. 
ಸುತ್ತುನಕ ನಿಲ್ಲುತ್ತದೆ. ಮತ್ತೆ ಕೈಯನ್ನು' ಹತ್ತಿರ ಕೊಂಡೊಯ್ಬಿರಿ. ಸುತುವಿಕೆ ಪುನಃ 
ಪ್ರಾರಂಭವಾಗುತ್ತದೆ. 


ಚಿತ್ರ 82 : ಈ ಕಾಗದದ ತುಂಡು ಏಕೆ 
ಸುತ್ತುತ್ತದೆ? 
೨5 


ಈ ರಹಸ್ಯಗರ್ಭಿತವಾದ ಸುತ್ತುವಿಕೆಯು ಒಮ್ಮೆ - 19ನೆಯ ಶತಮಾನದ ಎಂಟನೆಯ 
ದಕಕದಲ್ಲಿ - ಸಾವು, ಅಥವಾ ನಮ್ಮ ಶರೀರ, ಯಾವುದೋ ನಿಸರ್ಗಾತೀತ ಗುಣಗಳನ್ನು 


ಮನರಂಜನೆಗಾಗಿ ಭೌತಶಾಸ್ತ್ರ 127 


ಪಡೆದಿದೆಯೆಂದು ಅನೇಕರು ನಂಬುವಂತೆ ಮಾಡಿದ್ದಿತು. ಮಾನವ ಶರೀರವು ಯಾವುದೋ 
ವಿಲಕ್ಷಣ ರಸಗಳಿಂದ ಕೂಡಿದೆಯೆಂಬ ನಮ್ಮ ಸಿದ್ಧಾಂತಕ್ಕೆ ಇದು ಸಮರ್ಥನೆ ನೀಡುತ್ತದೆಂದು 
ಅತೀಂದ್ರಿಯವಾದಿಗಳು (mystics) ಭಾವಿಸಿದ್ದರು. ವಾಸ್ತವವಾಗಿ ಇದರಲ್ಲಿ 
ನಿಸರ್ಗಾತೀತವಾದುದು ಏನೂ ಇಲ್ಲ. ಎಲ್ಲವೂ ಸರಳವೇದ್ಯ. ನೀವು ನಿಮ್ಮ ಕೈಯನ್ನು ಮೇಲಕ್ಕೆ 
ಎತ್ತಿದಾಗ, ಅದರ ಹತ್ತಿರವಿದ್ದ ಹಾಗೂ ಅದರ ಸಾಮೀಪೃದಿಂದಾಗಿ ಬೆಚ್ಚಗಾದ, “ಗಾಳಿಯು 
ಮೇಲಕ್ಷೇಳುತ್ತದೆ ಮತ್ತು ಕಾನದದ ಚೂರಿನ ಮೇಲೆ ಒತ್ತಡ ಹ ಹಾಕಿ ಅದನ್ನು ತಿರುಗುವಂತೆ 
ಮಾಡುತ್ತದೆ. ಅದು ಸ್ವಲ್ಪ ಬಾಗಿರುವುದರಿಂದಾಗಿ ಸುತ್ತಿತ್ತದೆ. ದೀಪವ ಂದರ ಮೇಲೆ 
ತೂಗುಹಾಕಿದ ಸುರುಳಿಸುತ್ತಿದ ಕಾಗದದ ತುಂಡಿನಂತೆಯೇ' ಅದೇ ಪಾತ್ರವನ್ನು ಇದು 
ನಿರ್ವಹಿ; ಸುತ್ತದೆ. 

ಈ ಕಾಗದದ ತುಂಡು ಒಂದೇ ದಿಕ್ಕಿನಲ್ಲಿ ಸುತ್ತುತ್ತದೆ, ಕೈಯಿನ ಮಣಿಗಟ್ಟಿನಿಂದ ಬೆರಳಿನ 
ತುದಿಯ ಕಡೆಗಿನ ದಿಕ್ಕಿನಲ್ಲೇ ಸುತ್ತುತ್ತದೆ, ಎಂಬುದು ನಿಕಟವಾಗಿ ಗಮನಿಸಿದಾಗ ನಿಮಗೆ 
ಕಂಡುಬರುತ್ತದೆ. ಇದಕ್ಕೆ ಕಾರಣ, ಬೆರಳಿನ ತುದಿಗಳು ಯಾವಾಗಲೂ ಅಂಗೈಗಿಂತ ಹೆಚ್ಚು 
ತಣ್ಣಗಿರುವುದಾಗಿದೆ. ತಕ್ಕಲವಾಗಿ ಅಂಗೈಯು ಬೆರಳ ತುದಿಗಳಿಗಿಂತ ಹೆಚ್ಚು ಪ್ರಬಲವಾದ 
ಊರ್ಧ್ವಮುಖವಾದ ಪಾಯು ಪ್ರವಾಹಕ್ಕೆ ಎಡೆ ಮಾಡಿಕೊಡುತ್ತದೆ.” ಅಂದಹಾಗೆ, 
ಜ್ವರವಿದ್ದವರು ಅಥವಾ ಮೈತಾಪ ಅಧಿಕವಾಗಿದ್ದವರು ಕಾಗದದ ಹತ್ತಿರ ಕ್ಕ ತಂದಾಗ ಅದು 
ಇನ್ನೂ “ಹೆಚ್ಚು ಶೀಘ್ರವಾಗಿ ಸು ಸುತ್ತುತ್ತದೆ. ಒಮ್ಮೆ ಅನೇಕರನ್ನು ದಿಗ್ವ್ರ ಮಿಗೊಳಿಸಿದ ಈ 
ಸುತುವಿಕೆಯು' 1876ರಲ್ಲಿ ಮಾಸ್ಕೋ: ಪೈದ್ಯಕೀಯ ಸಂಸ್ಥೆಗೆ ಸಲ್ಲಿಸಲಾದ ಒಂದು ನಿವೇದನೆಯ 
ಮುಖ್ಯ ವಿಷಯವಾಗಿದ್ದಿತೆಂಬುದನ್ನು 'ತಿಯುವುದು “ನಿಮಗೆ ಸ್ವಾರಸ್ಯಕರವಾಗಿ ಕಂಡೀತು 
(ಎ ಎನ್‌. ಪಿ. ನೆಚಜಾಯೆವ್‌, "ಕೈಯಿನ ಶಾಖದಿಂದ ಹಗುರವಾದ ಪದಾರ್ಥಗಳ ಸುತ್ತುವಿಕೆ), 


ತುಪ್ಪುಳದ ಕೋಟು ನಿಮ್ಮನ್ನು ಬೆಚ್ಚಗಾಗಿಸುತ್ತದೆಯೆ 2 


ನಿಮ್ಮ ತುಪುಳದ ಕೋಟು ನಿಮ್ಮನ್ನು ಚಿಚ್ಚಾಗಿಸುವುದಿಲ್ಲ ಎಂದು ಹೇಳಿದಲ್ಲಿ ನಾ 
ನಿಮ್ಮನ್ನು ಗೇಲಿಮಾಡುತ್ತಿದ್ದೇನೆಂದೇ ನೀವು ಬಹುಶಃ ಭಾವಿಸಬಹುದು. ಆದರೆ ನಾನು ಸನ್ನು 
ಸಾಧಿಸಿ ತೋರಿದರೆ? ಕೆಳಗಿನ ಪ್ರಯೋಗವನ್ನು ಮಾಡಿ ನೋಡಿ. ಸಾಮಾನ್ಯ 
ಉಷ್ಣಮಾಪಕವೊಂದು ಖರತ್ನವನ್ನು ಎಷ್ಟು ತೋರಿಸುತ್ತಿದೆಯೆಂಬುದನ್ನು ನೋಡಿಕೊಳ್ಳಿ. 
ಅನಂತರ ಅದನ್ನು ನಿಮ್ಮ ಕೋಟನಲ್ಲಿ ಸುತ್ತಿ ಕೆಲವು ಗಂಟೆಗಳವರೆಗೆ ಇರಿಸಿ. ಆಮೇಲೆ ಮತ್ತ 
ಉಷ್ಣಮಾಪಕವು ಎಷ್ಟು ಖರತ್ವವನ್ನು ತೋರಿಸುತ್ತಿದೆ ಎಂಬುದನ್ನು ನೋಡಿ. ಅದು ಹಿಂದಿನಷ್ಟೆ 
ಖರತ್ತ ತೋರಿಸುತ್ತಿರುತ್ತದೆ. ಆಂದರೆ ಕೋಟು ನಿಮಗೆ ಉಷ್ಣ ನೀಡುವುದಿಲ್ಲ ಎಂದು 
ಈಗಲಾದರೂ ನಮಗೆ ಮನವರಿಕೆಯಾಯಿತಲ್ಲವೆ ? ಹಾಗುದರೆ ಅದು ಬಹು 
ತಂಪಾಗಿಸುತ್ತದೆಯೇ ? ಎರಡು ಚೀಲಗಳಲ್ಲಿ ಮಂಜಿನ ಗಡ್ಡೆಗಳನ್ನು ತೆಗೆದುಕೊಳ್ಳಿ. ಒಂದನ್ನು 
ನಿಮ್ಮ ತುಪ್ಪಳದ ಕೋಟಿನಲ್ಲಿ ಸುತ್ತಿಡಿ. ಇನ್ನೊಂದನ್ನು ಹಾಗೆಯೇ ಪಾತ್ರೆಯಲ್ಲಿರಿಸಿ. 
ಪಾತ್ರೆ ಯಲ್ಲಿರಿಸಿದ ಮಂಜು ಎಲ್ಲ ಕರಗಿದ ಮೇಲೆ ಕೋಟಿನಲ್ಲಿ ಸುತ್ತಿ ಇರಿಸಿದ್ದುದನ್ನು ತೆರೆದು 
ನೋಡಿ. ಅದರಲ್ಲಿ ಮಂಜು ಕರಗೇ ಇರುವುದಿಲ್ಲ. ನೀವೇ ಕಾಣುವಂತೆ ಕೋಟು" ಅದನ್ನು 
ಸ್ವಲ್ಪವೂ ಬೆಚ್ಚಗೆ ಮಾಡಿರುವುದಿಲ್ಲ; ತದ್ವಿರುದ್ಧವಾಗಿ ಅದು ಮಂಜನ್ನು ಹೆಚ್ಚು ತಂಪು 
ಮಾಡಿದ್ದಿತೆಂದೇ ಕಂಡುಬರುತ್ತದೆ, ಏಕೆಂಶೆರೆ ಇ ಮಂಜು ಕೆರಗಲು "ಹಚ್ಚು "ಸಮಯ 
ತೆಗೆದುಕೊಳ್ಳುತ್ತದೆ | 


128 ಮನರಂಜನೆಗಾಗಿ ಭೌತಶಾಸ್ತ್ರ 


ಆದ್ದರಿಂದ ಈಗಲಾದರೂ ಹೇಳಿ, ತುಪ್ಪುಳದ ಕೋ ಜಃ ನಿಮ್ಮನ್ನು 
) (ಗಾಗಿಸುತ್ತದೆಯೆ 9 ಬೆಚ್ಚಗಾಗಿಸುವುದು ಎಂಬ ಮಾತಿಗೆ ನಾವು ಶಾಖವ! ನ್ನು ನೀಡುವುದು. 
ಎಂಬ ಅರ್ಥ | ನೀಡಿದಲ್ಲಿ ಇಲ್ಲ. ದೀಪ ಬೆಚ್ಚಗಾಗಿಸುತ್ತದೆ, ಅಗ್ಗಿಷ್ಟಿಕೆಯೂ ಬಚ್ಚಿಗಾಗಿಸುತ್ತದೆ. 
ಗಾಗೆಯೇ ನಮ್ಮ ಶರಸಿರವೂ” ಶಾಖ ನೀಡುತ್ತದೆ. ಇವೆಲ್ಲ "ಶಾಖದ ಆಕರಗಳು, ಆದರೆ 
ಬಪ್ಪುಳದ ಕೋಟು ಶಾಖದ ಆಕರವಲ್ಲ. ಅದು ಇತರರಿಗೆ "ನೀಡಲು ತನ್ನದೇ ಆದ ಯಾವ 
ಶಾಖವನ್ನೂ ಹೊಂದಿರುವುದಿಲ್ಲ; ಅದು ನಮ್ಮ ಶರೀರವು ತನ್ನ ಸ್ವಂತ ಶಾಖವನ್ನು 
ಬಿಟ್ಟುಕೊಡುವುದನ್ನು ತಪ್ಪಿಸುತ್ತದೆ ಅಷ್ಟೆ ಆದ್ದರಿಂದಲೇ ಬಿಸಿರಕ್ತದ ಮಣೆ - ಅದರ 
1ರೀರವು ವಾಸ್ತವವಾಗಿ ಒಂದು ಶಾಖದ ಆಕರ - ತುಪ್ಪಳದ ಕೋಟು ತೊಟ್ಟಾಗೆ 
ದಿದ್ದಾಗಿಗಿಂತ ಹೆಚ್ಚು ಬೆಚ್ಚಗಾದ ಭಾವನೆ ಪಡೆಯುತ್ತದೆ. ನಾವು ಪ್ರಯೊ ೧ಕ್ಕೆ 
'ಗೆದುಕೊಂಡ ಉಷ್ಣಮಾಪಕವು ಶಾಖದ ಆಕರವಾಗಿರದೆ ಇರುವುದರಿಂದ ಸಹಜವಾಗಿಯೇ 
ನಾವು ಅದನ್ನು ತುಪ್ಪಳದ ಕೋಟನಲ್ಲಿ ಸುತ್ತಿದ ಮಾತ್ರಕ್ಕೇ ಅದರ ಖರತ್ವ ಬದಲಾಗುವುದಿಲ್ಲ. 
1 $ನಲ್ಲಿರಿಸಿದ್ದ ಮಂಜೂ ಕರಗಲು ಹೆಚ್ಚು ಕಾಲ ತೆಗೆದುಕೊಂಡಿತೇ ಕೆಂದರೆ, ಕೋಟು 
)ನಶಾಖವಾಹಕೆ ಮತ್ತು ಅದರಿಂದಾಗಿ ಮಂಜಿ ಜಿನ ಗಡ್ಡೆಯು ಹೊರಗಿನ ಶಾಖವನು 
ಸಡೆದುಕೊಳ್ಳುವುದಕ್ಕೆ ತಡೆ ಒಡ್ಡುತ್ತದೆ. “ 
ನೆಲದ ಮೇಲ” ಬಿದ್ದ ಮಂಜೂ ತುಪುಳದ ಕೋಟಿನಂತೆಯೇ ಇರುತ್ತದೆ; ಅದೂ ನ್ಯೂನ 
ವಾಹಕ, ಹುಡಿಯಾದ ಎಲ್ಲ ವಸ್ತುಗಳಂತೆಯೇ. ಅದು ಕೆಳಗಿರುವ ಭೂಮಿಯು ತನ್ನ 
ಖವನ್ನು ಹೊರಚೆಲ್ಲುವುದನ್ನು” ತಪ್ಪಿಸುತ್ತದೆ. ಮಂಜಿನ ಕಾಪುಸ್ತರದ ಕೆಳಗಿರುವ ನೆಲವ 
ಹರತ್ತವು ಬರಿ ನೆಲದ ಖರತ್ತೋಂತ ಸುಮಾರು 106ನೆ, ಹೆಚ್ಚಾ ಗಿರುತ್ತದೆ. 


ಬಡಾಗಿದೆ. ಹಾಗೆ ನೋಡಿದರೆ ಜು ಕೋಟನ್ನು ಬಚ್ಚಾಗಿಸುತ್ತೇವೆ. 


ನೆಲದೊಳಗೆ ಯಾವ ಯತು? 


ಭೂಮಿಯ ಮೇಲೆ ಮತ್ತು ಅದಕ್ಕೂ ಮೇಲುಗಡೆ ಬೇಸಿಗೆ. ಆದರೆ ನೆಲದ ಒಳಗೆ 
ಮೂರು ಮೀಟರ್‌ ಕೆಳಗಡೆ ಯಾವ ಯತು ಇರುತ್ತದೆ? ಅಲ್ಲೂ ಬೇಸಿಗೆಯೇ ಇರುತ್ತದೆ 
ಎಂದು ನೀವು ಭಾವಿಸುತ್ತೀರಿ, ಅಲ್ಲವೇ? ನಿಮ್ಮ ಭಾವನೆ ತಪ್ಪು ಸಾಮಾನ್ಯವಾಗಿ ಎಲ್ಲರೂ 
ಭಾವಿಸುವಂತೆ ಅಲ್ಲಿಯೂ ಒಂದೇ ಯತು “ಇರುವುದಿಲ್ಲ ಮುಖ್ಯ ವಿಷಯವೆಂದರೆ 
ಭೂಮಿಯು ಅತ್ಯಂತ ನ್ಯೂನ ಉಷ್ಣವಾಹಕ. ಅನಿನ್‌ಗ್ರಾದ್‌ನಲ್ಲಿ ಆತ್ಯಗ್ಗ ಹಿಮಪಾತದ 
ಶೈತ್ಯವಿದ್ದಾಗಲೂ ನೀರಿನ ಕೊಳಾಯಿಗಳು ಒಡೆಯುವುದಿಲ್ಲ ಏಕೆಂದರೆ ಆವು ನೆಲದೊಳಗೆ 
ಎರಡು ಮೀಟರ್‌ ಆಳದಲ್ಲಿರುತ್ತವೆ. ಭೂಮಿಯ ಮೇಲ್ಮೈ ಮೇಲಿನ ಖರತ್ಯದಲ್ಲಿನ 
ಏರುಪೇರುಗಳು ಭೂಮಿಯ ಒಳ ಸರಗಳನ್ನು ತುಂಬ ತಡವಾಗಿ "ತಲುಪುತ್ತವೆ. ಲೆನಿನ್‌ 
ಪ್ರಾಂತದ ಸ್ನೂತ್ಸ್‌ ನಗರದಲ್ಲಿ ನಡೆಸಲಾದ" ನೇರ ಅಳತೆಗಳು, ವರ್ಷದ ಅತ್ಯಂತ Fe 
ಕಾಲವು ಸೆಲರೊಳಿಸೆ ಮೂರು "ಮೀಟರ್‌ ಕೆಳಗಿನ ಸ್ಥಳ ಳದಲ್ಲಿ 76 ದಿನಗಳು ತಡವಾಗಿ ಬರುತ್ತದ 
ಮತ್ತು ಅದೇ ರೀತಿ ಅತ್ಯಂತ ಚಳಿಯಿಂದ ಕೂಡಿದ ಕಾಲವು 108 ದಿನಗಳು ತಡವಾಗಿ 
ಬರುತೆ ತ್ತದೆ, ಎಂದು ತೋರಿಸಿಕೊಟ್ಟವು. ಭೂಮಿಯ ಮೇಲೆ ಅತ್ಯಂತ ಹೆಚ್ಚಿನ ಖರತ್ಸಡ; ದಿನ 


ಜುಲೈ 25ರಂದು ಬರುವುದಾದರೆ, "ನೆಲದೊಳಗೆ ಮೂರು ಮೀಟರ್‌ ಕಳಗಿನ ಸ್ಥಳದಕ್ಲಿ ಅದು 


ಮನರಂಜನೆಗಾಗಿ ಭೌತಶಾಸ್ತ್ರ 129 


ಅಕ್ಟೋಬರ್‌ 9ರಂದು ಅಷ್ಟೆ ಬರುತ್ತದೆ. ಅದೇ ರೀತಿ ಭೂಮಿಯ ಮೇಲೆ ಅತ್ಯಂತ ಚಳಿಯ 
ದಿನ ಜನವರಿ 15ನೆಯ ದಿನವಾದರೆ, ಮೂರು ಮೀಟರ್‌ ಕೆಳಗೆ ಅತ್ಯಂತ ಚಳಿಯ ದಿನ ಮೇ 
ತಿಂಗಳಲ್ಲಷ್ಟೆ ಬರುತ್ತದೆ. ಭೂಮಿಯ ಒಳಗೆ ಹೆಚ್ಚು ಆಳ ಹೋದಂತೆ ಇದು ಇನ್ನೂ ಹೆಚ್ಚು 
ತಡವಾಗುತ್ತ ಹೋಗುತ್ತದೆ. 

ಹೀಗೆಯೇ ಕೆಳಗೆ ಹೋಗುತ್ತ ಹೋದರೆ ಖರತ್ವದ ಏರುಪೇರುಗಳು ಹೆಚ್ಚು 
ದುರ್ಬಲವಾಗುತ್ತ ಹೋಗಿ, ಕೊನೆಗೆ ಒಂದು ನಿರ್ದಿಷ್ಟ ಆಳದಲ್ಲಿ ಅದು ನಿರಂತರವಾಗಿ 
ಸ್ಥಿರವಾದ ಸ್ಥಿತಿ ತಲುಪುತ್ತದೆ; ಇಲ್ಲಿ ವರ್ಷವಿಡೀ ಶತಶತಮಾನಗಳವರೆಗೆ ಒಂದೇ 
ಖರತ್ವವಿರುತ್ತದೆ. ಈ ಖರತ್ವವು ಆ ಸ್ಥಳದ ಮಧ್ಯಸ್ಥವಾರ್ಷಿಕ ಖರತ್ವವಾಗಿರುತ್ತದೆ. ಪ್ಯಾರಿಸ್‌ 
ವೀಕ್ಷಣಾಲಯದ ನೆಲಮಾಳಿಗೆಯಲ್ಲಿ, ನೆಲದಡಿ 28 ಮೀಟರುಗಳ ಕೆಳಗೆ ಒಂದು 
ಉಷ್ಣಮಾಪಕವನ್ನಿರಿಸಲಾಗಿದೆ. ಇದನ್ನು ಖ್ಯಾತ ವಿಜ್ಞಾನಿ ಲವೌಸ್ಯೆರವರು 150 ವರ್ಷಗಳಿಗೂ 
ಹಿಂದೆ ಆಲ್ಲಿ ಇರಿಸಿದರು. ಅಂದಿನಿಂದಲೂ ಪಾದರಸದ ಮಟ್ಟವು ಕೂದಲೆಳೆಯಷ್ಟೂ 
ಬದಲಿಲ್ಲ. ಇಡೀ ಕಾಲ +11.7°C ಖರತ್ವವನ್ನೇ ತೋರಿಸುತ್ತಿದೆ. 

ಕ್ರೋಡೀಕರಿಸಿ ಹೇಳುವುದಾದರೆ, ನೆಲದ ಅಡಿ ಎಂದಿಗೂ ನೆಲದ ಮೇಲಿರುವ ಖತುವೇ 
ಇರುವುದಿಲ್ಲ. ಮೇಲೆ ನಮಗೆ ಚಳಿಗಾಲವಾಗಿರುವಾಗ ನೆಲದಡಿ ಮೂರು ಮೀಟರ್‌ ಕೆಳಗೆ 
ಇನ್ನೂ ಶರತ್ಕಾಲವೇ ಆಗಿರುತ್ತದೆ - ಆದರೆ ನಾವು ಹೊಂದಿದ್ದಂಥ ಶರತ್ಕಾಲವೇನೂ 
ಆಗಿರುವುದಿಲ್ಲ, ಏಕೆಂದರೆ, ಅಲ್ಲಿ ಖರತ್ವದಲ್ಲಿ ಅಷ್ಟು ಗಣನೀಯವಾಗಿ ಕಮ್ಮಿಯಾಗಿರುವುದಿಲ್ಲ 
ಅದೇ ರೀತಿ, ನೆಲದ ಮೇಲೆ ಇರುವ ನಮಗೆ ಬೇಸಿಗೆಯಾಗಿದ್ದಾಗ ನೆಲದಡಿ ಇನ್ನೂ ಚಳಿಗಾಲದ 
ಹಿಮಪಾತಗಳ ಪ್ರಭಾವ ಅಸ್ಪಷ್ಟವಾಗಿ ಇದ್ದೇ ಇರುತ್ತದೆ. ಭೂಗರ್ಭದಲ್ಲಿ ಜೀವನ 
ಪರಿಸ್ಥಿತಿಗಳನ್ನು ಪರಿಶೀಲಿಸುವಾಗ, ಉದಾಹರಣೆಗೆ, ಸಸ್ಯಗಳ ಗೆಡ್ಡೆಗಳ ಹಾಗೂ ಬೇರುಗಳ 
ಅಧ್ಯಯನ ಮಾಡುವಾಗ ಅಥವಾ ಜೀರುಂಡೆ ಹುಳುಮರಿಗಳ ಅಧ್ಯಯನ ಮಾಡುವಾಗ, ಈ 
ಮುಖ್ಯ ಅಂಶವನ್ನು ಯಾವಾಗಲೂ ಮನಸಿನಲ್ಲಿಟ್ಟಿರಬೇಕು. ಮರದ ಬೇರುಗಳಲ್ಲಿ 
ಜೀವಕೋಶಗಳು ಚಳಿಗಾಲದಲ್ಲಿ ವೃದ್ಧಿಗೊಳ್ಳುತ್ತವೆ, ಆದರೆ ಕ್ಯಾಂಬಿಯಂ (ವರ್ಧನಸ್ತರ) 
ಎಂಬ ಅಂಗಸತ್ವವು ಇಡೀ ಬೇಸಿಗೆ ತನ್ನ ಕಾರ್ಯಾಚರಣೆಯನ್ನು ನಿಲ್ಲಿಸಿರುತ್ತದೆ, ಎಂಬುದು 
ಆಶ್ಚರ್ಯಗೊಳಿಸಬೇಕಾಗಿಲ್ಲ. ಆದರೆ ಭೂಮಿಗೂ ಮೇಲುಗಡೆ ಇರುವ ಮರದ ಕಾಂಡದ 
ಅಂಗಸತ್ವಗಳು ಅದೇ ಕಾಲದಲ್ಲಿ ತಮ್ಮ ವರ್ಧನ ಕಾರ್ಯವನ್ನು ನೆರವೇರಿಸುತ್ತಲೇ ಇರುತ್ತವೆ. 


ಕಾಗದದ ಕುಡಿಕೆ 

ಚಿತ್ರ 83ಅನ್ನು ನೋಡಿ. ಕೋಳಿಮೊಟ್ಟೆಯೊಂದು ಕಾಗದದ ಪಾತ್ರೆಯಲ್ಲಿರುವ 
ಕುದಿಯುವ ನೀರಿನಲ್ಲಿ ಬೇಯುತ್ತಿದೆ. ಕಾಗದ ಸುಟ್ಟು ನೀರು ಜೆಲ್ಲಿ ಜ್ವಾಲೆ ಆರಿ ಹೋಗದೆ? 
ನೀವೇ ಮಾಡಿ ನೋಡಿ. ಒಂದು ತುಂಡು ತಂತಿಗೆ ಬಿಗಿಯಾಗಿ ಸೇರಿಸಿದ ಗಡುಸಾದ 
ಚರ್ಮಕಾಗದದಲ್ಲಿ ಮೊಟ್ಟೆಯನ್ನು ಕುದಿಸಿ ನೋಡಿ (ಅಥವಾ ಚಿತ್ರ 84ರಲ್ಲಿ ತೋರಿಸಿರುವಂತೆ 
ಕಾಗದದ ಪೆಟ್ಟಿಗೆಯನ್ನು ಮಾಡುವುದು ಹೆಚ್ಚು ಒಳಿತು). ಕಾಗದಕ್ಕೆ ಏನೂ ಆಗುವುದಿಲ್ಲ! 
ಇದಕ್ಕೆ ಕಾರಣ - ತೆರೆದ ಪಾತ್ರೆಯಲ್ಲಿ ನೀರನ್ನು ಅದರ ಕುದಿಕಾವು ಅಂಕದವರೆಗಷ್ಟೆ ಅಂದರೆ 
100°೦ವರೆಗಷ್ಟೆ, ಕಾಯಿಸಲು ಸಾಧ್ಯ. ನೀರಿಗೆ ಭಾರಿ ಶಾಖ ಹೀರಿಕೊಳ್ಳುವ 
ಸಾಮರ್ಥ್ಯವಿರುತ್ತದೆ. ಅದು ಕಾಗದದ ಹೆಚ್ಚಿನ ಶಾಖವನ್ನು ಹೀರಿಕೊಂಡು ಕಾಗದವು 
1000ಗೂ ಹೆಚ್ಚು ಖರತ್ನಕ್ಕೆ ಅಂದರೆ ಜ್ವಾಲೆಯಾಗಿ ಹೊತ್ತಿ ಉರಿಯುವ ಖರತ್ವಕ್ಕೆ, 


130 ಮನರಂಜನೆಗಾಗಿ ಭೌತಶಾಸ್ತ್ರ 


ಜ್ವಾಲಿಯು ನೇರವಾಗಿ ತಗುಲುತ್ತಿದ್ದರೂ ಕಾಗದ 


ಚಿತ್ರ 84 : ನೀರನ್ನು ಕುದಿಸಲು ಒಂದು 
ಕಾಗದದ ಪೆಟ್ಟಿಗೆ. 

ನೀರಿನ ಇದೇ ಗುಣವು ಕೆಟಲ್‌ ಒಡೆಯುವುದನ್ನು ತಪಿಸುತದೆ. ಆದರಿಂದಲೇ 

ನ 26) ಮ್‌ ಸಗರ ke ye ಇ pl 
ಮೈಮರೆತು ನೀರಿಲ್ಲದ ಕೆಟಲ್‌ಅನ್ನು ಒಲೆಯ ಮೇಲಿಟ್ಟು ಕಾಯಿಸಿದರೆ ಅದು ಒಡೆಯುವುದು. 
ಈ ಕಾರಣದಿಂದಾಗಿಯೇ ನೀವು ಬೆಸುಗೆ ಹಾಕಿದ ಕುಡಿಕೆಗಳನ್ನು ನೀರಿಲ್ಲದೆ ಒಲೆಯ 
ಮೇಲಿರಿಸಬಾರದು. ಹಳೆಯ ಮಾಕ್ಷೀಮ್‌ ಮಷೀನ್‌ಗನ್ನನ್ನು ತಂಪಾಗಿಸಲು ಬಳಸುತ್ತಿದ್ದ ನೀರೇ 
ಗನ್ನಿನ ಕೊಳವೆಯನ್ನು ಕರಗದಂತೆ ಸಂರಕ್ಷಿಸ “ ನ್‌ 
Kl ಇ 
ಇಸ್ಪೀಟು ಎಲೆಯಿಂದ ಮಾಡಿದ ಪುಟ್ಟ ಪೆಟ್ಟಿಗೆಯೊಂದರಲ್ಲಿ ಸೀಸದ ಗುಂಡುಗಳನ್ನು 
ಕರಗಿಸಬಹುದು. ಇದನ್ನು ಮಾಡುವಾಗ ಸೀಸದ ಗುಂಡುಗಳನ್ನು ಕಾಗದದ ಪೆಟ್ಟಿಗೆಯಲ್ಲಿ 
ಮ ಕ್ಯ ಸ ನಗರಲ್ಲಿ 
ಜ್ವಾಲೆಗೆ ಸರಿಯಾಗಿ ಮೇಲುಗಡೆ ಹಾಕಬೇಕು. ಸೀಸವು ಒಳ್ಳೆಯ ಉಷ್ಣವಾಹಕವಾದುದರಿಂದ 

ದ್‌ ನೆ ಬಲೆ: 

ಅದು ಬಹು ಶೀಘ್ರವಾಗಿ ಪೆಟ್ಟಿಗೆಯ ಶಾಖವನ್ನು ಹೀರಿಕೊಂಡು, ತನ್ನ ಕರಗುವ ಅಂಕ 
| > ಸ 2 ೧ಲುತ 4 
335 Cಗಿಂತ ಹೆಚ್ಚು ಖರತ್ವಕ್ಕೆ ಅದು ಏರದಂತೆ ನೋಡಿಕೊಳ್ಳುತ್ತದೆ. ಆದ್ದರಿಂದಲೇ 

ಪೆಟ್ಟಿಗೆಯು ಹೊತ್ತಿಕೊಂಡು ಉರಿಯುವುದಿಲ್ಲ | 
ಚಿತ್ರ 85ರಲ್ಲಿ ಮತ್ತೊಂದು ಸರಳ ಪ್ರಯೋಗವನ್ನು ಕಾಣಬಹುದು. ದಪ್ಪವಾದ ಒಂದು 
ಮೊಳೆಯನ್ನು ಅಥವಾ ಕಬ್ಬಿಣದ - ಅಥವಾ ತಾಮ್ರದ್ದಾದರೆ ಇನ್ನೂ ಉತಮ - ಕಂಬಿಯನು 
ತೆಗೆದುಕೊಳ್ಳಿ. ಅದರ ಸುತ್ತ ಉದ್ದವಾದ ಕಿರಿಯಗಲದ ' ಕಾಗೆದದ ಪಟ್ಟಿಯನ್ನು 
ಸ್ಟ್ಯೂ-ರೀತೆಯಲ್ಲಿ ಬಿಗಿಯಾಗಿ ಸುತ್ತಿ. ಆಮೇಲೆ ಅದನ್ನು ಜ್ವಾಲೆಗೆ ಹಿಡಿಯಿರಿ. ಜ್ವಾಲೆಯು 
ಕಾಗೆದವನ್ನು ಸ್ಪರ್ಶಿಸಿ ಅದನ್ನು ಕಪ್ಪುಗಿಯೂ ಮಾಡುತ್ತದೆ. ಆದರೆ ಕಂಬಿಯು '30ಪಗೆ 


ಮನರಂಜನೆಗಾಗಿ ಭೌತಶಾಸ್ತ್ರ 
ಸ್ತ್ರ 131 


ಕಾದಾಗಲಪಷ್ಟೆ ಕಾಗದವು ಹೊತ್ತಿ ಉರಿಯತೊಡಗುತ್ತದೆ. ಈಗಲೂ ಲೋಹದ ಒಳ್ಳೆಯ 
ಉಷ್ಣವಾಹಕ ಗುಣವೇ ಇದಕ್ಕೆ ರಣ ಈ ಪ್ರಯೋಗದಲ್ಲಿ ಕಿ, ಿಣದ ಕಂಬಿಯ ಬದಲು 
ಗಾಜಿನ ಕಂಬಿಯನ್ನು ಉಪಯೋಗಿಸಿದರೆ ಹೀಗಾಗುವುದೇ ಇಲ್ಲ ಚಿತ್ರ 86 ಇಂಥದೇ ಒಂದು 
ಪ್ರಯೋಗವನ್ನು ತೋರಿಸುತ್ತದೆ. ಇದರಲ್ಲಿ ನಾವು ಒಂದು 'ನೀಗದ ಕೈ ಸುತ್ತ ಬಿಗಿಯಾಗಿ 
ಸುತಿದ "ಹೊತ್ತಿಕೊಂಡು ಉರಿಯದ'' ದಾರವನ್ನು ಕಾಣಬಹುದು. 


ವ 


(1) 


ಚಿತ್ರ 85 : ಸುಡದಿರುವ ಕಾಗದ. 


ಚಿತ್ರ 86 : ಸುಡದಿರುವ ದಾರ. 


ಮಂಜುಗಡ್ಡೆ ಜಾರುವುದೇಕೆ? 

ನಾವು ಸಾಮಾನ್ಯವಾಗಿ ಹೆಚ್ಚು ನಯವಾಗಿ ಪಾಲಿಷ್‌ ಮಾಡಿದ ನೆಲದ ಮೇಲೆ, ಅಷ್ಟು 
ಚೆನ್ನಾಗಿ ಪಾಲಿಷ್‌ ಮಾಡದ ನೆಲದ “ರೆ ಜಾರುವುದಕ್ಕಿಂತ ಹೆಚ್ಚು ಸುಲಭವಾಗಿ ಜಾರುತ್ತೇವೆ. 
ಅಂದಮೇಲೆ ಅದೇ ರೀತಿ ತುಂಬ ನಯವಾದ ಮಂಜಿ! ಜನ ನೆಲವು ಗಡ್ಡೆಗಡ್ಡೆಯಾದ ಮಂಜಿನ 
ನೆಲಕ್ಕಿಂತ ಹೆಚ್ಚು ಜಾರಿಕೆಯಾಗಿರಬೇಕಲ್ಲವೆ ? ಆದರೆ ನಮ್ಮ ನಿರೀಕ್ಷೆಗೆ ವಿರುದ್ಧವಾಗಿ, 
ಜಾರುಬಂಡಿಯೊಂದು ಗಡ್ಡೆಗಡ್ಡೆಯಾದ ಮಂಜಿನ ನೆಲದ ಮೇಲೆ ನಯವಾದ ಮಂಜಿನ ನೆಲದ 
ಮೇಲೆ ಹೋಗುವುದಕ್ಕಿಂತ ಹೆಚ್ಚು ಸುಲಭವಾಗಿ ಹೋಗುತ್ತದೆ. ನೀವು ಎಂದಾದರೂ 
ಜಾರುಬಂಡಿಯನ್ನು ಮಂಜಿನ ಮೇಲೆ ಎಳೆದು ನೋಡಿದ್ದರೆ ಇದನ್ನು ಗಮನಿಸಿರುತ್ತೀರಿ. ಇದು 
ಹೇಗೆ? ಉಬ್ಬುಗಳುಳ್ಳ ಮಂಜು ನುಣುಪಿನ ಮಂಜಿಗಿಂತ ಹೆಚ್ಚು ಜಾರಿಕೆ ಏಕೆ? ಮಂಜು 
ಜಾರುವುದು ಅದು ನುಣುಪು ಎಂಬ ಕಾರಣದಿಂದಲ್ಲ ಆದರೆ ಒತ್ತಡ ಹೆಚ್ಚಿದಾಗ ಅದು ಬೇಗ 

ಕರಗುತ್ತದೆ, ಎಂಬ ಕಾರಣದಿಂದಾಗಿ. 
ನಾವು ಜಾರುಪಟ್ಟಿ ಅಥವಾ ಜಾರುಮೆಟ್ಟು ಕಟ್ಟಿಕೊಂಡು ಮಂಜಿನ ನೆಲದ ಮೇಲೆ 
ನಡೆದಾಗ ಏನಾಗುತ್ತದೆ "ಎಂಬುದನ್ನು ನೋಡೋಣ. ಜಾರುಮೆಟ್ಟು ತೊಟ್ಟಾಗ ನಮ್ಮ ಇಡೀ 
ದೇಹದ ಭಾರವನ್ನು” ತುಂಬ ಸಣ್ಣ ಕ್ಷೇತ್ರದ ಮೇಲಷ್ಟೆ, ಕೆಲವೇ ಚದರ ಮಿಲಿಮೀಟರುಗಳಷ್ಟು 
ಕ್ಷೇತ್ರದ ಮೇಲಪೈ. ಹಾಕುತ್ತೇವೆ. "ಈ ಪುಸ್ತಕದ ನ ರಡನೆಯ ಅಧ್ಯಾಯದಲ್ಲಿ ತಿಳಿಸಿರುವ 
ಂಶಗಳನ್ನು ನೆನಸಸಿಕೊಳ್ಳ. `ಜಾರುಮೆ ಟ್ಟು ತೊಟ್ಟ ವ್ಯಕ್ತಿ ಮಂಜಿನ ಮೇಲೆ ಸಾಕಷ್ಟು ಒತ್ತಡ 
ಹಾಕುತಾನೆಿಬುದನ್ನು ನೀವು ಮನಗಾಣುವಿರಿ. ತಟ್ಟು ಒತ್ತಡ ಬಿದ್ದಾಗ “ಮಂಜು 
ಕಮ್ಮಿ ಖಿರತ್ವದಲ್ಲಿ "ಕರಗುತ್ತದೆ. ಉದಾಹರಣೆಗೆ, ಮಂಜಿನ ಖರತ್ತವು -5ೌ೮ ಎಂದು 
ಇಟ್ಟುಕೊಂಡರೆ, ಜಾರುಮೆಟ್ಟು ತೊಟ್ಟವನ ಒತ್ತಡ ಅವನ ಜಾರುಮೆಟ್ಟುಗಳ ಕೆಳಗೆ ಮಂಜಿನ 
ಕರಗುವ ಖರತ್ವವನ್ನು 6 ಅಥವಾ 7*ಗಳಷ್ಟು ಕಮ್ಮಿಯಾಗಿಸಿದರೆ, ಆ ಮಂಜು ಕರಗುತ್ತದೆ. 
ಮಂಜು ಕರಗುವ ಖರತ್ವ ವನ್ನು ಒಂದು ಡಿಗಿ ಸೆಂಟಗ್ರೇಡ್‌ನಷ್ಟು ಕಮ್ಮಿ ಮಾಡಬೇಕಾದರೆ 
130 ಕಿ.ಗ್ರಾಂ. ಸೆಂ. ಮೀರಿನಷ್ಟು ಗಣನೀಯ ಒತ್ತಡ ಹುಕಬೇಕೆಂದು ಸೈದ್ಧಾಂತಿಕವಾಗಿ ಲೆಕ್ಕ 


ಖಿ 


132 ಮನರಂಜನೆಗಾಗಿ ಭೌತಶಾಸ್ತ್ರ 


ಹಾಕಿ ಗೊತ್ತು ಮಾಡಲಾಗಿದೆ. ಜಾರುಮೆಟ್ಟು ತೊಟ್ಟವ ಅಥವಾ ಜಾರು ಬಂಡಿ ಅಷ್ಟು ಒತ್ತಡ 
ಹ್‌ ಕುವುದೆ ? ಜಾರುಮೆಟ್ಟು ತೊಟ್ಟವನ (ಅಥವಾ ಜಾರು ಬಂಡಿಯ] ತೂಕವನ್ನು 
ರುಮೆಟ್ಟುಗಳ (ಅಥವಾ ಜಾರುಪೆಟ್ಟಿಗಳ) ಮೇಲ್ಮೈ ಪ್ರದೇಶದ ಮೇಲೆ ಹಂಚಿದಲ್ಲಿ 
ಡವು ತುಂಬ ಕಮ್ಮಿ ಎಂದು ನಮಗೆ ಕಂಡುಬರುತ್ತದೆ" ಅಂದರೆ ಜಾರುಮೆಟ್ಟುಗಳ ಅಥವಾ 
ಗಳ ಪೂರ್ಣ ಮೇಲ್ಮೈ ಮಂಜಿನೊಂದಿಗೆ ನೇರ ಸಂಪರ್ಕ ಹೊಂದಿರುವುದಿಲ್ಲ ಎಂದು 
ಗಂಡುಬರುತ್ತದೆ.* ಇದರಿಂದಾಗಿ ಜಾರುಮೆಟ್ಟುಗಳ ಮತ್ತು ಮಂಜಿನ ನಡುವೆ ತೆಳುವಾದ 
ರಿನ ಸ ಏರ್ಪಟ್ಟಿರುತ್ತದೆ. ಆದ್ದರಿಂದ ಜಾರುಮೆಟ್ಟು ತೊಟ್ಟವನು ಜಾರುತ್ತ 
ಹೋಗುವುದರಲ್ಲಿ, ಅಥವಾ ಸರಿಯುತ್ತ ಹೋಗುವುದರಲ್ಲಿ ಏನೂ ಆಶ್ಚರ್ಯವಿಲ್ಲ. ಅವನು 
ಸ್ವಲ್ಪ ದೂರ ಹೋದ ಕೂಡಲೇ ಇದೇ ಪುನರಾವೃತ್ತಿಯಾಗುತ್ತದೆ. ಹೀಗೆ ಜಾರುಮಟ್ಟು 
ಸೊಟ್ಟವನು ಸತತವಾಗಿ ತೆಳುವಾದ ನೀರಿನ ಸ್ತರದ ಮೇಳೆ ಜಾರಿಕೊಂಡು ಹೋಗುತ್ತಿರುತ್ತಾನೆ. 
ಮಂಜಷ್ಟೆ ಈ ಗುಣವನ್ನು ಹೊಂದಿರುವುದೂ. ಆದ್ದರಿಂದಲೇ ಇದನ್ನು “ನಿಸರ್ಗದ ವಕ್ಕಕ 
ಜಾರಿಕೆಯ ವಸು'' ಎಂದು ಸೋವಿಯತ್‌ ಭೌತವಿಜ್ಞಾನಿಯೊಬ್ಬರು ಕರೆದಿದ್ದಾರೆ. ಬೇರೆಲ್ಲಿ 
ವಸ್ತುಗಳೂ ನಯವಾಗಿದ್ದರೂ ಅಷ್ಟು ಜಾರಿಕೆಯಾಗಿರುವುದಿಲ್ಲ 
ಈಗ ಮತ್ತೆ ಮೊದಲಿನ ವಿಷಯಕ್ಕೆ ಹಿಂದಿರುಗೋಣ. ಉಬ್ಬುಗಳಿರುವ ಮಂಜಿನ ನೆಲವು 
ನಯವಾದ ಮಂಜಿನ ನೆಲಕ್ಕಿಂತ ಹೆಚ್ಚು ಜಾರುವುದೇಕೆ ? ತೂಕ ಒಂದೇ ಆದರೂ ಅದು 
ಸಣ್ಣ ಕ್ಷೇ ಕ್ಷೇತ್ರದ ಮೇಲೆ" ಬಿದ್ದಲ್ಲಿ ಹೆಚ್ಚು ಒತ್ತಡ ಉಂಟುಮಾಡುತ್ತದೆ ಎಂಬುದನ್ನು ನಾವು 
ರೇ ಬಲವು. ವ್ಯಕ್ತಿಯೊಬ್ಬ ಯಾವಾಗ ಡೆಚ್ಚು "ತಡ ಉಂಟುಮಾಡುವುದು 9) ನಯವಾದ 
Wiss ಮೇಲೆಯೇ 9 ಅಥವಾ ಉಬ್ಬುಗಳಿಂದ ಕೂಡಿದ ಮಂಜಿನ ಮೇಲೆಯೇ ? ಅವನು 
ಉಬ್ಬುಗಳಿಂದ ಕೂಡಿದ ಮಂಜಿನ ಮೇಲೆ ಹೆಚ್ಚು ಒತ್ತಡ ಉಂಟುಮಾಡುತ್ತಾನೆಂಬುದು 
ಸೃತಃ ಸಿದ ಏಕೆಂದರೆ, ಈ ಪ್ರಸಂಗದಲ್ಲಿ ಅವನು ಮಂಜಿನ ಫಲವೇ ಉಬ್ಬುಗಳ ಮೇಲೆ ಭಾರ 
ಹೆ ನಿಂತಿರುತ್ತಾನೆ. ಹೆಚ್ಚು ಒತ್ತಡ ಹಾಕಿದ ಹಾಗೂ ಮಂಜು ಹೆಚ್ಚು ಬೇಗ 1 ಕರಗುತ್ತದೆ ಮತ್ತು 
ತ್ತಲವಾಗಿ ಹೆಜ್ಜೆ ಜಾರುತ್ತದೆ. “ಆದರೆ ಜಾರುವಟಿ ್ಚೆಗಳು ಸಾಕಷ್ಟು ಅಗಲವಾಗಿರಬೆಣು (ಇದು 
Mh Jd ಜಾರುಮೆಟ್ಟುಗಳಿಗೆ ಅನ್ವಯವಾಗುವುದಿಲ್ಲ. ಏಕೆಂದರೆ, ಚಲನೆಯ ಶಕ್ತಿಯು 
ಉಬ್ಬುಗಳನ್ನು ಕೆತ್ತಿ ಕ್ರಿಹಾಕುವುದರಲ್ಲಿ ಖರ್ಚಾಗುತ ತ್ತದೆ). 
ಸೀಗೆ ಒತ್ತಡದಿಂದಾಗಿ ಮಂಜು ಕರಗುವ ಖರತ್ವವು ಕಮ್ಮಿಯಾಗುವುದು, ನಾವು ನಮ್ಮ 
ಸುತ್ತಮುತ್ತ ಕಾಣುವ ಅನೇಕ ವಿಷಯಗಳಿಗೆ ವಿವರಣೆ ನೀಡುತ್ತದೆ. ಈ ಕಾರಣದಿಂದಾಗಿ 
ಬೇರೆ ಬೇರೆಯಾದ ಮಂಜಿನ ಗಡ್ಡೆಗಳು ಒಟ್ಟಿಗೆ ಬಲವಾಗಿ ಅವುಕಿದಾಗ ಒಂದೇ ಗಡ್ಡೆಯಾಗಿ 
ಫನೀಕೃತವಾಗುತ್ತವೆ. ಈ ವಿಷಯವನ್ನು ತಿಳಿಯದಿದ್ದರೂ ಬಾಲಕರು ಮಂಜನ 
ಚೆಂಡುಗಳನ್ನು ಎಸೆಯುವಾಗ ಮಂಜಿನ ಈ ಗುಣದ ಪ್ರಯೋಜನ ಪಡೆದುಕೊಳ್ಳುತ್ತಾರೆ. 
ಚೆಂಡನ್ನು ಮಾಡುವಾಗ ಹಾಕಿದ ಒತ್ತಡವು ಮಂಜಿನ ಕರಗುವ ಖರತ್ವವನ್ನು ಕಮ್ಮಿ 
ಮಾಡುವುದರಿಂದಾಗಿ ಬಿಡಿಬಿಡಿಯಾದ ಮಂಜಿನ ಚಕ್ಕೆಗಳು, ಒಟ್ಟಾಗಿ ಅಂಟಿಕೊಳ್ಳುತ್ತವೆ. 


UGE 
ಸರ ಈ 


೫ 


ನಮ್ಮ ಸೈದ್ಧಾಂತಿಕ ಲೆಕ್ಕಾಚಾರಗಳಲ್ಲಿ ಮಂಜು ಕರಗುವಾಗ ಮಂಜೂ ನೀರೂ ಒಂದೇ ಒತ್ತಡಕ್ಕೆ 
ಒಳಗಾಗಿರುತ್ತವೆ ಎಂಬುದನ್ನು ಮನಸ್ಸಿನಲ್ಲಿಟ್ಟಿರಬೇಕು. ಆದರೆ ನಾವು ವಿವರಿಸಿರುವ ಪ್ರಸಂಗಗಳಲ್ಲಿ 
ಮಂಜು ಕರಗಿ ಆದ ನೀರು ವಾತಾವರಣದ ಒತ್ತಡಕ್ಕೆ ಒಳಗಾಗಿರುತ್ತದೆ. ಈ ಪ್ರಸಂಗದಲ್ಲಿ ಮಂಜಿನ 
ಕರಗುವ ಖರತ್ವವನ್ನು ಕಮ್ಮಿ ಮಾಡಲು ಕಮ್ಮಿ ಒತ್ತಡ ಸಾಕಾಗಿರುತ್ತದೆ. - ಸಂ. 


ಮನರಂಜನೆಗಾಗಿ ಭೌತಶಾಸ್ತ್ರ 133 


ಮಂಜಿನ ಮನುಷ್ಠನನ್ನು* ಮಾಡುವಾಗಲೂ ನಾವು ಇದೇ ಸೂತ್ರವನ್ನು ಅನ್ವಯಿಸುತ್ತೇವೆ. 
(ಅತ್ಯಧಿಕ ಶೈತ್ಯದ "ದಿನಗಳಲ್ಲಿ ಮಂಜಿನ ಚೆಂಡುಗಳನ್ನಾಗಲೀ ಮಂಜಿನ ಮನು ಷೃನನ್ನಾಗಲೀ 
ಮಾಡಲು ಸಾಧ್ಯವಿಲ್ಲದಿರುವುದ್ಕ ನಾನೇನೂ ವಿವರಣೆ ನೀಡಬೇಕೆಲ್ಲವೆಂದುಕೊಂಡಿದ್ದೇನೆ.) 
ಜನರು ಓಡಾಡುವ ಕಾಲುದಾರಿಗಳಲ್ಲಿ ಅವರ ಪಾದಗಳಡಿ ಒತ್ತಡಕ್ಕೊಳಗಾದ ಮಂಜು 


ಕ್ರಮೇಣ ಒಂದೇ ಘನ ಮಂಜಿನ ಗಡ್ಡೆಯಾಗಿ ಪರಿವರ್ತಿತವಾಗುತ್ತದೆ. 


FA 


ನೀರ್ಗಲ್ಲ ತೊಂಗಲುಗಳ ಸಮಸ್ಯೆ 


ಮನೆಯ ಮೇಲ್ಬಾವಣಿಯಿಂದ ತೂಗಿಬಿದ್ದಿರುವ ನೀರ್ಗಲ್ಲ ತೊಂಗಲುಗಳು ಹೇಗೆ 
ಉಂಟಾಗುತ್ತವೆ ಎಂದು ನೀವು ವಿಚಾರ ಮಾಡಿದ್ದೀರಾ? ಅವು ಯಾವಾಗ 
ರೂಪುಗೊಳ್ಳುತ್ತವೆ ? ಅಧಿಕ ಶೈತ್ಯದ ವೇಳೆಯಲ್ಲೋ ಅಥವಾ ಹಿಮ ಕರಗುವ ಕಾಲದಲ್ಲೋ ? 
ಮಂಜು ಕರಗುವ ಕಾಲದಲ್ವಾದರೆ, ಸೊನ್ನೆಗೂ "ಮೇಲಿನ ಖರತ್ವದಲ್ಲಿ ನೀರು ಹೇಗೆ “ಗಡ್ಡೆ 
ಕಟ್ಟುತ್ತದೆ? ಹಾಗಿಲ್ಲದೆ ಅಧಿಕ ಶೈತ್ಯದ ಪೇಳಿಯಲ್ಲಾದರೆ, ತೊಂಗರುಗಳಲ್ಲಿ ಗಡ್ಡೆಕಟ್ಟಲು 
ನೀರು ಎಲ್ಲಿಂದ ಬರುತ್ತದೆ 9 


ಚಿತ್ರ 87 : ಸೂರ್ಯನ ಶಾಖವು ಮನೆಯ ಇಳುಕಲು ಮೇಲ್ಜಾವಣಿಯನ್ನು 
_ನೆಲಕ್ಕಿಂತ ಹೆಚ್ಚಾಗಿ ಕಾಯಿಸುತ್ತದೆ. 


ನೀವೇ ಕಾಣುವಂತೆ ಈ ಸಮಸ್ಯೆ ನೀವು ಭಾವಿಸಿದ್ದಷ್ಟು ಸರಳವೇನಲ್ಲ. ನೀರ್ಗಲ್ಲ 
ತೊಂಗಲುಗಳು ಉಂಟಾಗಲು ಒಂದೇ ಕಾಲದಲ್ಲಿ ಎರಡು ಖರತ್ವಗಳು ಅವಶ್ಯ - ಒಂದು 
ಸೊನ್ನೆಗೂ ಮೇಲಿನದು ಮಂಜನ್ನು ಕರಗಿಸಲು; ಇನ್ನೊಂದು ಸೊನ್ನೆಗೂ ಕಮ್ಮಿಯದು ನೀರನ್ನು 
ಗಡ್ಡೆ ಕಟ್ಟಿಸಲು. ಅದು ನಿಜಕ್ಕೂ ಆಗುವುದು ಹಾಗೆಯೇ. ಇಳುಕಲಾದ ಮೇಲ್ಲಾವಣಿ ಮೇಲಿನ 
ಮಂಜು ಕರಗುತ್ತದೆ, ಏಕೆಂದರೆ ಸೂರ್ಯನ ಬಿಸಿಲು ಅದನ್ನು ಸೊನ್ನೆಗೂ ಮೇಲಿನ ಖರತ್ವಕ್ಕೆ 
ಬೆಚ್ಚಗಾಗಿಸುತ್ತದೆ. ಈ ಮಧ್ಯೆ ಸೂರುಗಳಿಂದ ಸೋರುವ ನೀರಿನ ಹನಿಗಳು ಗಡ್ಡೆಕಟ್ಟುತ್ತವೆ, 
* ರಷ್ಠನ್‌ ಮಕ್ಕಳು ಹಿಮಕಾಲದಲ್ಲಿ ವಿನೋದಕ್ಕಾಗಿ ಮಂಜಿನಿಂದ ಮನುಷ್ಯನನ್ನು ಮಾಡಿ 
ಆಡುತ್ತಾರೆ. - ಸಂ. 


134 ಮನರಂಜನೆಗಾಗಿ ಭೌತಶಾಸ್ತ್ರ 


ಏ| ಅಲ್ಲಿ ಸೊನ್ನೆಗೂ ಕಮ್ಮಿ ಖರತ್ವವರು ರುತದೆ. (ಮೇಲ್ಬಾವಣಿಯ ಕೆಳಗೆ ಶಾಖಗೊಂಡ 
ಕೋಣೆಯಿಂದ ಹೊರಸೂಸುವ. ಬೆಚ್ಚಗಿನ ಹವೆಯ ಕಾರಣದಿಂದಾಗಿ ರೂಪುಗೊಳ್ಳುವ 
ರ್ಗಲ್ಲ ತೊಂಗಲುಗಳನ್ನಲ್ಲ ನಾನಿಲ್ಲಿ ಹೇಳುತ್ತಿ ತ್ತಿರುವುದು.) 
ಕಳಗಿನ ಚಿತ್ರವನ್ನು. ಕಲ್ಪಿಸಿಕೊಳ್ಳಲು ಯತ್ನಿಸಿ. ಆಗಸ ನಿರ್ಮಲವಾಗಿದೆ. ಖರತ್ವವು 
ಸೊ ನ್ನೆಗಿಂತ ಕೇವಲ ಒಂದು 'ಅಥವಾ' ಎರಡು ಡಿಗ್ರಿ ಸೆಂಟಿಗ್ರೇಡ್‌ ಕಮ್ಮಿ ಇದೆ. ಎಲ್ಲವೂ 
/ಇರ್ಯನ ಹೊಂಬಿಸಿಲಿನಲ್ಲಿ ಕಂಗೊಳಿಸುತ್ತಿದೆ. ಸೂರ್ಯನ ಓರೆಯಾಗಿ ಬೀಳುತ್ತಿರುವ 
ಕರಣಗಳು ನೆಲದ ಮೇಲಿನ ಮಂಜನ್ನು ಕರಗಿಸಲು ಸಾಲುವಷ್ಟು ಶಕ್ತಿಯುತವಾಗಿಲ್ಲ. ಆದರೆ 
ಅವು ಸೂರ್ಯನಿಗೆ ಎದುರಾದ ಓರೆಯಾದ ಮೇಲ್ಜಾವಣೆಗಳ ಮೇಲೆ ಸಮಕೋನಕ್ಕೆ 
ಸಮೀಪವಾದಂಥ ಕೋನದಲ್ಲಿ ಬೀಳುತ್ತಿರುವುದರಿಂದ ಮೇಲ್ಜಾವಣಿಗಳನ್ನು ಕಾಯಿಸುತ್ತವೆ, 
ಅವುಗಳ ಮೇಲಿದ್ದ ಮಂಜನ್ನು ಕರಗಿಸುತ್ತವೆ. ಕಿರಣಗಳು ಬೀಳುವ ಸಮತಲಕ್ಕೂ ಕಿರಣಗಳು 
ಬರುತ್ತಿರುವ ರೇಖೆಗೂ ಮಧ್ಯೆ ಕೋನವು ಹೆಚ್ಚಾಗಿದ್ದಷ್ಟೂ ಸೂರ್ಯನ ಪ್ರಕಾಶವು ಅಷ್ಟೂ 
ಹೆಚ್ಚು” ಬೆಳಕನ್ನೂ ಕಾವನ್ನೂ ನೀಡುತ್ತದೆ. ಈ “ಕೋನದ ಸೈನ್‌ ಪ್ರಮಾಣಕ್ಕೆ ನೇರವಾಗಿ 
ಅನುಗುಣವಾಗಿ ಕಿರಣಗಳು ಲನ ಮಾಡುತ್ತವೆ. ಚಿತ್ರ 87ರಲ್ಲಿ "ತೋರಿಸಿರುವ ಪ್ರಸಂಗದಲ್ಲಿ 
ಮನೆಯ ಮೇಲ್ಜಾವಣಿಯ ಮೇಲಿರುವ ಮಂಜು ಇಂದ ಮೇಲಿರುವ ಮಂಜಗಿಂತ ೩5 
ಪಟ್ಟು ಹೆಚ್ಚು ಕಾವನ್ನು ಪಡೆಯುತ್ತದೆ, ಏಕೆಂದರೆ, 6ಯ ಸೈನ್‌ 20ಯ ಯ ಸೈನ್‌ಗಿಂತ 2.5 
ಪಟ್ಟು ಹೆಚ್ಚಾಗಿರುತ್ತದೆ. ಕರಗುವ ಮಂಜು ಸೂರುಗಳಿಂದ ತೊಟ್ಟಿಕ್ಕುತ್ತದೆ. ಆದರೆ ಸೂರುಗಳ 
ಕೆಳಗೆ ಖರತ್ವವು ಸೊನ್ನೆಗಿಂತ ಕಮ್ಮಿ ಇರುವುದರಿಂದ ನೇರಿನ ಹನಿಗಳು - 
ಬಾಷ್ಟೀಕರಣದಿಂದಾಗಿ ಮತ್ತಷ್ಟು ತಣ್ಣಗಾಗಿ - ಗಡ್ಡೆ ಕಟ್ಟುತ್ತವೆ. ಹೀಗೆ ಗಡ್ಡೆ ಕಟ್ಟಿದ ನೀರಿನ 
ಮೇಲೆ ಮತ್ತೊಂದು ಹನಿ ಬೀಳುತ್ತದೆ. ಅದೂ ಗಡ್ಡೆ ಕಟ್ಟುತ್ತದೆ. ಆಮೇಲೆ ಮೂರನೆಯದು, 
ನಾಲ್ಕನೆಯದು, ಹೀಗೆಯೇ ಮುಂದುವರಿದು ಕ್ರಮೇಣ ಮಂಜಿನ ಸಣ್ಣ ಲೋಲಕವೊಂದು 
ಉಂಟಾಗುತ್ತದೆ. ಕೆಲವು ದಿನಗಳ ನಂತರ, ಅಧಮ ಒಂದು ವಾರದ ನಂತರ ಎಂದು 
ಇಟ್ಟುಕೊಳ್ಳಬಹುದು, ಇದೇ ರೀತಿಯ ಹವಾಗುಣ ಇರುತ್ತದೆನ್ನೋಣ. ಆಗ ಲೋಲಕವು 
ಬೆಳೆಯುತ್ತದೆ, ಹೆಚ್ಚು ಹೆಚ್ಚು ದೊಡ್ಡ ತೊಂಗಲನ್ನು ಉಂಟುಮಾಡುತ್ತದೆ - ಭೂಗರ್ಭ 
ಕುಹರಗಳಲ್ಲಿ ಸುಣ್ಣಕಲ್ಲು ತೊಂಗಲುಗಳು ಉಂಟಾಗುವ ರೀತಿಯಲ್ಲೇ. ಹೀಗೆಯೇ ಷೆಡ್ಡುಗಳೆ 
ಮತ್ತಿತರ ಶಾಖ ವ್ಯವಸ್ಥೆ, ಇರದ ಕಟ್ಟಡಗಳ ಸೂರುಗಳ ಮೇಲೆ ನೀರ್ಗಲ್ಲ ತೊಂಗಲುಗಳು 
ಉಂಟಾಗುವುದು. 
ಸೂರ್ಯನ ಕಿರಣಗಳು ಬೀಳುವ ಕೋನವು ಬದಲುವುದು ಇದಕ್ಕೂ ಇನ್ನೂ ಹೆಚ್ಚು 
ಅದ್ಭುತವಾದ ಘಟನೆಗಳನ್ನು ಉಂಟುಮಾಡುತ್ತದೆ. ಭೂಮಿಯ ಮೇಲೆ ಬೇರೆ ಬೇರೆ 
ಹವಾಗುಣ ವಲಯಗಳೂ ಬತುಗಳೂ ಉಂಟಾಗುವುದು ಬಹುಮಟ್ಟಿಗೆ ಆ 
ಕಾರಣದಿಂದಾಗಿಯೇ - ಆದರೆ ಸಂಪೂರ್ಣವಾಗಿ ಅದರಿಂದಾಗಿಯೇ ಅಲ್ಲ. ಮತ್ತೊಂದು 
ಮುಖ್ಯ ಅಂಶವೆಂದರೆ ಹಗಲಿನ ಹೊತ್ತು ಅಥವಾ ಸೂರ್ಯನು ಭೂಮಿಯನ್ನು ಚಿಚ್ಚಗೆ 
ಮಾಡುವ ಹೊತ್ತು. ಬದಲಾಗುವುದು. "ಇವೆರಡಕ್ಕೂ ಒಂದೇ ಖಗೋಳನೈೆಜ್ಞಾನಿಕ ಕಾರಣ 
ಹೊಣೆ. ಭೂಮಿಯ ಆವರ್ತನ ಅಕ್ಷವು ಕ್ರಾಂತಿವೃತ್ತದ (ecleptic) ಸಮತಲಕ್ಕೆ 
ಇಳುಕಲಾಗಿರುವುದೇ ಆ ಕಾರಣ. ಚಳಿಗಾಲದಲ್ಲಿ ಸೂರ್ಯನು ನಮ್ಮಿಂದ 
ಬೇಸಿಗೆಯಲ್ಲಿರುವಷ್ಟೇ ದೂರದಲ್ಲಿರುತ್ತಾನೆ - ಭೂಮಧ್ಯ ರೇಖೆಯಿಂದ ಎಷ್ಟು 
ದೂರದಲ್ಲಿರುತ್ತಾನೋ ಧ್ರುವಗಳಿಂದಲೂ ಅಷ್ಟೇ ದೂರದಲ್ಲಿರುತ್ತಾನೆ. ವ್ಯತ್ಯಾಸ ಎಷ್ಟು 


4 


ಮನರಂಜನೆಗಾಗಿ ಭೌತಶಾಸ್ತ್ರ 135 


ಅಲ್ಪವೆಂದರೆ ಅದನ್ನು ಸಂಪೂರ್ಣವಾಗಿ ಉಪೇಕ್ಷಿಸಬಹುದು. ಆದರೆ ಭೂಮಧ್ಯ ರೇಖೆಯ 
ಮೇಲೆ ಸೂರ್ಯನ ಕಿರಣಗಳು ಧ್ರುವಗಳ ಮೇಲೆ ಬೀಳುವುದಕ್ಕಿಂತ ಹೆಚ್ಚು ವಿಶಾಲವಾದ 
ಕೋನದಲ್ಲಿ ಬೀಳುತ್ತವೆ; ಮತ್ತೆ ಬೇಸಿಗೆಯಲ್ಲಿ ಕಿರಣಗಳು ಬೀಳುವ ಕೋನವು ಚಳಿಗಾಲದಲ್ಲಿ 

ಬೀಳುವ ಕೋನಕ್ಕಿಡ ಹೆಚ್ಚು ವಿಶಾಲವಾಗಿರುತ್ತದೆ. ಈ ಘಟನೆಯೇ ಖರತ್ವಗಳಲ್ಲಿ ಹೆಚ್ಚು 
ಎದ್ದುಕಾಣುವಂಥ” ವೈಪರೀತ್ಮವನ್ನು ಉಂಟುಮಾಡುವುದು ಮತ್ತು ತತಲವಾಗಿ ಒಟ್ಟಿನಲ್ಲಿ 
ಪ್ರಕೃತಿಯಲ್ಲಿ ಬದಲಾವಣೆಗಳನ್ನು ಉಂಟುಮಾಡುವುದು. ” 


ಇಲೆ" 


136 ಮನರಂಜನೆಗಾಗಿ ಭೌತಶಾಸ್ತ್ರ 


ಅಧ್ಯಾಯ 7 
ಬೆಳಕು 


ಬಲೆಗೆ ಬಿದ್ದ ನೆರಳುಗಳು 
ನಮ್ಮ ಪೂರ್ವಿಕರು ತಮ್ಮ ನೆರಳುಗಳನ್ನು ಸೆರೆ ಹಿಡಿದಿರಿಸಲು ಅಸಮರ್ಥರಾಗಿದ್ದರೂ 
ಅವುಗಳನ್ನು ಕೆಲವೊಂದು ರೀತಿಯಲ್ಲಿ ಬಳಸು ಸುವುದನ್ನು ಅರಿತಿದ್ದರು. ನೆರಳು ಚಿತ್ರಗಳನ್ನು 
ಅಥವಾ ಧಾಯಾರೂಪ। ಪಗಳನ್ನು ಮಾಡುವುದು ಅವುಗಳಲ್ಲೊಂದಾಗಿದ್ದಿತು. ಇಂದು ನಾವು 
ಾಯಾಚಿತ್ರಗಳನ್ನು ೬ ಅಥವಾ ನಮ್ಮ ಮಿತ್ರರ ಹಾಗೂ ಬಂಧುಗಳ ಛಾಯಾಚಿತ್ರಗಳನ್ನು 


ಬ್ರ 
ಕ್ಟ 
ಸ 


ತೆಗೆಸಿಕೊಳ್ಳಲು ಛಾಯಾಚಿತ್ರಗ್ರಾಹಕರಲ್ಲಿಗೆ 'ಹೋಗುತ್ತೇವೆ. ಆದರೆ ಹದಿನೆಂಟನೆಯ 


ಶತಮಾನದಲ್ಲಿ ಛಾಯಾಚಿತ್ರ ಗ್ರಾಹಕರು ಲ ಇರಲಿಲ್ಲ. ಭಾವಚಿತ್ರ 
ಬರೆದುಕೊಡುವ ಕಲಾವಿದರು ತುಂಬ ಬೆಲೆ ಕೇಳು ತ್ತಿದ್ದರು rile | ಅವರಲ್ಲಿಗೆ 


ಹೋಗಬಹುದಿತ್ತು ಆದ್ದ. ರಿಂದಲೇ ಛಾಯಾರೂಪಗಳು ಅಷ್ಟು ವ್ಯಾಪಕವಾಗಿದ್ದು: ದು; ಅವು 
ಸ್ವಲ್ಪಮಟ್ಟಿಗೆ ನಮ್ಮ ಇಂದಿನ ಸ್ನಾಪ್‌ಷಾಟ್‌ (ಭಾಯಾಗ್ರಾ ಹಿಯಿಂದ ತಃ ಟನೆ ತೆಗೆದ ಚಿತ್ರ) ಗಳಂತೆ 
ಇದ್ದವು. 
ಛಾಯಾರೂಪಗಳು ವಾಸ್ತವವಾಗಿ ಬಲೆಗೆ ಬಿದ್ದ ನೆರಳುಗಳು. ಈ ನೆರಳುಗಳನ್ನು 
|| 
(1, 1 2 
[| 
ಚಿತ್ರ 88 : ಛಾಯಾರೂಪಗಳನ್ನು ರಚಿಸುತ್ತಿದ್ದ ಒಂದು 
ಹಳೆಯ ವಿಧಾನ. 

ಮನರಂಜನೆಗಾಗಿ ಭೌತಶಾಸ್ತ್ರ 137 


ಯಾಂತ್ರಿಕವಾಗಿ ಪಡೆದುಕೊಳ್ಳಲಾಗುತ್ತಿ ್ರಿದ್ದಿತು. ಈ ಗುಣದಿಂದಾಗಿ ನಾವು ಇವುಗಳಿಗೂ ಈಗ 
ಇವುಗಳ ಸ್ಥಾನವನ್ನು ಹಿಡಿದಿರುವ 'ಧಾಯಾಚಿತ್ರಗಳಿಗೂ ಮಧ್ಯೆ ಕೆಲವು ಹೋಲಿಕೆಗಳನ್ನು 
ಕಂಡುಕೊಳ್ಳಬಹುದು. ಛಾಯಾಚಿತ್ರಗ್ರಾಹಕರು ಚಿತ್ರ ಗಳನ್ನು ಸಿದ್ಧಗೊಳಿಸಲು ಬೆಳಕಿನ ಮೇ ೮ 
ಅವಲಂಬಿಸಿದ್ದರೆ (“ಪೊ ಫೋಟೋಸ್‌” ಎಂಬ ಗ್ರೀಕ್‌ ಪಠಕ್ಕೆ "ಬಳಕು ಎಂದರ್ಥ) ನಮ್ಮ 
ಪೂರ್ವಿಕರು ಇದೇ ಉದ್ದೇಶಕ್ಕೆ ನೆರಳುಗಳನ್ನು ಬಳಸುತ್ತಿದ್ದರು. 

ಛಾಯಾರೂಪಗಳನ್ನು ಡೇಗೆ ಪಡೆಯಲಾಗುತ್ತಿದಿತು ಎಂಬುದನ್ನು ಚಿತ್ರ 88ರಲ್ಲಿ 
ಕಾಣಬಹುದು. ಚಿತ್ರ ತೆಗೆಸಕೊಳ್ಳುತ್ತಿದ್ದವನು ಒಂದು ವಿಶಿಷ್ಟ ಭಂಗಿಯಲ್ಲಿ ತಳೆಯನ್ನು ತಿರುಗಿಸಿ 
ಕುಳಿತುಕೊಳ್ಳುತ್ತಿದ್ದ. ಅವನ ಈ 'ಪಾರ್ಶ್ಯದೃಕ್ಯದ ನೆರಳನ್ನು ಸೀಸದ "ಕಡ್ಡಿಯಿಂದ. ರೇಖಿಸ 
ಲಾಗುತ್ತಿ ದಿತು. ಅನಂತರ ಆ ರೇಖೆಯ” ಒಳೆಗಿನ ಭಾಗಗಳನ್ನು ಕಪ್ಪು ಮಾಡಿ, ಆ ರೇಖೆಗನು 
ಗುಣವಾಗಿಯೇ ಕತ್ತರಿಸಿ ಅದನ್ನು ಬಿಳಿಯ ಹಿನ್ನೆಲೆಯ ಸಲೆ ಅಂಟಿಸಲಾಗುತ್ತಿದ್ದಿತು. 
ಅವಶ್ಯಬಿದ್ದಾಗ ಈ “`ಪಾರ್ಶ್ಯಚಿತ್ರವನ್ನು ಪ್ಯಾಂಟೊಗ್ರಾಘ ಎಂಬ ವಿಶೇಷ ನಕ್ಷಾಪ್ರಮಾಣ 
ವ್ಯತ್ಯಾಸಕ ಸಲಕರಣೆಯಿಂದೆ ಚಿಕ್ಕ ಪ್ರಮಾಣಗಳಿಗೆ ಇಳಿಸಲಾಗುತ್ತಿದ್ದಿತು (ಚಿತ್ರ 89). 


ಚಿತ್ರ 89 : ಛಾಯಾರೂಪವೊಂದನ್ನು ಚಿತ್ರ 90 : ಷಿಲ್ಲರ್‌ರ 
ಕಿರಿದು ಮಾಡುವ ಬಗೆ. ಛಾಯಾರೂಪ (1790). 


ಈ ಸರಳವಾದ ಕಪ್ಪು ಹೊರ ರೇಖಾಕೃತಿ ಚಿತ್ರವು ಅದರ ಮೂಲ ವ್ಯಕ್ತಿಯ 
ವಿಶಿಷ್ಟ ಲಕ್ಷಣಗಳನ್ನೂ ಪಾರ್ಶ್ವ ದೃಶ್ಯದ ಆಕೃತಿಯನ್ನೂ ಸರಿಯಾಗಿ ತಿಳಿಸಿಕೊಡಲು 
ಅಶಕ್ಷವಾಗಿದಿತೆಂದೇನೂ ಭಾವಿಸಬೇಡ. "ಒಳ್ಳೆಯ. ಛಾಯಾರೂಪಪೊಂದು ಕೆಲವು ವೇಳೆ 
ಮೂಲ ವ್ಯಕ್ತಿಗೆ ಆಶ್ತ ಶ್ಚರ್ಯಗೊಳಿಸುವಷ್ಟು ತದೂ; ಪವಾಗಿರುತ್ತದೆ. 

ಈ ಲಕ್ಷಣವು ಕೆಲವು ಕಲಾವಿದರ ಆಸಕ್ತ ಕೆರೌಸಿತು. ಅವರು ಇದೇ ರೀತಿ 
ಭಾವಚಿತ್ರಗಳನ್ನು ರಚಿಸತೊಡಗಿದರು. ಹಾಗೆ ಒಂದು ಕಲಾಪಂಥವೇ ಪ್ರಾರಂಭವಾಯಿತು. 
ಸಿಲುಎಟ್‌ (ಪಾರ್ಶ್ವ ರೂಪ) ಎಂಬ ಪದದ ಮೂಲವೂ ಸ್ಮಾರಸೈಕರವಾದುದು. ಈ ಪದವು 
18ನೆಯ ಶತಮಾನದಲ್ಲಿ ಫ್ರಾನ್ಸಿನಲ್ಲಿ ಆರ್ಥಿಕ ಸಚಿವನಾಗಿದ್ದ 'ಎತಿಯನ್‌ ದ್‌ ಸಿಲುಎಟ್‌ 


138 ಮನರಂಜನೆಗಾಗಿ ಭೌತಶಾಸ್ತ್ರ 


ಎಂಬಾತನ ಹೆಸರಿನಿಂದ ಬಂದುದಾಗಿದೆ. ಅವನು ತನ್ನ ದ ದುಂದುಗಾರಿಕೆಯ ಸಹದೇಶೀಯರನ್ನು 

Ww ತ ಒತ್ತಾಯಿಸುತ್ತಿದ್ದ, ಚಿತ್ರಗಳ ಮೇಲೂ ಭಾವಚಿತ್ರಗಳ ಮೇಲೂ 
ಹಣವನ್ನು ಪೋಲು ಮಾಡುತ್ತಿದ್ದುದಕ್ಕಾಗಿ ಫ್ರಾನ್ಸಿನ ಶ್ರೀಮಂತ ಜನರನ್ನು ಅವನು 
ನಂದಿಸುತ್ತಿದ್ದ. ಅಗ್ಗದ ನೆರಳು ಚಿತ್ರವು ಹಾಗೆ ಆತನ ಹೆಸರನ್ನು ಸೂಚಿಸುತ್ತಿದ್ದಿತು. ಅವನ: 
ಜನರು "ಸ ಲುಎಟ್‌ವಂತಹ'' ಭಾವಚಿತ್ರ ಎಂದು ಕರೆಯುತ್ತಿದ್ದರು. 


3 


ಮೊಟ್ಟೆ! ಯೊಳಗಿನ ಮರಿ 


ನೆರಳುಗಳು ಹೊಂದಿರುವ ಲಕ್ಷಣಗಳು ನಿಮಗೆ ಒಂದು ವಿನೋದಕರವಾದ ನಾ 
ಮಾಡಲು ಸಾಧ್ಯ ಮಾಡಿಕೊಡುತ್ತವೆ. ಜಿಡ್ಡಾದ ಕಾಗದವೊಂದನ್ನು ತೆಗೆದುಕೊಂಡು, ಹಲ 
ತುಂಡಿನಲ್ಲಿ ಕತ್ತರಿಸಿದ ಜೌಕನಾದ ರಂಧ್ರದ ಮೇಲೆ ಅದನ್ನು ಅಂಟಿಸಿ, ಅದನ್ನು ಸಾಗ 
ಮಾಡಿಕೊಳ್ಳಿ ಈ ತೆರೆಯ ಹಿಂದೆ ಎರಡು ಮರೆ ಇರದ ಬಲ್‌ ಲ್ಯಾಂಪುಗಳನ್ನು ಇರಿಸಿ. 
ನಿಮ್ಮ ಮಿತ್ರ ರನ್ನು ತೆರೆಯ ಮುಂದೆ ಕೂರುವಂತೆ ಹೇಳಿ. ಎಡಗಡೆಯ ದೀಪವನ್ನು ಹೊತ್ತಿಸಿ, 
ಮೊಲ್ಟೆಯಾಕಾರರ ಒಂದು ರಟ್ಟಿನ ಚೂರನ್ನು ಒಂದು ಕಂಬಿಯ ಮೇಲೆ ಸಿಕ್ಕಿ ಅದನ್ನು 
ಹೊತಿಸಿದ ದೀಪ ಮತ್ತು ತೆರೆಯ ಮಧ್ಯೆ ಇರಿಸಿ, ನಿಮ್ಮ ಮಿತ್ರರು ಸಹಜವಾಗಿಯೇ ತೆರೆಯ 
ಮೇಲೆ ಮೊಟ್ಟೆಯೊಂದರ ಹೊರ ರೇಖಾಕೃತಿ ಯನ್ನು "ಎಣುತ್ತಾರೆ. ಬಲಗಡೆಯ ದೀಪವು 
ಇನ್ನೂ ಹೊತಿಲ್ಲ ಈಗ ನಿಮ್ಮ ಬಳಿ “ಓಂದು. ಎಕ್ಸ್‌ ಕಿರಣ ಯಂತ್ರವಿದೆ, ಅದು 
ಮೊಟ್ಟೆಯೊಳಗಿರುವ ಮರಿಯ ಚಿತ್ರವನ್ನೂ ತೋರಿಸಬಲ್ಯುದು, ಎಂದು ನಿಮ್ಮ ಮಿತ್ರರಿಗೆ 
ಹೇಳಿ. ಹೇಯ್‌, ಬೇಗ ಬಾ! ಮೊಟ್ಟೆಯ ನೆರಳು ಮಸುಕಾಗಿ ಅದರ ಮದ್ದ ಭಾಗದಲ್ಲಿ 

ಮರಿಯೊಂದರ ಸ್ಪಷ್ಟ ಆಕೃತಿ ಮೂಡುವುದನ್ನು ನಿಮ್ಮ ಮಿತ್ರರು ಕಾಣುತ್ತಾರೆ (ಚಿತ್ರ 91). 


ಚಿತ್ರ 9) : ಸೋಗಿನ ಎಕ್ಸ್‌-ಕಿರಣ. 


139 


ಇದು ನಿಜ ಜಕ್ಕೂ ತುಂಬ ಸರಳವಾದುದು. ಬಲಗಡೆಯ ದೀಪಕ್ಕೂ ತೆರೆಗೂ ಮ ಮಧ್ಯೆ ರಟ್ಟಿನ 
ಮರಿಯ ಆಕೃತಿಯೊಂದನ್ನು ಇರಿಸಿ, ನಿಮ್ಮ ಮಿತ್ರರಿಗೆ ನೋಡಿ, ನೋಡಿ, ಎಂದು ಹೇಳುತ್ತಲೇ 
ಬಲಗಡೆಯ ದೀಪಪನ್ನೂ' ಹೊತ್ತಿಸಿ, "ಮರಿಯ ನೆರಳು ಮೊಟ್ಟೆಯ ನೆರಳಿನ ಮೇರೆ 
ಬೀಳುತ್ತದೆ. ಮೊಟ್ಟೆಯ ಉಳಿದ ಭಾಗದ ನೆರಳಿನ ಮೇಲೆ ಬಲಗಡೆಯ ದೀಪದ ಬೆಳಕು ಬಿದ್ದು 
ಅದು 'ಮಸುಕಾಗುತ್ತದ ನಿಮ್ಮ ಮಿತ್ರರು ಈ ಎಲ್ಲ ವ್ಯವಸ್ಥೆ ಸೈಗಳನ್ನೂ ಕಂಡಿರುವುದಿಲ್ಲವಾದ 
ಕಾರಣ, ಭೌತಶಾಸ್ತ್ರ ಹಾಗೂ ಅಂಗರಚ ಚನಶಾಸ್ತ್ರಗಳ ಪರಿಚಯವಿಲ್ಲದವರು, ನೀವು 
ಮೊಟ್ಟೆ! ಯೊಂದರ ಎಕ್ಸ್‌-ಕಿರಣ ಚಿತ್ರ ತೆಗೆದಿದ್ದೀರೆಂದೇ ನಿಜಕ್ಕೂ ಭಾವಿಸುತ್ತಾರೆ. 


ವ್ಯಂಗ್ಯ ಛಾಯಾಚಿತ್ರಗಳು 
ಲೆನ್ನಿನ ಬದಲು ಸಣ್ಣ ಗುಂಡು ರಂಧ್ರ ವನ್ನುಳ್ಳ ಕ್ಯಾಮರಾ ಒಂದನ್ನು ನೀವೇ ಮಾಡಬಲ್ಲಿರಿ 
ಎಂಬುದನ್ನು: ನಿಮ್ಮಲ್ಲನೇಕರು ತಿಳಿಯದೆ ಇರಬಹುದು. ನಿಜ, ಈ ಪ್ರಸಂಗದಲ್ಲಿ ನೀವು 
ಪಡೆಯುವ ಚಿತ್ರ ಮಸುಕಾಗಿರುತ್ತದೆ. ಈ ಲೆನ್ಸ್‌ ಇರದ ಕ್ಯಾಮರಾದಲ್ಲೇ ಸ್ವಲ್ಪ ಮಾರ್ಪಾಟು 


ಚತ್ರ 92: 


ಳುಗಂಡಿ'' ಕ್ವಾಮರಾ ಸಹಾಯದಿಂದ 
ಪಡೆದ ವ್ಯಂಗ್ಯ ಛಾಯಾಚಿತ್ರ, ಚಿತ್ರವು ಅಡ್ಡವಾಗಿ ಹಿಗ್ಗಿದೆ. 


ಮಾಡಿ '"ಸೀಳುಗಂಡಿ'' ಕ್ಯಾಮರಾವನ್ನು ಮಾಡಲಾಗುತ್ತದೆ. 
ಇದರಲ್ಲಿ ಗುಂಡು ರಂಧ್ರದ ಬದಲು ಎರಡು 
ಒಂದನ್ನೊಂದು ಕತ್ತರಿಸುವ ಸೀಳುಗಂಡಿಗಳು ಇರುತ್ತವೆ. ಈ 
ಕ್ಯಾಮರಾದಲ್ಲಿ ಮುಂಭಾಗದಲ್ಲಿ ಎರಡು ಪುಟ್ಟ 
ಪಟ್ಟಿಗಳಿರುತ್ತವೆ. ಒಂದರಲ್ಲಿ ಉದ್ದವಾದ ಸೀಳುಗಂಡಿ 
ಇರುತ್ತದೆ. ಇನ್ನೊಂದರಲ್ಲಿ ಅಡ್ಡವಾದ ಸೀಳುಗಂಡಿ ಇರುತ್ತದೆ. ಈ ಎರಡು ಪಟ್ಟಿಗಳನ್ನೂ 
ಒಂದರ ಮೇಲೆ ಒಂದು ಇರಿಸಿದಾಗ ಅದು ರಂಧ್ರದ ಕ್ಯಾಮರಾ ನೀಡುವಂಥದೇ ಚಿತ್ರವನ್ನು 
ನೀಡುತ್ತದೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಮೂಲ ವಸ್ತುವಿಗೂ ಈ ಚಿತ್ರ ಬಿಂಬಕ್ತೂ 
ನಡುವೆ” ಇರುವ ಸಾಮ್ಯತೆಯು ವರೂಪಗೊಂಡಿರುವುದಿಲ್ಲ. ಆದರೆ ಪಟ್ಟಿಗಳನ್ನು 
ದೂರ ಸರಿಸಿದಾಗ - ಹೀಗೆ ಮಾಡಲು ಅನುವಾಗುವಂತೆ ಅವನ್ನು ವಿಶೇಷವಾಗಿ 


140 ಮನರಂಜನೆಗಾಗಿ ಭೌತಶಾಸ್ತ್ರ 


ವ್ಯವ ವಸ್ಥೆಗೊಳಿಸಲಾಗಿರುತ್ತದೆ - ಬರು 


ವ 
ತಾ ಹಚಿ ಅದು ಛಾಯಾಚಿ ಈಚೆ ೦ತ ವ್ಯಂಗ್ಯ ಚಿತ್ರವನ್ನೇ ಜ್ಯ ಏತ ಹೋಲುತ್ತರುತದೆ. 


ಸೀಳುಗಂಡಿ ಇರುವ ಪಟ್ಟಿಯ ಮುಂಭಾಗ ಗಲ್ಲಿ. ಇರಿಸಿದ ಪ್ರಸ ಗ ಗಮನಿಸೋಣ (ಚಿತ್ರ 
94). ಆಕೃತಿ 0 (ಒಂದು '8ಲುಬೈಯ ಲಂಬವಾದ ಪಟ್ಟಿಯಿಂದ ಬರುವ ಕಿರಣಗಳು ಮೊದಲ 
ಸಿಡುಗಂಡಿ ೧ ಮೂಲಕ ಯಾವುದೇ ಸಾಮಾನ್ಯ ರಂ. ಂಧ್ರದ ಮೂಲಕ ಹೋಗುವಂತೆಯೇ ಸಾಗಿ 
ಹೋಗುತ್ತವೆ; ಸೀಳುಗಂಡಿ B ಈ ಕಿರಣಗಳ ಮಾರ್ಗ ವನ್ನು ಬದಲಾಯಿಸುವುದಿಲ್ಲ. 
ತತ್ಪಲವಾಸ ಉಜ್ಜಿದ ಗಾಜಿನ ತೆರೆ ಸ ಮೇಲೆ ಲಂಬವಾದ ಪಟ್ಟಿಯ ಬಿಂಬವು & ಮತ್ತು ೮ಗಳ 
ನಡುವಿನ ದೂರೆಕ್ಕನುಗುಣಪಾದ ಪ್ರಮಾಣದಲ್ಲಿ ಕಂಡುಬರುತ್ತದೆ. ಆದರೆ ಸೀಳುಗಂಡಿ 
ಪಟಿಗಳ ಈ ವಿನ್ಯಾಸವು ಆಕೃತಿ ಗಯ ಅಡ್ಡ ಪಟ್ಟಿಯ 2 ಬಿಂಬವನ್ನು ತೀರ ಬೇರೆಯೇ ಆದ 
ರೀತಿಯಲ್ಲಿ ಉಂಟುಮಾಡುತ್ತದೆ. ಅಡ್ಡ" ಪಟ್ಟಿಯಿಂದ ಬರುವ ಕಿರಣಗಳು ಅಡ್ಡ 
ಸೀಳುಗಂಡಿಯ ಮೂಲಕ ಯಾವುದೇ ಆತಂಕವಿಲ್ಲದೆ ಸಾಗಿ ಹೋಗುತವೆ. ಆದರೆ ಉದ್ದ 
ಸೀಳುಗಂಡಿ B ಮೂಲಕ ಹೋಗುವಾಗ ಯಾವುದೇ ಸಾಮಾನ್ಯ ಗುಂಡುರಂದ್ರದ ಮೂಲಕ 
ಹೋಗುವಂತೆ ಸಾಗಿಹೋಗಿ & ತೆರೆಯ ಮೇಲೆ A ಮತ್ತು ಔಗಳ ನಡುವಿನ 

ದೂರಕ್ಕನ ಸುಗುಣವಾದ ಪ್ರಮಾಣದಲ್ಲಿ ಅಡ್ಡ ಪಟ್ಟಿಯ ಬಿಂಬವನ್ನು ಉಂಟುಮಾಡುತವೆ. 
ಸ್ವಲ್ಪದರಲ್ಲಿ ಹೇಳುವುದಾದರೆ, 'ಅಂಬದಾದ ಪಟ್ಟಿಯ ಕಿರಣಗಳನ್ನು ೦ ಸೀಳುಗೆಂಡಿಯಷ್ಟೆ 
ನೋಡಿಕೊಳ್ಳುತ್ತದೆ, ಉದ್ದವಾದ ಪಟ್ಟಿಯ ಕಿರಣಗಳನ್ನು 8 ಸೀಳುಗಂಡಿಯಷ್ಟೆ 
ನೋಡಿಕೊಳ್ಳುತ್ತದೆ. ಸೀ ರುಗಂಡಿ €ಯು ತೆರೆಯಿಂದ ದೂರವಿರುವುದರಿಂದ ಆಕೃತಿಯ ಲಂಬ 
ಯ ಬಿಂಬದ ಪ್ರಮಾಣಗಳಿಗಿಂತ ಹೆಚ್ಚು ದೊಡ್ಡ 


ಸು 
ಪಟ್ಟಿಯ ಬಿಂಬವು ಅಡ್ಡ ಪ 
ರೆ. ಮಾತುಗಳಲ್ಲಿ, ಬಿಂಬವು ಉದ್ದವಾಗಿ ಹಿಗ್ಗಿದಂತೆ 


ಪ್ರಮಾಣಗಳಲ್ಲಿ ಮೂಡುತ್ತದೆ. 
ಕಂಡುಬರುತ್ತದೆ. 


ಚಿತ್ರ 94 : 'ಸೀಳುಗಂಡಿ'' ಕ್ಯಾಮರಾವು ವಿರೂಪ ಬಿಂಬವನ್ನು ವಿಕೆ ಉಂಟುಮಾಡುತ್ತದೆ. 


ಅಡ್ಡ ಹಾಗೂ ಉದ್ದ ಸೀಳುಗಂಡಿಗಳ ಸ್ಥಳಗಳನ್ನು ಅದಲು ಬದಲು ಮಾಡಿದಲ್ಲಿ 
ಬಿಂಬವು ಅಗಲವಾಗಿ ಹಿಗ್ಗಿದಂತೆ ಕಂಡುಬರುತ್ತದೆ (92 ಹಾಗೂ 93ನೇ ಚಿತ್ರಗಳ ನ್ನು 
ಹೋಲಿಸಿ ನೋಡಿ). 

ಸೀಳುಗಂಡಿಗಳನ್ನು ಓರೆಯಾಗಿ ಇರಿಸಿದಲ್ಲಿ ಬಿಂಬವು ಇನ್ನೂ ಬೇರೊಂದು ರೀತಿಯಲ್ಲಿ 
ವಿರೂಪಗೊಂಡು ಕಾಣಿಸಿಕೊಳ್ಳುತ್ತದೆ. 


ಮನರಂಜನೆಗಾಗಿ ಭೌತಶಾಸ್ತ್ರ 141 


ಈ ರೀತಿಯ ಕ್ಯಾಮರಾವನ್ನು ವ್ಯಂಗ್ಯ ಚಿತ್ರಗಳನ್ನು ಪಡೆಯಲಷ್ಟೆ ಅಲ್ಲ ಇನ್ನೂ ಹೆಚ್ಚು 
ಗಹನವಾದ ಉದ್ದೇಶಗಳಿಗೂ ಉಪಯೋಗಿಸಬಹುದು. ಉದಾಹರಣೆಗೆ: ವಾಸ್ತುಶಿಲ್ಪದ 
ಅಂದಚಂದಗಳನ್ನು, ರತ್ನಗಂಬಳಿಯ ಹಾಗೂ ಗೋಡೆಗೆ ಹಚ್ಚುವ ಕಾಗದದ ನಮೂನೆಗಳನ್ನು, 
ಒಟ್ಟಿನಲ್ಲಿ ಬೇಕಾದಾಗೆ ಬೇಕಾದ ದಿಕ್ಕಿನಲ್ಲಿ ಉದ್ದವಾಗಿ ಇಲ್ಲವೇ ಅಡ್ಡವಾಗಿ 
ಹಿಗ್ಗಿಸಬಹುದಾದಂಥ ಯಾವುದೇ ಆನಂದರ ಚಿತ್ರಗಳನ್ನು. ಬದಲಿಸಿ ಪಡೆಯಲು ಇಂತಹ 
ಕ್ಯಾಮರಾಗಳನ್ನು ಬಳಸಬಹುದು. 


ಸೂರ್ಯೋದಯದ ಸಮಸ್ಯೆ 

ನೀವು ಸೂರ್ಯೋದಯವನ್ನು ನೋಡಲೆಂದು ಮುಂಜಾನೆ ಐದು ಗಂಟೆಗೆ ಸರಿಯಾಗಿ 
ಏಳುತ್ತೀರೆಂದು ಇಟ್ಟುಕೊಳ್ಳೋಣ. "ಬಳಕು ತತ್‌ಕ್ಚಣವೇ ಪ್ರಸಾರವಾಗುವುದಿಲ್ಲವಾದ ಕಾರಣ 
ಅದು ಅದರ ಮೂ೦ದಿಂದ' ನಿಮ್ಮ ಕಣ್ಣು ತಲುಪುವ ಹೊತ್ತಿಗೆ ಸ್ವಲ್ಪ ಕಾಲ ಕಳೆದಿರಬೇಕು. 
ಆದ್ದರಿಂದ ಈಗ ನನ್ನ ಪ್ರಶ್ನೆ: ಬೆಳವ ತಕ್ಷಣವೇ ಪ್ರಸಾರವಾಗುವುದು ಸಾಧ್ಯವಿದ್ದರೆ ನೀವು 
ಸರಿಯಾಗಿ ಯಾವ ವೇಳೆಯಲ್ಲಿ ಸೂರ್ಯೋದಯವನ್ನು ನೋಡುವಿರಿ? 

ಬೆಳಕು ಸೂರ್ಯನಿಂದ ಭೂಮಿಯ ಮೇಲಿರುವ ನಮ್ಮ ಬಳಿಗೆ ಬರಲು ಎಂಟು 
ನಿಮಿಷಗಳು ಬೇಕಾಗುವುದರಿಂದ, ಬೆಳಕು ತತ್‌ಕ್ಷಣವೇ ಪ್ರಸಾರವಾಗುವುದು ಸಾಧ್ಯವಿದ್ದಲ್ಲಿ 
ಸೂರ್ಯೋದಯವು ನಮಗೆ ಎಂಟು ನಿಮಿಷಗಳ "ಮುನ್ನ ಅಂದರೆ ಮುಂಜಾನೆ 4 ಗಂಟೆ 52 
ನಿಮಿಷಗಳಿಗೆ, ಕಾಣಿಸುತ್ತದೆ ಎಂದು ಯಾರೇ ಆಗಲಿ ಭಾವಿಸಬಹುದು. 

ನೀವೂ ಹಾಗೆ ಭಾವಿಸುವುದಾದರೆ ನಿಮಗೆ ಭಾರಿ ಆಶ್ಚರ್ಯವೇ ಕಾದಿದೆ. ಮೇಲಿನ 
ಉತ್ತರ ಶುದ್ಧಾಂಗ ತಪ್ಪು. ಭೂಮಿಯು ಆಗಲೇ ಬೆಳಕಿನಿಂದ ತುಂಬಿದ ಅಂತರಿಕ್ಷದ ಕಡೆಗೆ 
ತಿರುಗಿದಾಗ ಸೂರ್ಯ ""ಉದಯಿಸುತ್ತಾನೆ.'' ಆದ್ದರಿಂದ ಬೆಳಕು ತತ್‌ಕ್ಷಣವೇ 
ಪ್ರಸಾರವಾಗುತ್ತಿದ್ದರೂ ಸಹ ನಾವು ಸೂರ್ಯೋದಯವನ್ನು ಮುಂಜಾನೆ 5 ಗಂಟೆಗಷ್ಟೆ 
ಕಾಣುತ್ತೇವೆ. 

"ವಾತಾವರಣದ ವಕ್ರೀಕರಣ'' ಎನ್ನುವಂಥ ಅಂಶವನ್ನು ನಾವು ಗಣನೆಗೆ 
ತಂದುಕೊಂಡಲ್ಲಿ ನಮಗೆ ಇನ್ನೂ ಹೆಚ್ಚು ಜಿರಗುಗೊಳಿಸುವಂತಹ “ಉತ್ತರ ಲಭಿಸುತ್ತದೆ. 
ವಕ್ರೀಕರಣವು 'ಚೆಳಕಿನ ಮಾರ್ಗವನ್ನು ಚಾಗಿಸುತ್ತದೆ. ಬೆಳಕು ಬೇರೆ ಜೀಕೆ ಮಾಧ್ಯಮಗಳ 
ಮೂಲಕ ಬೇರೆ ಬೇರೆ ವೇಗಗಳಲ್ಲಿ ಪ್ರಯಾಣ ಮಾಡುವುದರಿಂದ ಅದರ ಪಥವು ಪ್ರ ರೀತಿ 
ಬಾಗುತ್ತದೆ. ಆದ್ದರಿಂದ ಇದರ ಪ್ರಕಾರ ನಾವು ಸೂರ್ಯನ ""ಉದಯ''ವನ್ನು ಅದು ನಿಜಕ್ಕೂ 
ದಿಗಂತದಿಂದ ಮೇಲಕ್ಕೆ ಬರುವುದಕ್ಕೆ ಮುನ್ನವೇ ನೋಡಬೇಕು. ಆದರೆ ಬಡು ತತ್‌ಕ್ಷಣವೇ 
ಪ್ರಸಾರವಾಗುವುದಾದರೆ ಅದರ ವೇಗವು ಒಂದೇ ಆಗಿರುತ್ತದೆ, ಆದ್ದರಿಂದ ಅದು ವಕ್ರಿ ಕರಣ 
ಪ್ರಭಾವಕ್ಕೊಳಗಾಗುವುದಿಲ್ಲ, ಆದ್ದರಿಂದ ನಾವು ಸೂರ್ಯೋದಯವನ್ನು ಸ ಸ್ವಲ್ಪ ತಡವಾಗಿಯೇ 
ಕಾಣುತ್ತೇವೆ. ಈ ತಡವು ಎರಡು ನಿಮಿಷಗಳಿಂದ ಹಿಡಿದು ಹಲವಾರು ದಿನಗಳವರೆಗೆ ಹಾಗೂ 
ಇನ್ನೂ ಹೆಚ್ಚು (ಧ್ರುವ ಅಕ್ಷಾಂಶ ಪ್ರದೇಶಗಳಲ್ಲಿ) ಆಗಬಹುದು. ಪ್ರದೇಶದ ಅಕ್ಬಾಂಶ, 
ವಾಯುವಿನ ವಿರತ್ವ ಮತ್ತಿತರ ವು ಅಂಶಗಳು ಈ ತಡದ ಪ್ರಮಾಣವನ್ನು ನಿರ್ಧರಿಸುತ್ತವೆ. 
ಆದ್ದರಿಂದ ಬೆಳಕು “ಕ್ಕ ಣವೇ ಪ್ರಸಾರವಾಗುವುದಿದ್ದಲ್ಲಿ ನಾವು. ಸೂರ್ಯೋದಯವನ್ನು ಕಗ 
ನೋಡುತ್ತಿರುವುದಕ್ಕಿಂತ “ಹೆಚ್ಚು ತಡವಾಗಿ ನೋಡುತ್ತೇವೆ. ಇದೊಂದು ಅತ್ಯಂತ ನಿಚಿತ್ರ 
ವಿರೋಧಾಭಾಸವಲ್ಲವೇ | | 


142 ಮನರಂಜನೆಗಾಗಿ ಭೌತಶಾಸ್ತ್ರ 


ಆದರೆ ನೀವು ಸೂರ್ಯನ ಅರುಣ ಕಾಂತಿ ಮೂಡುವುದನ್ನು ದೂರದರ್ಶಕದ ಮೂಲಕ 
ನೋಡುತ್ತಿದ್ದಲ್ಲಿ ಪರಿಣಾಮವು ಶೀರ ಭಿನ್ನವೇ ಆಗಿರುತ್ತದೆ. "ಆಗ -— ಅಂದರೆ ಬೆಳಕು 
ತತ್‌ಕ್ಷಣವೇ” ಪ್ರಸಾರವಾಗುತ್ತದೆಂದು ಇಟ್ಟುಕೊಂಡಲ್ಲಿ — ನೀವು ಸೂರ್ಯನ ಅರುಣ 
ಕಾಂತಿಯನ್ನು ಎಂಟು ನಿಮಿಷಗಳ ಮುನ್ನವೇ ಕಾಣುತ್ತಿ ರಿ. 


ಮನರಂಜನೆಗಾಗಿ ಭೌತಶಾಸ್ತ್ರ 143 


ಮಿಲಿಟರಿಯವರು ಇಂಥದೇ ಸಾಧನವನ್ನು ವಿಸ್ತೃತವಾಗಿ ಬಳಸುತಾರೆ. ಇದನ್ನು 
ಹ ''ಪರಿದರ್ಶಕ'' (ಪೆರಿಸ್ಕೋಪ್‌ ಪ್‌) ಎಂದು ಕರೆಯಲಾಗುತ್ತದೆ (ಚಿತ್ರ 6). ಇದರ 
ಅಧ್ಯಾಯ 8 'ಹಾಯದಿಂದ ಅವರು ಕಂದಕದ ಒಳಗೆ ಕುಳಿತು ಶತ್ರುವಿನೆ ಚಲನವಲನಗಳನ್ನು, ಅವನ 


೦ದೂಕು ದಾಳಿಯ ಅಪಾಯಕ್ಕೆ ಗುರಿಯಾಗದೆಯೇ, ವೀಕ್ಷಿಸುತ್ತಾರೆ. 


ಪ್ರತಿಫಲನ ಹಾಗೂ ವಕ್ರೀಕರಣ 


ಗೋಡೆಗಳ ಮೂಲಕ ನೋಡುವುದು 

19ನೆಯ ಶತಮಾನದ ಕೊನೆಯ ದಶಕದ ವರ್ಷಗಳಲ್ಲಿ ಒಂದು ವಿಚಿತ್ರ 
ಯಂತ್ರಸಾಧನವನ್ನು ಕೊಳ್ಳಬಹುದಿದ್ದಿತು. ಅದಕ್ಕೆ " "ಎಕ್‌ ಕಿರಣ. ಸಾಧನ'' ಎಂಬ 
ಆಡಂಬರದ ಹೆ ಸರನ್ನೂ ಇಡಲಾಗಿದ್ದಿತು. ಆ ಕಾಲದಲ್ಲಿ ಶ್‌ ಶಾಲಾಬಾಲಕನಾಗಿದ್ದ ನ ನಾನು ಈ 
ಚಮತ್ನಾರದ ಸಾಧನವನ್ನು ಮೊದಲ ಬಾರಿಗೆ ಕಂಡಾಗ ಎಷ್ಟು ಬೆರಗಾದೆನೆಂಬುದು ನನಗಿನ್ನೂ 
ಜ್ಞಾಪಕವಿದೆ. ಅದು ಅಪಾ ರದರ್ಶಕ. ವಸುಗಳ ಮೂಲಕವೂ ಬೆಳಕನ್ನು ನೋಡಲು 
ಸಾಧ್ಯಮಾಡಿಕೊಡುತ್ತಿದ್ದಿತು. ದಪ್ಪವಾದ ಇಗದವಷ್ಟ ಅಲ್ಲ ನಿಜವಾದ ಎಕ್‌-ಕಿರಣಗಳೂ 
ಭೇದಿಸಿಕೊಂಡು ಹೋಗಲಾರದಂಥ ಚಾಕುವಿನ ಅಲಗಿನ ಮೂಲಕವೂ ಬೆಳಕನ್ನು 
ನೋಡಬಹುದಿದ್ದಿತು. ಚಿತ್ರ 95 ನಾನು ತಿಳಿಸಿದ ಈ ಯಂತ್ರಸಾಧನದ ಮಾತೃಕೆಯನ್ನು 
ತೋರಿಸುತ್ತದೆ. ಇದು ಈ ಸಾಧನದ ರಹಸ್ಯವನ್ನು ಹೊರಗೆ ಗೆಡಹುತ್ತದೆ. ಇದರಲ್ಲಿ ನಾಲ್ಕು ಸಣ್ಣ 
ಕನ್ನಡಿಗಳಿವೆ. ಒಂದೊಂದೂ 45° ಕೋನದಲ್ಲಿ ಓರೆಯಾಗಿ ರುತ್ತವೆ. ಇವು ವಸುವಿನ ಂದ 
ಬರುವ ಕಿರಣಗಳನ್ನು ಪ್ರತಿಬಿಂಬಿಸಿ ಪುನರ್‌ ಪ ಶಿಬಿಂಬಿಸುತವೆ. ಸೋಗೆ ಅ ಅವು ಕಿರಣಗಳನು ನ್ನು 
ಅಪಾರದರ್ಶಕ ವನು: ನ್ನು ಬಳಸಿಕೊಂಡು ಹೋಗುವಂತೆ ಮಾಡುತವೆ. 


3 
೪ 


ಚಿತ್ರ 97 : ಜಲಾಂತರ್ಗಾಮಿ 
ನೌಕೆಯೊಂದರ ಪೆರಿಸ್ಕೋಪ್‌. 


ಪರಿದರ್ಶಕ ಕಣ್ಣು ವೀಕ್ಷಕನ ಕಣ್ಣಿನಿಂದ ಎಷ್ಟು ದೂರವಿದ್ದರೆ, ವೀಕ್ಷಕನ ದೃಷ್ಟಿಕ್ಷೇತ್ರ ಅಷ್ಟೂ 
ಕಿರಿದಾಗಿರುತ್ತದೆ. ಆದ್ದರಿಂದ" ದೃಷ್ಟಿಕ್ಷೇತ್ರವನ್ನು "ವಿಸ್ತರಿಸಲು" ಲೆನ್‌ ಗಳ ವ್ಯವಸ್ಥೆಯೊಂದನ್ನು 
ಏರ್ಪಡಿಸಿರಲಾಗುತ್ತದೆ. ಆ ಆದರೆ ಈ ತಸ ಗಳು ಪರಿದರ್ಶಕವನ್ನು ಪ್ರಶೇಶಿಸುವ ಜಳಕಿನ ಒಂದು 
ಭಾಗವನ್ನು ಹೀರಿಕೊಂಡುಬಿಡುವುದರಿಂದ ಕೆಳಗೆ ಕಾಣಬರುವ. ಬಿಂಬವು ಅಷ್ಟು ಕಾಂತಿಯುತ 
ವಾಗಿರುವುದಿಲ್ಲ ಇದರಿಂದಾಗಿ ಪರಿದರ್ಶಕದ ಎತ್ತರಕ್ಕೆ ಮಿತಿ ಇರಿಸ! ಸಜೇಣಾಗಿರುತ್ತದೆ. ಸುಮಾರು 
ಚಿತ್ರ 95: ಒಂದು ಸೋಗಿನ ಎಕ್ಸ್‌-ಕೆರಣ ಸಾಧನ. 20 ಮೀಟರುಗಳಷ್ಟು ಎತ್ತರವಿದ್ದರೆ ಅದು ಆಗಲೇ. “ಪರಮಾವಧಿ ಮಿತಿ'ಗೆ 


34 ಮನರಂಜನೆಗಾಗಿ ಭೌತಶಾಸ್ತ್ರ ಮನರಂಜನೆಗಾಗಿ ಭೌತಶಾಸ್ತ್ರ 145 


ಸಮೀಪವಾಗಿರುತ್ತದೆ. ಹೆಚ್ಚು ಉದ್ದವಾದ ಪರಿದರ್ಶಕಗಳ ದೃಷ್ಟಿಕ್ಷೇತ್ರ ತುಂಬ ಸಣ್ಣದಾಗಿರುತ್ತದೆ 
ಮತ್ತು ಬಿಂಬವೂ, ಅದರಲ್ಲೂ ಮೋಡ ಕವಿದ ದಿನಗಳಲ್ಲಿ, ಮಸುಕಾಗಿರುತ್ತದೆ. 

“ಸಜ್‌ಮೆರೀನ್‌ (ಜಲಾಂತರ್ಗಾಮಿನೌಕ)ಗಳ ಅಧಿಪತಿಗಳೂ ತಾವು 'ಡಾಳಿ ಮಾಡಬೇಕಾದ 
ನೌಕೆಗಳನ್ನು ವೀಕ್ಷಿಸಲು ಪರಿದರ್ಶಕಗಳನ್ನು ಬಳಸುತ್ತಾರೆ. ಭೂಸೇನೆಯ ಪರಿದರ್ಶಕಕ್ಕಿಂತ ಇದು 
ತುಂಬ ಹೆಚ್ಚು ಸಂಕೀರ್ಣ ರಚನೆಯದಾಗಿರುತ್ತದೆ. ಜಲಾಂತರ್ಗಾಮಿಯು ನೀರಿನ ಒಳ 
ಹೊಕ್ಕಾಗ, ಪರಿದರ್ಶಕವು ನೀರಿನಿಂದ ಮೇಲೆ ಎದ್ದು ನಿಂತಿರುತ್ತದೆ. ಇದರ ಕಾರ್ಯಸೂತ್ರವೂ 
ಭೂಸೇನೆಯ ಪರಿದರ್ಶಕದ ಕಾರ್ಯ ಸೂತ್ರದಂತೆಯೇ ಇರುತ್ತದೆ. ಇದರಲ್ಲೂ ದರ್ಪಣಗಳನ್ನು 
(ಅಥವಾ ಪ್ರಿಸ್ಕ್‌ಗಳನ್ಸು) ಅದೇ ರೀತಿಯಲ್ಲೇ ವ್ಯವಸ್ಥೆಗೊಳಿಸಲಾಗಿರುತ್ತದೆ (ಚಿತ್ರ ತ್ರ97). 


ಮಾತನಾಡುವ ತಲೆ 

ಆಗಾಗ್ಗೆ ಪ್ರಧಾನ ಪ್ರದರ್ಶನಗಳಲ್ಲಿ ಅಡ್ಡ ತಮಾಷೆಯಾಗಿ ನೋಡಬಹುದಾದ 
ಮಾತನಾಡುವ ತಲೆ ಈ ""ಅದ್ಭುತ ತ''ವು ಮಮರರನ್ನು ಸ್ವ ಸ್ವಂಭೀಭೂತರನ್ನಾಗಿ ಮಾಡುತ್ತದೆ. 
ತಟ್ಟೆಯೊಂದರ ಮೇಲೆ ಜೀವಂತವಾದ, ದೇಹದಿಂದ ಕತ್ತರಿಸಿ ಇರಿಸಿದಂತೆ ಕಾಣುವ, 
ಕಣ್ಣುಗಳನ್ನು ಹೊರಳಿಸುವ, ಮಾತನಾಡುವ ಹಾಗೂ ಆಹಾರ ತಿನ್ನುವ ತಲೆಯನ್ನು ಕಾಣುವುದು 
ನಿಜಕ್ಕೂ ಯಾರನ್ನಾದರೂ ದಿಗ್ಭಮೆಗೊಳಿಸದೆ ಇರುವುದಿಲ್ಲ. ಅದನ್ನು ಇರಿಸಲಾಗಿರುವ 
ಮೇಜಿನ ಸಮೀಪ ನೀವು ಹೋಗಲು ಸಾಧ್ಯವಿಲ್ಲವಾದರೂ ಅದರ ಕೆಳಗೆ ಏನೂ 
ಇಲ್ಲವೆಂಬುದನ್ನು ನೀವು ""ತೀರ ಸ್ಪಷ್ಟವಾಗಿಯೇ'' ಕಾಣುತ್ತೀರಿ. ನೀವು ಎಂದಾದರೂ ಮತ್ತೆ ಈ 
ಅಡ್ತ ತಮಾಷೆಯ ಪ್ರದರ್ಶನವನ್ನು ಕಂಡಲ್ಲಿ ಒಂದು ಸಣ್ಣ ಪ್ರಯೋಗವನ್ನು ಮಾಡಿ ನೋಡಿ. 
ಕಾಗದದ ಒಂದು ಸಣ್ಣ ಜಿಂಡು ಮಾಡಿ ಅದನ್ನು ಆ ಮೇಜಿನ ಇ ಎಸೆಯಿರಿ. 
ಆಶ್ಚರ್ಯವೆನಿಸುವಂತೆ ಅದು ಹಿಂದಕ್ಕೆ ಪುಟನೆಗೆದು- ಬರುತ್ತದೆ. ಈಗ ನಿಮಗೆ ಅದರ 
ರಪ್‌ ಎಷ್ಟು ಮಾತ್ರವೂ ರಹ ಸೃವಾಗಿರುವುದಿಲ್ಲ. ಚೆಂಡು ದರ್ಪಣಕ್ಕೆ ಬಡಿದು ಚಿಮ್ಮಿ ಹಿಂದೆ 
ಬಂದಿರುತ್ತದೆ... ಅದು. ಮೇಜಿನವರೆಗೂ 
ಹೋಗುವುದಕ್ಕಾಗದಿದ್ದರೂ, ಅಲ್ಲೊಂದು ಕನ್ನಡಿ 
ಇದೆ ಎಂಬುದನ್ನಂತೂ ನಿಮಗೆ ತೋರಿಸಿ 
ಕೊಡುತ್ತದೆ, ಏಕೆಂದರೆ, ನೀವು ಅದರ 

ಪ್ರತಿಬಿಂಬವನ್ನು ಅಲ್ಲಿ ಕಾಣುವಿರಿ. 
ಮೇಜಿನ ಒಂದು ಕಾಲಿನಿಂದ ಇನ್ನೊಂದರ 
ವರೆಗೆ ಚಾಚಿರುವ ಒಂದು ಕನ್ನಡಿ ಇದ್ದರೆ ಅದು 
ಮೇಜಿನ ಕೆಳಗೆ ಏನೂ ಇಲ್ಲ ಎಂಬ ಭ್ರಮೆಯನ್ನು 
ಉಂಟುಮಾಡಲು ಸಾಕಾಗುತ್ತದೆ - ಆದರೆ, ಆ 
ಕನ್ನಡಿಯು ಕೋಣೆಯ ಪೀಠೋಪಕರಣ 
ಗಳನ್ನಾಗಲೀ ಪ್ರೇಕ್ಷಕರನ್ನಾಗಲೀ ಪ್ರತಿಬಿಂಬಿಸ 
ಜಾರದಷ್ಟೆ.. ಆದ್ದರಿಂದಲೇ ಕೋಣೆಯು 
ಸಂಪೂರ್ಣವಾಗಿ ಬರಿದಾಗಿರುವುದು ಮತ್ತು 
ಚಿತ್ರ 98: ''ಛೇದಿಸಿದ'' ಅದರ ಗೋಡೆಗಳೆಲ್ಲ ಒಂದೇ ರೀತಿ 
ತಲೆಯ ರಹಸ್ಯ. ಕಾಣುವಂತಿರುವುದು, ತುಂಬ ಅವಶ್ಯ. ನೆಲವೂ 


146 ಮನರಂಜನೆಗಾಗಿ ಭೌತಶಾಸ್ತ್ರ 


ಒಂದೇ ವರ್ಣಛಾಯೆ ಹೊಂದಿರಬೇಕು, ಯಾವುದೇ ಅಲಂಕರಣ ವಿನ್ಯಾಸವೂ ಇರಬಾರದು 
ಮತ್ತು ಪ್ರೇಕ್ಷಕರನ್ನು ಸಾಕಷ್ಟು ದೂರ ಇರಿಸಿರಬೇಕು. ನೀವೇ ಕಾಣುವಂತೆ ಇದರ "ರಹಸ್ಯ' 
ಅಂಗೈ ನ ಮೇಲಿನ ನೆಲ್ಸೆಕಾಯಿಯಷ್ಟು ಸ್ಪಷ್ಟ ಸರಳ. ಆದರೆ ಈ ವಿಷಯ ತಿಳಿಯದೆ ಇದ್ದರೆ ನೀವು 
ಬೆರಗುಗಣ್ಣಿನಿಂದ ನೋಡುತ್ತ ನಿಲ್ಬುತ್ತೀರಿ. 

ಕೆಲವು ವೇಳೆ ಈ ಚಮತ್ಕಾರವನ್ನು ಇನ್ನೂ ಹೆಚ್ಚು ರಮ್ಯವಾಗಿ ಮಾಡಲಾಗುತ್ತದೆ. 
ಮೊದಲು ಮಾಂತ್ರಿಕನು ಖಾಲಿ ಮೇಜನ್ನು ತೋರಿಸುತ್ತಾನೆ. ಮೇಲೂ ಏನೂ ಇಲ್ಲ, ಕೆಳಗೂ 
ಏನೂ ಇಲ್ಲ. ಅನಂತರ ಮುಚ್ಚಿದ ಪೆಟ್ಟಿಗೆಯೊಂದನ್ನು ತೋರಿಸಿ ಅದರಲ್ಲಿ ಮಾತನಾಡುವ 
ತಲೆ'' ಇದೆ ಎಂದು ಹಳುತ್ತಾನೆ. ಆದರೆ ವಾಸ್ತವವಾಗಿ ಅದು ಖಾಲಿ ಇರುತ್ತದೆ. ಈ 
ಪೆಟ್ಟಿಗೆಯನ್ನು ಮಾಂತ್ರಿಕನು ಮೇಜಿನ ಮೇಲಿರಿಸಿ ಮುಂದಿನ ಮುಚ್ಚಳವನ್ನು ತೆರೆಯುತ್ತಾನೆ. 
ಅಗೋ ನೋಡಿ | ಮಾತನಾಡುವ ತಲೆ ಕಾಣಿಸಿಕೊಳ್ಳುತ್ತದೆ. ಮೇಜಿನ 'ಮೇಲ್ಭು ಗದ ಹಲಗೆಯ 
ಮಧ್ಯೆ ಒಂದು ರೀತಿಯ ನೆಲಬಾಗಿಲು ಇರುತ್ತದೆ. ಮಾಂತ್ರಕನು ತಳವಿಲ್ಲದ ಖಾಲಿ ಪೆಟ್ಟಿಗೆಯನ್ನು 
ಮೇಜಿನ ಮೇಲಿಟ್ಟಾಗ ಮೇಜಿನ ಕೆಳಗೆ ಕೆ ನಡಿಯ ಹಂದೆ ಅವಿತು ಕುಳಿತ ವ್ಯಕ್ತಿಯು ತನ್ನ 
ತಲೆಯನ್ನು ನೆಲಬಾಗಿಲಿನ ಮೂಲಕ ಪೆಟ್ಟಿಸೆಯೊಳಕ್ಕೆ ತೂರಿಸುತ್ತಾನೆ, ಎಂಬುದನ್ನು ನೀವು 
ಬಹುಶಃ ಈ ವೇಳೆಗೆ ಊಹಿಸಿರಬಹುದು [ಚಿತ್ರ 98). ಈ ಚಮತ್ಕಾರವನ್ನು ಇತರ ಅನೇಕ 
ರೀತಿಗಳಲ್ಲೂ ಮಾಡಬಹುದು. ಅವನ್ನೆಲ್ಲ ನೀವೇ ಯೋಚಿಸಿ ಮಾಡಬಲ್ಲಿರಿ. 


ಮುಂದೋ, ಹಿಂದೋ 


ನಾವು ನಿತ್ಯಜೀವನದಲ್ಲಿ ಬಳಸು ಅನೇಕ ಗೃಹೋಪಯೋಗಿ ವಸ್ತುಗಳನ್ನು 
ಯಾವಾಗಲೂ ಸಂಯಾಗಿಯೇ' ಬಳಸುತ್ತೇವೆ ಎಂದು ಹೇಳುವ ಹಾಗಿಲ್ಲ. ಇಂತಹ ಒಂದು 
ಪ್ರಸಂಗವನ್ನು ನೀವಾಗಲೇ ತಿಳಿದಿರಬಹುದು. ಪಾನೀಯವನ್ನು ತಣ್ಣಗಾಗಿಸಲು ಮಂಜಿನ 
ಗಡ್ಡೆಗಳನ್ನು ಬಳಸಲಾಗುತ್ತದಷ್ಟೆ ಆದರೆ ಕೆಲವರು ಅದನ್ನು ತಪ್ಪಾಗಿ "ಬಳಸುತ್ತಾರೆ. ಅವರು 
ಪಾನೀಯವಿರುವ ಪಾತ್ರೆ ಯನ್ನೋ ಬಟ್ಟಲನ್ನೋ ಮಂಜಿನ "ಗಡ್ಜೆಯ ಮೇಲಿಡುತ್ತಾರೆ. ಅದು 
ತಪ್ಪು, ಪಾತ್ರೆಯನ್ನು ಮಂಜನ ಗಡ್ಡೆಯ ತಳಗೆ ಇರಿಸಬೇಕು. ಇದೇ ರೀತಿ ಕನ್ನಡಿಯನ್ನು ಹೇಗೆ 
ಸರಿಯಾಗಿ ಬಳಸಬೇಕು ಎಂಬುದನ್ನು ಅನೇಕರು ತಿಳಿಯರು. ಬಹು ವೆಳೆ ಕನ್ನಡಿಯಲ್ಲಿ 
ಪ್ರತಿಬಿಂಬವು ""ಪ್ರಕಾಶಮಾನವಾಗಿ'' ಕಾಣಲೆಂದು ದೀಪವನ್ನು ಅನೇಕರು ತಮ್ಮ ಹಿಂದೆ ಇರಿಸಿ 
ಕೊಳ್ಳುತ್ತಾರೆ. ಇದು ತಪ್ಪು. ಸರಿಯಾದ ರೀತಿಯೆಂದರೆ ದೀಪವನ್ನು ಮುಂದಿರಿಸಿಕೊಂಡು ಬೆಳಕು 
ತಮ್ಮ ಮುಖದ ಮೇಲೆ ಬೀಳುವಂತೆ ಮಾಡಿಕೊಳ್ಳುವುದು. ಅನೇಕ ಮಹಿಳೆಯರು ಇದನ್ನು 
ಅರಿತಿರುವುದಿಲ್ಲ. ಇನ್ನುಮೇಲಾದರೂ ಸರಿ ನನ್ನ ವಾಚಕ ಮಹಿಳೆಯರು ಕನ್ನಡಿಯನ್ನು 
ಬಳಸುವಾಗ ದೀಪವನ್ನು ತಮ್ಮ ಮುಂದಿರಿಸಿಕೊಳ್ಳುತ್ತಾರೆಂದು ನಾನು ಭಾವಿಸುತ್ತೇನೆ. 


ಕನ್ನಡಿಯು ದೃಗ್ಗೋ €ಚರವೇ ? 


ಸಾಮಾನ್ಯ ಕನ್ನಡಿಯ ಬಗೆಗೆ ನಮ್ಮ ತಿಳಿವಳಿಕೆಯು ಅಲ್ಪ ಎಂಬುದಕ್ಕೂ ನಿದರ್ಶನಗಳಿವೆ. 
ಉದಾಹರಣೆಗೆ ಕನ್ನಡಿಯು ದೃಗ್ಗೋ ಚರವೇ ಎಂಬ ಪ್ರತ್ನೆಗ ಬಹುಮಂದಿ, ಪ್ರತಿನಿತ್ಯವೂ 
ಎಲ್ಲರೂ ಅದನ್ನು ಬಳಸುತ್ತಿದ್ದರೂ ಸ ಸಹ, ತಪ್ಪಾಗಿಯೇ ಉತ್ತರಿಸುತ್ತಾರೆ. ತಾವು ಕನ್ನಡಿಯನ್ನು 
ಕಾಣಬಲ್ಲರು ಎಂದು ಭಾವಿಸುವವರ ಗ್ರಹಿಕೆ ತಪ್ಪು. ಒಳ್ಳೆಯ ಶುಭ್ರವಾದ ಕನ್ನಡಿ 
ಅಗೋಚರವಾಗಿರುತ್ತದೆ. ನೀವು ಅದರ ಚೌಕಟ್ಟನ್ನು ಅದರ ಅಂಚನ್ನು ನೋಡಬಹುದು. 


ಮನರಂಜನೆಗಾಗಿ ಭೌತಶಾಸ್ತ್ರ 147 


ಅದರಲ್ಲಿ ಪ್ರತಿಬಿಂಬಿತವಾದುದೆಲ್ಲವನ್ನೂ ನೋಡಬಹುದು. ಆದರೆ ಕನ್ನಡಿಯನ್ನೇ ನೀವು 
ಎಂದೂ. ಕಾಣಲಾರಿರಿ, ಅದು ಕೊಳಿಯಾಗಿದ್ದರಷ್ಟೆ ನೀವು ಅದನ್ನು ಕಾಣಬಹುದು. ಯಾವುದೇ 
ವಸ್ತುವಿನ ಮೇಲ್ಮೈ ಅದರ ಮೇಲೆ ಬಿದ್ದ ಬೆಳಕನ್ನು ಎಲ್ಲ ದಿಕ್ಕುಗಳಲ್ಲೂ ಚೆದುರಿಸುವಂತೆ 
ಇದ್ದಲ್ಲಿ ಅದು ಗೋಚರಕ್ಕೆ ಬರುವಂಥದಾಗಿರುತ್ತದೆ. "ಇದಕೆ ಪ್ರತಿಯಾಗಿ ಮೇಲ್ಮೈ ಬೆಳಕನ್ನು 
ಪ್ರತಿಫಲಿಸುವಂತೆ ಇದ್ದಲ್ಲಿ ಅದು ಅಗೋಚರವಾಗಿರುತ್ತೆ. ಸಾಮಾನ್ಯ ವ್ಯವಹಾರಗಳಲ್ಲಿ 
ಪ್ರತಿಫಲಿಸುವ ಮೇಲ್ಮೈ ಹೊಳಪಿನಿಂದ ಕೂಡಿರುತ್ತದೆ, ಬೆಳನ್ನು ವಿಕಿರಣಗೊಳಿಸುವ ಮೇಲ್ಮೈ 
ಮಬ್ಬಾಗಿರುತ್ತದೆ. 


ಕನ್ನಡಿಗಳನ್ನು ಉಪಯೋಗಿಸಿಕೊಂಡು ಮಾಡಲಾಗುವ ಎಲ್ಲ ಚಮತ್ಕಾರಗಳು ದೃಷ್ಟಿ 


ಭ್ರಾಂತಿಗಳೂ - ಉದಾಹರಣೆಗೆ, "ಮಾತನಾಡುವ ತರೆ'' ಯಂತಹ ಚಮತೃತಿಗಳು ಷಾ 
ಕನ್ನಡಿಗಳು ಅಗೋಚರ ಎಂಬುದರ ಮೇಲೆಯೇ ಅವಲಂಬಿಸಿರುತ್ತವೆ. ಕನ್ನಡಿಯಲ್ಲಿ ನೀವು 
ಕಾಣುವುದೆಲ್ಲ ಬೇರೆ ಬೇರೆ ಪದಾರ್ಥಗಳ ಪ್ರತಿಫಲನ; ನವನ್ನಷ್ಟೆ. 


ಕನ್ನಡಿಯಲ್ಲಿ ಕಾಣುವುದೇನು ? 


ನಾವು ಕನ್ನಡಿಯಲ್ಲಿ ನಮ್ಮನ್ನೇ ಕಾಣುತ್ತೇವೆ ಎಂದು ನಾವೆಲ್ಲ ಸಾಮಾನ್ಯವಾಗಿ 
ವರಾ ತ್ತೇವೆ. ಅಷ್ಟೇ ಅಲ್ಲ ಫಾಷ್ರ” ಕಾಣುವ 'ಏಂಬಪು ನಮ್ಮನ್ನೇ ತುಂಬ ಷೃಷ್ಟವಾಗಿ 

ಹೋಲುತ್ತದೆ, ಪ್ರತಿಯೊಂದು ಸ ಸಣ್ಣ ಸಣ್ಣ ವಿವರವೂ ಅದೇ ಆಗಿರುತ್ತದೆ, ಎಂದು ಕೆಲವರು 
ಮತ್ತೂ ಹೇಳುತ್ತಾರೆ. ಪ್ಪ 

ಔದರೆ ಅವರು ಹೇಳುವುದು ಸರಿಯೇ, ಪರಿಶೀಲಿಸಿ ನೋಡೋಣ. ನಿಮ್ಮ ಬಲ ಕೆನ್ನೆಯ 
ಮೇಲೆ ಒಂದು ಗುಳ್ಳೆ ಇದೆ ಎಂದು ಇಟ್ಟುಕೊಳ್ಳೋಣ. ನೀವು ಕನ್ನಡಿಯಲ್ಲಿ ಕಾಣುವ ವ್ಯಕ್ತಿಯು 
ಎಡ ಕೆನ್ನೆಯ ಮೇಲೆ ಗುಳ್ಳೆಯನ್ನು ಹೊಂದಿರುತ್ತಾನೆ. ನೀವು ನಿಮ್ಮ ಕೂದಲನ್ನು ಬಲಭಾಗಕ್ಕೆ 
ಬಾಚಿಕೊಂಡಿರುತ್ತೀರ; ಆದರೆ ಕನ್ನಡಿಯಲ್ಲಿ ಕಾಣುವ ನಿಮ್ಮ ಪ್ರತಿರೂಪವು" ಎಡಭಾಗಕ್ಗೆ 
ಬಾಚಿಕೊಂಡಿರುತ್ತದ. ನಿಮ್ಮ ಬಲ ಹುಬ್ಬು ಎಡ ಹುಬ್ಬಿಗೆಂತ ಸ್ನ ಸ್ವಲ್ಪ ಹೆಚ್ಚು ಮೇರ 
ದಪ್ಪವಾಗಿದ್ದರೆ ಕನ್ನಡಿಯಲ್ಲಿನ ನಿಮ್ಮ ಸಕಲಿನಲ್ಲಿ ತದ್ವಿರುದ್ಧವಾಗಿರುತ್ತದೆ. ನೀವು ನಿಮ್ಮ 
ಗಡಿಯಾರವನ್ನು ಒಳ ಅಂಗಿಯ ಬಂಜೆ ಜೇಬಿನಲ್ಲೂ ಹಣದ “ಚೀಲವನ್ನು ಸ ಎಡಜೇಬಿನಲ್ಲೂ 
ಇರಿಸಿಕೊಂಡಿದ್ದರೆ, ನಿಮ್ಮ ಪ್ರತಿಬಿಂಬ ಇದಕ್ಕೆ ವಿರುದ್ಧವೇ ಆದ ಅಭ್ಯಾಸ ಹೊಂದಿರುತ್ತದೆ. 
ಅಲ್ಲದೆ ಅದರ- ಗಡಿಯಾರದ ಡಯಲ್‌ (ಮುಖ ಫಲಕೈಅನ್ನು ಗಮನಿಸಿ. ನಿಮ್ಮ ಗಡಿಯಾರ 
ಹಾಗಿರುವುದೇ ಇಲ್ಲ. ಅದರಲ್ಲಿನ ಸಂಖ್ಯೆಗಳೂ ಅವುಗಳ ವ್ಯವಸ್ಥೆಯೂ ತುಂಬ 
ವಿಚಿತ್ರವಾಗಿರುತ್ತವೆ. ಅದರಲ್ಲಿ ಸಂಖ್ಯೆ ಎಂಟು ಯಾವತ್ತೂ ಎಂದೂ ಬರೆಯದಿದ್ದಂತಹ 
ರೀತಿಯಲ್ಲಿ ೨1೫ ಎಂದು - ಬರೆದಿರಲಾಗುತ್ತದೆ ಮತ್ತು “ದು ಹನ್ನೆರಡು ಇರಬೇಕಾದ 
ಜಾಗದಲ್ಲಿರುತ್ತದೆ. ಆದರೆ ಹನ್ನೆರಡು ಎಲ್ಲಿ? - “ಇಲ್ಲವೇ ಇಲ್ಲ. ಆರು. ಆದಮೇಲೆ ಐದು, 
ನಾಲ್ಕು.. : ಹೀಗೇ ಬರುತ್ತಾಹೋಗುತ್ತದೆ. "ಕನ್ನಡಿಯಲ್ಲಿನ ಈ ಗಡಿಯಾರದ ಕೈಗಳೂ ವಿರುದ್ಧ 
ದಿಕ್ಕಿನಲ್ಲಿ ಚಲಿಸುತ್ತವೆ. 

ಇಷ್ಟೆಲ್ಲ ಸಂಂದೆನ್ನುವಂತೆ, ಕನ್ನಡಿಯಲ್ಲಿ ಕಾಣುವ ನಿಮ್ಮ ಪ್ರತಿರೂಪವು ಬಹುಶಃ 
ನಿಮ್ಮಲ್ಲಿಲ್ಲದ. ಅಂಗದೋಷವೊಂದನ್ನೂ ಹೊಂದಿರುತ್ತದೆ. ಅದು 'ಎಡಚವಾಗಿರುತ್ತದೆ. ಅದು 
ಬರೆಯುವುದು, ಹೊಲಿಯವುದು, ತಿನ್ನುವುದು, ಎಡಗೈಯಿಂದರೇ, ನೀವುಕ್ಕೆ ಕುಲುಕೆಲು ಬಲಗೈ 
ಮುಂದೆ ಮಾಡಿದರೆ ಅದು ಎಡಗೈ ಮುಂದೆ ಮಾಡುತ್ತದೆ. ಮೇಲೆ, ಅದಕ್ಕೆ 


148 ಮನರಂಜನೆಗಾಗಿ ಭೌತಶಾಸ್ತ್ರ 


ಅಕ್ಷರಜ್ಞಾನವುಂಟಿ ? ಇದ್ದರೂ ಆ ಜ್ಞಾನ 
ಅತ್ತಂತ ವಿಚಿತ್ರ ರೀತಿಯದೇ ಆಗಿರುತ್ತದೆ. 
ಅದು ಹಿಡಿದುಕೊಂಡಿರುವ ಪುಸ್ತಕದಲ್ಲಿನ 
ಒಂದೇ ಒಂದು ಸಾಲನ್ನಾದರೂ, ಅಥವಾ 
ಅದರ ಎಡಗೈ ಬರಹದಲ್ಲಿನ ಒಂದೇ ಒಂದು 
ಪದವನ್ನಾದರೂ, ನೀವು ಎಂದಾದರೂ 
ಓದಬಲ್ಲಿರಾ ಎಂಬ ಬಗೆಗೆ ನನಗೆ ತುಂಬ 
ಸಂಶಯವೇ. 
ನೋಡಿದಿರಾ, ನಿಮ್ಮ ತದ್ರೂಪ ಎಂದು 
ಹೇಳಿಕೊಳ್ಳುವಂತಹ ವ್ಯಕ್ತಿ ನನ್ನ ಪಡಿಯಚ್ಚು 
ಎಂದು ನೀವು ಹೇಳಿಕೊಳ್ಳುವಂತಹ ವ್ಯಕ್ತಿ” 
ಎಂಥವನಾಗಿದ್ದಾನೆ | 
ನೊಡಿದಾಗ ಇದು ಯಾಕೆ ಹೀಗೆ ಅನ್ನುತ್ತೀರಾ? 
ಯಾಕೆಂದರೆ, ಕನ್ನಡಿಯಲ್ಲಿ ನೀವು ಕಾಣುವ ನಿಮ್ಮ ಪ್ರತಿಬಿಂಬ ನಿಮ್ಮಿಂದ 180”ಯಷ್ಟು 
ತಿರುಗಿರುತ್ತದೆ. ನೀವು ಕನ್ನಡಿಯ ಕಡೆ ನೋಡಿದಾಗ ನಿಮ್ಮ ಪ್ರತಿಬಿಂಬ ನಿಮ್ಮ ಕಡೆ 
ನೋಡುತ್ತಿರುತ್ತದೆ. ನೀವು ಕನ್ನಡಿಯ ಕೆಳಗೆ ನಿಂತಾಗ ಪ್ರತಿಬಿಂಬ ತಲೆಕೆಳಕಾಗಿ ನಿಂತಂತೆ 
ಕಾಣುತ್ತದೆ. ಆದ್ದರಿಂದಲೇ ನಿಮ್ಮ ಎಡ -ಬಲಗಳು, ನಿಮ್ಮ ಅಕ್ಕ-ಪಕ್ಕಗಳು, ನಿಮ್ಮ 
ಮೇಲು -ಕೆಳಗುಗಳು ನಿಮ್ಮ ಪ್ರತಿಬಿಂಬದಲ್ಲಿ, ದರ್ಪಣದ ಮುಂದೆ ನೀವಿರುವ 
ಸ್ಥಾನಕ್ಕನುಗುಣವಾಗಿ, ಅದಲು ಬದಲಾದಂತೆ ಕಾಣುತ್ತವೆ. ಇದನ್ನೇ "ಪಾರ್ಶ್ವ ವಿಪರ್ಯಯ 
ಅಥವಾ ಪ ಪಾರ್ಶ್ವ ಪ್ರ ಪ್ರತಿಲೊಮನ ' ಅನ್ನುವುದು. ನಿಮ್ಮ ಬಲಗೈಯೇ ಪ್ರತಿಬಿಂಬದ ಎಡಗೈಯನ್ನು 
ಉಂಟುಮಾದಿರುವುದ್ಟೆ ಆದ್ದರಿಂದಶೇ ನೀವು “ಬಲಗ್ಗೆ ಮುಂದೆ ಮಾಡಿದಾಗ ನಿಮ್ಮ 
ಪ್ರತಿಬಿಂಬ ತನ್ನ ಎಡಗೈಯನ್ನು ಮುಂದೆ ಮಾಡುತ್ತದೆ. ಅದೇ "0ಡಿ ನಿಮ್ಮ ಶರೀರದ ಎಡಭಾಗದ 
ಲಕ್ಷಣಗಳೆಲ್ಲ ಪ್ರ. ಪ್ರತಿಬಿಂಬದ ಬಲ॥ ಭಾಗದ ಲಕ್ಷಣಗಳಾಗಿರುತ್ತವೆ. ಗಡಿಯಾರದ ಮುಖಫಲಕದ 
ಸಂಖ್ಯೆಗಳು ಕನ್ನಡಿಯಲ್ಲಿ ವಿರುದ್ಧ ರೀತಿಯಲ್ಲಿರುವಂತೆ, ಮುಳ್ಳು ಎಡದಿಂದ ಬಲಕ್ಕೆ 
ತಿರುಗುತ್ತಿರುವಂತೆ ಕಾಣುವುದೂ ಈ ಪಾರ್ಶ್ವ ವಿಪರ್ಯಯದ ಕಾರಣದಿಂದಾಗಿಯೇ. 


ಚಿತ್ರ 99: ಕನ್ನಡಿಯಲ್ಲಿ ಗಡಿಯಾರ 


ಕನ್ನಡಿ ನೋಡಿಕೊಂಡು ಚಿತ್ರರಚನೆ 

ನೀವೂ ನಿಮ್ಮ ಪ್ರತಿಬಿಂಬವೂ ಸಂಪೂರ್ಣವಾಗಿ ಒಂದೇ ಸಮನಾಗಿರುವುದಿಲ್ಲ ಎಂಬ 
ಅಂಶವು ಈ ಕೆಳಗಿನ ಪ್ರಯೋಗದಿಂದ ಇನ್ನೂ ಹೆಚ್ಚು ಸ್ಪಷ್ಟವಾಗುತ್ತದೆ. ನೇರವಾಗಿ ಇರಿಸಿದ 
ಕನ್ನಡಿಯೊಂದು ಇರುವ ಮೇಜಿನ ಮುಂದೆ ಕುಳಿತುಕೊಳ್ಳಿ. ಅನಂತರ ಒಂದು ಹಾಳೆ 
ಕಾಗದವನ್ನು ತೆಗೆದುಕೊಂಡು, ಕನ್ನಡಿಯಲ್ಲಿ ನಿಮ್ಮ ಕೈಯಿನ ಪ್ರತಿಬಿಂಬವನ್ನೇ ನೋಡಿಕೊಂಡು, 
ಕಾಗದದ ಮೇಲೆ ಪರಸ್ಪರ ಛೇದಿಸುವ ಕರ್ಣ ರೇಖೆಗಳುಳ್ಳ 'ಆಯಾಕೃತಿಯೊಂದನ್ನು ರಚಿಸಲು 
ಯತ್ನಿಸಿ. ಸರಳವೆಂದು ತೋರುವ ಈ ಕೆಲಸ ನಂಬಲಾಗದಷ್ಟು ಕಷ್ಟ ಎಂದು ಕಂಡುಬರುತ್ತದೆ. 

“ನಾವು ಬೆಳೆದಂತೆ ನಮ್ಮ ದೃಷ್ಟಿಗೋಚರವಾದ ಭಾವನೆಗಳೂ ಪ್ರೇರಕ ಸಂವೇದನೆಗಳೂ 
ಒಂದು ನಿರ್ದಿಷ್ಟ ಪ್ರಮಾಣದ ಸಮಂಜಸತೆಯನ್ನು ಪಡೆಯುತ್ತವೆ. ಕನ್ನಡಿಯು ಈ 
ಸಮಂಜಸತೆಯನ್ನು ಉಲ್ಲಂಘಿಸುತ್ತದೆ, ಏಕೆಂದರೆ, ಅದು ಚಲನೆಯಲ್ಲಿರುವ ನಮ್ಮ ಕೈಗಳ 


ಮನರಂಜನೆಗಾಗಿ ಭೌತಶಾಸ್ತ್ರ 149 


ವಿರೂಪಗೊಂಡ ದೃಷ್ಟಿಗೋಚರ 
ಬಿಂಬವನ್ನು ನೀಡುತ್ತದೆ. ಅಭ್ಯಾಸಬಲವು 
ನೀವು ಮಾಡಲಿರುವ ಪ್ರತಿಯೊಂದೂ 
ಚಲನೆಯ ವಿರುದ್ಧ ಕೂಗಿ ಹೇಳುತ್ತದೆ. 
ನೀಪು ಬಲಗಡೆಗೆ ಗೆರೆ ಎಳೆಯ 
ಬಯಸುತ್ತೀರಿ, ಆದರೆ ನಿಮ್ಮ ಕೈ ಸೀಸದ 
ಕಡ್ಡಿಯನ್ನು ಎಡಗಡೆಗೆ ಎಳೆಯುತ್ತದೆ. ಇದೇ 
ರೀತಿಯಲ್ಲೇ ನೀವು ಇನ್ನೂ. ಹೆಚ್ಚು 
ತೊಡಕಾದ ಆಕೃತಿಗಳನ್ನು ರಚಿಸಲು ಅಥವಾ 
ಏನನ್ನಾದರೂ ಬರೆಯಲು ಯತ್ನಿಸಿದಾಗ 
ಇನ್ನೂ ಹೆಚ್ಚು ವಿಚಿತ್ರವಾದ 
ಪರಿಣಾಮಗಳನ್ನು ಕಾಣುತ್ತೀರಿ. ನೀವು 
ಅತ್ಯಂತ ನಗೆಪಾಟಲಿನ ಬರಹ ಬರೆಯುವುದು ಖಂಡಿತ. 
ಬ್ಲಾಟಿಂಗ್‌ ಪೇಪರ್‌ ಮೇಲೆ ಉಂಟಾಗುವ ಮಸಿಯ ಅಜ್ಜೊತ್ತುಗಳೂ ನಿಮ್ಮ ಕೈಬರಹದ 
ಕನ್ನಡಿಯಲ್ಲಿ ಕಾಣುವಂತಹ ಸಮರೂಪತೆಯ ಪ್ರತಿಬಿಂಬಗಳಾಗಿರುತ್ತವೆ. ಆದರೆ ಅವನ್ನು 
ಓದೆಲು ಯತ್ನಿಸಿ. ಅಕ್ಷರಗಳು ಸುಸ್ಪಷ್ಟವಂದು "ಕಂಡುಬಂದರೂ `ಒಂದು ಅಕ್ಷರವನ್ನೂ 
ಓದಲಾರಿರಿ,. ನಿಮ್ಮ ಬರಹ ಎಡಗ 'ವಾಲಿದಂತಿರುತ್ತದೆ ಮತ್ತು ಅಕ್ಷರಗಳ ಎಲ್ಲ ಮೇಲು. 
ಕೆಳ ಗೀಟುಗಳೂ ತಲಿಕಳಗಾಗಿರುತ್ತವೆ. ಆದರೆ ಈ ಅಚ್ಚೊತ್ತನ್ನೇ ಕ ನಡಿಯಲ್ಲಿ ಓದಿ. ಅದರಲ್ಲಿ 
ನಿಮ್ಮ ಮಾಮೂಲಿನ ಕೈಬರಹವನ್ನು ಕಂಡುಕೊಳ್ಳುವಿರಿ. ಮೆಸ್ತವವಾಗಿ ಕನ್ನಡಿಯು ನಿಮ್ಮ ಸ್ವಂತ 
ಕೈಬರಹದ ಸಮರೂಪತೆಯ ಪ್ರತಿಬಿಂಬದ ಸಮರೂಪತೆಯ ಪ್ರತಿಬಿಂಬವನ್ನು ನೀಡುತ್ತದೆ. 


ಅತ್ಯಂತ ಹ್ರ ಪ್ರಸ್ಹವಾದ, ಅತ್ಯಂತ ವೇಗದ ಮಾರ್ಗ 


ಒಂದೇ ತರದ "ಮಾಧ್ಯಮದಲ್ಲಿ ಬೆಳಕು ಸರಳರೇಖೆಯಲ್ಲಿ ಪ್ರವಹಿಸುತ್ತದೆ, ಅಂದರೆ 
ಸಾಧ್ಯವಿರುವ ಅತ್ಯಂತ ವೇಗದ ಮಾರ್ಗ ದಲ್ಲಿ ಪ್ರವಹಿಸುತ್ತದೆ. ಡೇ ರೀತಿ "ಕನ್ನಡಿಯಿಂದ 
ಪ್ರತಿಫಲಿತವಾದಾಗಲೂ ಬೆಳಕು ಅತ್ಯಂತ ಗದ pd ನ್ನೇ ಆರಿಸಿಕೊಳ್ಳುತ್ತದೆ. ಅದು 
ಯಾವ ಮಾರ್ಗದಲ್ಲಿ ಹೋಗುತ್ತದೆಂಬುದನ್ನು ಗುರುತಿಸಿ ನೋಡೋಣ. ಚಿತ್ರ "111ರಲ್ಲಿ A 
ಒಂದು ಮೋಂಬತ್ತಿ, ಬೆಳಕಿನ ಮೊ. MN ಒಂದು ಕನ್ನಡಿ. ABC - ಕಿರಣವು ಸಿಯಿಂದ 
ಹೊರಟು ಕಣ್ಣು ಯತ್ತ ಪ್ರ ಪ್ರಯಾಣ ಮಾಡುವ ಮಾರ್ಗ. KB ಸರಳರೇಖೆಯು ಖಗೆ ಎಳೆದ 
ಲಂಬರೇಖೆ. 

ದೃಗ್ವಿಜ್ಞಾನ ನಿಯಮಗಳ ಪ್ರಕಾರ ಪ್ರತಿಫಲನ ಕೋನ 2 ಆಪಾತ ಕೋನ 1ಕ್ಕೆ 
ಸಮನಾಗಿರುತ್ತದೆ. ಇದನ್ನು ನಾವು ಒಮ್ಮೆ ಆರಿತೆವೆಂದರೆ, ಬೆಳಕಿನ ಕಿರಣವೊಂದು ಹಿಯಿಂದ 
ಹೊರಟು MN ಕನ್ನಡಿಯಿಂದ ಪ್ರತಿಫಲಿತೆವಾಗಿ ಯತ್ತ ಹೋಗುವಾಗ ಹಿಡಿಯಬಹುದಾದ 
ಮಾರ್ಗಗಳಲ್ಲಿಲ್ಲ ನ೦ಯೇ ಅತ್ಯಂತ ಹ್ರಸ್ವವಾದ ಮಾರ್ಗವೆಂದು ಸುಲಭವಾಗಿ 
ಸಾಧಿಸಬಲ್ಲಿವ್ಪ. ಇದು ಹೀಗೆಂಬುದನ್ನು ಸಾಧಿಸಲು Aಔ೦ಯನ್ನು ಇತರ ಯಾವುದಾದರೂ 
ಮಾರ್ಗದೊಂದಿಗೆ, ಉದಾಹರಣೆಗೆ ADC (ಚಿತ್ರ 102) ಮಾರ್ಗದೊಂದಿಗೆ, ಹೋಲಿಸಿ 
ನೋಡೋಣ. & ಬಿಂದುವಿನಿಂದ 10ಗೆ 85 ಲಂಬರೇಖೆಯನ್ನು ಎಳೆದು ಅದನ್ನು 80 


150 ಮನರಂಜನೆಗಾಗಿ ಭೌತಶಾಸ್ತ್ರ 


ಚಿತ್ರ 101 : ಪ್ರತಿಫಲನ ಕೋನ 2 

ಆಪಾತಕೋನ 1ಕ್ಕೆ ಸಮನಾಗಿರುತ್ತದೆ. ಸ 
ಕಿರಣವನ್ನು ಲಂಬಿಸಿದ ರೇಖೆಯನ್ನು F ಬಿಂದುವಿನಲ್ಲಿ ಸಂಧಿಸುವವರೆಗೂ ವೃದ್ಧಿಸಿ ಆಮೇಲೆ 
F ಹಾಗೂ 2 ಬಿಂದುಗಳನ್ನು ಸರಳರೇಖೆಯಿಂದ "ಕೂಡಿಸಿ. ಈಗ ABE ಹಾಗೂ EBF 
ತ್ರಿಕೋಣಗಳೆರಡೂ ಸಮವೇ "ಎಂಬುದನ್ನು ಮೊದಲು ನೋಡೋಣ. ಎರಡೂ ಸಮಕೋನ 
ತ್ರಿಕೋಣಗಳು ಹಾಗೂ ಎರಡೂ ॥೫ಯನ್ನು ಸಮಕೋನದ ಪಾರ್ಶ್ವಬಾಹುವನ್ನಾಗಿ 
ಹೊಂದಿವೆ. ಇದಲ್ಲದೆ ಜಡ ಹಾಗೂ £AB ಕೋನಗಳೂ ಸಮ, “ಕಂದರ ಅವು 

ಅನುಕ್ರಮವಾಗಿ 2 ಹಾಗೂ 1 ಕೋನಗಳಿಗೆ ಸಮನಾದವುಗಳಾಗಿವೆ. ತತ್ಫಲವಾಗಿ &೬ಓಯು 
EFA ಸಮನಾಗಿರುತ್ತದೆ. ಆದ್ದರಿಂದ AED ಹಾಗೂ EDF ಸಮಕೋನ ಕ್ರಿಕೋಣಗಳು 
ಪರಸ್ಪರ ಸಮ, ಏಕಂದರೆ, ಅವುಗಳ ಸಮಕೋನಗಳ ಪಾರ್ಶ್ವಬಾಹುಗಳು ಮನಾಗಿವೆ. 
ತತ್ನಲವಾಗಿ ಯು ಐಗೆ ಸಮನಾಗಿರುತ್ತದೆ. 

"ಹೀಗೆ ನಾವು ಸಿ80 ಮಾರ್ಗದ ಬದಲು ಅದಕ್ಕೆ ಸಮನಾದ 8೫ ಮಾರ್ಗವನ್ನು - 
ಸಡಯು 78ಗೆ ಸಮನಾದುದರಿಂದ - ಹಾಗೂ &0೮ ಮಾರ್ಗದ ಬದಲು 00೯ 
ಮಾರ್ಗವನ್ನು ತೆಗೆದುಕೊಳ್ಳಬಹುದು. CBF ಹಾಗೂ [ಗಳನ್ನು ಹೋಲಿಸಿದಲ್ಲಿ, CBF 
ಸರಳರೇಖೆಯು ಬಿಟ್ಟು ಬಿಟ್ಟು ಹಾಕಿದ ೮0೯ ರೇಖೆಗಿಂತ ಪ್ರಸ್ವವಾಗಿಕುವುದನ್ನು ಕಾಣುತ್ತ! ವೆ. 
ತತ್ಫಲವಾಗಿ ABC ಮಾರ್ಗವು ADC ಮಾರ್ಗಕ್ಕಿಂತ ಪ್ರಸ್ಥವಾರುದು. ಸಾಧಿಸಬೇಕಾದುದನ್ನು 
ಸಾಧಿಸಿದ್ದಾಯಿತು | 

D ಬಿಂದುವು ಎಲ್ಲೇ ಇರಲಿ ABC ಮಾರ್ಗವು ಯಾವಾಗಲೂ ಸಿರೀಗಿಂತ 
ಹ್ರಸ್ವವಾಗಿಯೇ ಇರುತ್ತದೆ. ಆದರೆ ಪ್ರತಿಫಲನ ಕೋನವು ಆಪಾತ ಕೋ ನಕ್ಕೆ 
ಸಮನಾಗಿರಬೇಕಷ್ಟೆ. ಹೀಗಿ ನಾವು ಕಾಣುವಂತೆ, ಬೆಳಕು ನಿಜಕ್ಕೂ ತನ್ನ ಮೂಲ, ಕನ್ನಡ 
ಹಾಗೂ ಕಣ್ಣುಗಳ. ಮಧ್ಯೆ ಸಾಧ್ಯವಾದ ಎಲ್ಲ ಮಾರ್ಗಗಳಲ್ಲೂ ಅತ್ಯಂತ ಹ್ರಸ್ವವಾದ ಹಾಗೂ 
ವೇಗವಾದ "ಮಾರ್ಗವನ್ನು ಆಯ್ದುಕೊಳ್ಳುತ್ತದೆ. ಇದನ್ನು' ಮೊಟ್ಟಮೊದಲಿಗೆ 2ನೆಯ 
ಶತಮಾನದ ಖ್ಯಾತ ಗ್ರೀಕ್‌ ಗಣಿತಶಾಸ್ತ್ರಜ್ಞ ಅಕ್ಷ ೦ದ್ರಿ ಯಾದ ಹೆರಾನ್‌ "ತೋರಿಸಿಕೊಟ್ಟರು. 


ಕಾಗೆ ಹಾರುವ ನೇರ ಮಾರ್ಗ 


ನಾವು ಮೇಲೆ ಪರಿಶೀಲಿಸಿರುವಂತಹ ಪ್ರಸಂಗಗಳಲ್ಲಿ ಅತ್ಯಂತ ಪ್ರಸ್ತವಾದ ಮಾರ್ಗವನ್ನು 
ಕಂಡುಹಿಡಿಯುವ ಸಾಮರ್ಥ್ಯವು ಮಿದುಳಿಗೆ ಸವಾಲು ಹಾಕುವ ಕೆಲವು ಸಮಸ್ಯೆಗಳನ್ನು 


ಮನರಂಜನೆಗಾಗಿ ಭೌತಶಾಸ್ತ್ರ 151 


ಚತ್ರ 103 : ಕಾಗೆಯ ಸಮಸ್ಥೆ. 


ಹೋಗಿ ಕುಳಿತುಕೊಳ್ಳಲು ತ್ಥಂತ ಪ್ರಸ್ವವಾದ ಮಾರ್ಗ ಯಾವುದು, ಕಂಡುಹಿಡಿಯಿರಿ. 


ಪರಿಹರಿಸಲು ನಮಗೆ ಸಹಾಯಕವಾಗಿ ಒದಗಿಬರಬಹುದು. ಕೆಳಗಿನ ನಿದರ್ಶನವನೇ 
ತೆಗೆದುಕೊಳ್ಳಿ. | 

ಕಾಗೆಯೊಂದು ಮರದ ಕೊಂಬೆಯ ಮೇಲೆ ಕುಳಿತಿದೆ. ಕೆಳಗೆ ನೆಲದ ಮೇಲೆ ಅತ್ತ ಇತ್ತ 
ಕಾಳುಗಳು ಹರಡಿವೆ. ಕಾಗೆಯು ಕೆಳಕ್ಕೆ ಹಾರಿಬಂದು ಕಾಳನ್ನು ಕೊಕ್ಕಿನಲ್ಲಿ ಎತ್ತಿಕೊಂಡು 
ಎದುರಿಗಿರುವ ಬೇಲಿಯ ಮೇಲೆ ಪಾರಿ ಹೋಗಿ ಕುಳಿತುಕೊಳ್ಳುತ್ತದೆ. ತೆಗ “ಫ್ರತ್ನ “ಎಂದರೆ, 


ಕಾಗೆಯು ಸಾಧ್ಯವಾದಷ್ಟೂ ಹ್ರಸ್ತವಾದ ಮಾರ್ಗ ಹಿಡಿಯರು ಎಲ್ಲಿರುವ ಕಾಳನ್ನು 
ಎತ್ತಿಕೊಳ್ಳಬೇಕು ೨ (ಚಿತ್ರ 103). ” 


ಸ 


ಚಿತ್ರ 104 : ಕಾಗೆಯ ಸಮಸ್ಯೆಗೆ ಪರಿಹಾರ 


152 ಮನರಂಜನೆಗಾಗಿ ಭೌತಶಾಸ್ತ್ರ 


ದು ನಾವು ಮೇಲೆ ಪರಿಶೀಲಿಸಿದ ಸಮಸ್ಯೆಯಂತೆಯೇ ಇರುವ ಸಮಸ್ಯೆಯಾಗಿದೆ. 
ಚ ನಾವು ಸುಲಭವಾಗಿ ಉತ್ತರ ಒದಗಿಸಬಹುದು : ಕಾಗೆಯು ಬೆಳಕಿನ ಕಿರಣದ 
ಮಾರ್ಗವನ್ನೇ ಹಿಡಿಯಬೇಕು. ಜೀರೆ” ಮಾತುಗಳಲ್ಲಿ ಹೇಳುವುದಾದರೆ, ಅದು ಕೋನ 1 
ಕೋನ ಶೆ (ಚಿತ್ರ 104) ಸಮನಾಗಿರುವಂತೆ ಹಾರಬೇಕು. ಇದೇ, ನಾವು ಈಗಾಗಲೇ 
ತಿಳಿದಿರುವಡೆ, ಸಾಧ್ಯವಾದಷ್ಟೂ ಹೆಚ್ಚು ಪ್ರಸ್ತವಾದ ಮಾರ್ಗವಾಗಿದೆ. 


ಕಲೈಡೊಸ್ಕೋಷ್‌ (ವಿಎಧ ಚಿತ್ರ ದರ್ಶಕ) 

ಕಲ್ಫೆಡೊಸ್ಕೋಪ್‌ ಅಂದರೆ ಏನು ಎಂಬುದನ್ನು ನೀವೆಲ್ಲರೂ ಬಲ್ಲಿರೆಂದು ನಾನು 
ಭಾವಿಸುತ್ತೇನೆ. ಈ ವಿನೋದಕರವಾದ ಆಟಿಕೆಯು ಒಂದಿಷ್ಟು ನಾನಾ ವರ್ಣಗಳ ಗಾಜಿನ 
ಚೂರುಗಳೆನ್ನು ಹೊಂದಿರುತ್ತದೆ. ಇವುಗಳನ್ನು ಎರಡು ಅಥವಾ ಮೂರು ಚಪ್ಪಟೆಯಾದ 
ಕನ್ನಡಿಗಳ ಮಧ್ಯೆ ಇರಿಸಲಾಗಿರುತ್ತದೆ. ಇವು ಅತ್ಯಂತ ಸುಂದರವಾದ ಆಕೃತಿಗಳನ್ನು 
ರೂಪಿಸುತ್ತವೆ. ಕಲ್ಯೆಡೊಸ್ಕೋಪನ್ನು ಸ್ವಲ್ಪ ಕದಲಿಸಿದರೂ ಈ ಆಕೃತಿಗಳು 
ಸಮರೂಪತೆಯೊಂದಿಗೆ ಬದಲುತ್ತ ಹೋಗುತ್ತವೆ. ತುಂಬ ಸಾಮಾನ್ಯವಾದ ಅಟಿಕೆಯಾದ 
ಇದರಿಂದ ಎಷ್ಟೊಂದು ಅಪಾರ “ಪ್ರಮಾಣದಲ್ಲಿ ಭಿನ್ನವಿಭಿನ್ನ ನಮೂನೆಯ ಆಕೃತಿಗಳನ್ನು 
ಪಡೆಯಬಹುದೆಂದು ಯಾರೂ ಊಹಿಸಲಾರರು. ನಿಮ್ಮ ಬಳಿ "ಇರುವ ಕಲೈಡೊಸ್ಕೋಪ್‌ನಲ್ಲಿ 
ಒಳಗೆ 20 ಗಾಜಿನ ತುಂಡುಗಳಿವೆ ಎಂದು ಇಟ್ಟುಕೊಳ್ಳಿ. ಇದನ್ನು ತಿರುಗಿಸುತ್ತಕೋಗಿ, ಪ್ರತಿ 
ನಿಮಿಷವೂ ನೀವು ಹತ್ತು ಹೊಸ ನಮೂನೆಗಳನ್ನು ಪಡೆಯುತ್ತೀರೆಂದು ಇಟ್ಟುಕೊಳ್ಳಿ ಈ 20 
ಗಾಜಿನ ತುಂಡುಗಳು ನೀಡಬಹುದಾದಂಥ ಎಲ್ಲ ನಮೂನೆಗಳನ್ನೂ ನೋಡಲು ನಿಮಗೆ ಎಷ್ಟು 
ಸಮಯ ಹಿಡಿಯುತ್ತದೆ? 

ನಿಮ್ಮ ಕಲ್ಪನಾಶಕ್ತಿಯನ್ನೆಲ್ಲ ಉಪಯೋಗಿಸಿ 
ಕೊಂಡು ಊಹಿಸಿದರೂ ನಿಮಗೆ ಇದಕ್ಕೆ 
ಸರಿಯಾದ ಉತ್ತರ ಲಭಿಸುವುದಿಲ್ಲ. ನೀವು 
ಎಲ್ಲವನ್ನೂ ನೋಡಿ ಮುಗಿಸುವ ಮುನ್ನ 
ಸಾಗರಗಳು ಬತ್ತಿ ಹೋಗುತ್ತವೆ, ಪರ್ವತಗಳು 
ಕರಗಿ ಹೋಗುತ್ತವೆ. ಇವು ಉಂಟುಮಾಡುವ 
ಪ್ರತಿಯೊಂದು ಆಕೃತಿಯನ್ನೂ ನೋಡಲು 
ನಿಮಗೆ ಕೊನೆಯಪಕ್ಷ 500,000 ದಶಲಕ್ಷ 
ವರ್ಷಗಳಾದರೂ ಬೇಕಾದೀತು! 

ಈ ಆಟಿಕೆಯು ನೀಡುವ ಅಗಣಿತವಾಗಿ 
ಭಿನ್ನ ಭಿನ್ನವಾದ, ಸತತವಾಗಿ ಬದಲಾಗುತ್ತ 
ಹೋಗುವ ನಮೂನೆಗಳು ಕಲಾ ರಚಯಿತರನ್ನು 
ಬಹಳ ಕಾಲದಿಂದ ದಿಗ್ಭ್ರೃಮೆಗೊಳಿಸಿವೆ. 


ಜಯ, ಶ್‌ 
[ರಾಪ್‌ _ ಎಲ್ಲ ಕಲಾರಚಯಿತರೂ ತಮ್ಮೆಲ್ಲ 


ಮಾ ನಾಶಕ್ತಿಗಳನ್ನು ಕೂಡಿಸಿ ಯತ್ನಿಸಿದರೂ 
ಟಿ ಸಾಮಾನ್ಯ ಆಟಿಕೆಯ ಅಕ್ಷಯ 
ಕಲ್ಪನಾಚಾತುರ್ಯದ ಸರಿಸಮ ಬರಲಾರರು. 


ಚಿತ್ರ 105: ಕಲೈಡೊಸ್ಕೋಪ್‌. 


ಮನರಂಜನೆಗಾಗಿ ಭೌತಶಾಸ್ತ್ರ 153 


a ಸೂಚಿಸುವ ನಮೂನೆಗಳು ಗೋಡೆಗಳ ಮೇಲೆ ಹಚ್ಚುವ ಕಾಗದಗಳಿಗೆ, 
[ ಬಳಿಗಳಿಗೆ ಮತ್ತು ಇತರ ವಸ್ತ್ರಗಳಿಗೆ ಮನೋಹರವಾದ ಅಲಂಕಾರಿಕ 
SP 'ವಗಳಾಗಿ ನೆರವಾಗಬಲ್ಲವು, 

ಆದರೆ ಈ ಆಟಿಕೆಯು ಸ ಸಾಮಾನ್ಯ ಜನರ ಮಧ್ಯೆ ನೂರು ವರ್ಷಗಳ ಹಿಂದೆ ಕೆರಳಿಸಿದಷ್ಟು 
ಆಸಕ್ತಿಯನ್ನು ಈಗ ಕೆರಳಿಸುತ್ತಿಲ್ಲ ಆಗ ಅದು ಅತ್ಯಂತ ಆಕರ್ಷಕವಾದ ನೂತನ 
ಸೃಷ್ಟಿಯಾಗಿದ್ದಿತು. ಕವಿಗಳು ಆದರೆ ಗೌರವಾರ್ಥ ಸುತಿಗೀತೆಗಳನ್ನು ರಚಿಸಿದರು. 

ಕಲೈಡೊಸ್ಕೋಪ। ನ್ನು ಇಂಗ್ಲೆಂಡಿನಲ್ಲಿ 1816ರಲ್ಲಿ ಕಂಡುಹಿಡಿಯಲಾಯಿತು. ಸುಮಾರು 
12-18 40ಗಳುಗಳನಂತರ ಅದು ಆಗಲೇ ಜಗತ್ತಿನಾದ್ಯಂತ ಮೆಚ್ಚಿಕೆ ಗಳಿಸಿದ್ದಿತು. ರಷ್ಯದ 
"ಬ್ಲಗನಮೇರೆನ್ನಿ' ("ನಿಷ್ಠೆ ಪೃಯುಳ್ಳವನು') ಪತ್ರಿಕೆಯ 818ರ ಜುಲೈ "ಸಂಚಿಕೆಯಲ್ಲಿ ಕಥೆಗಾರ 
ಎ. ಇನ್ಫಾಯ್ದೊವ್‌ ಅದರ ಬಗೆಗೆ ಹೀಗೆ ಬರೆದರು : “'ಕರ್ಕಡೂಸ್ಕೋಪ್‌ ನಿಮಗೆ 
ತೋರಿಸುವುದನ್ನೆಲ್ಲ ಪದ್ಯವಾಗಲೀ, ಗದ್ಯವಾಗಲೀ ವಿವರಿಸಿ ತಿಳಸರಾಗದು.' ಪ್ರತಿಯೊಮ್ಮೆ 
ತಿರುಗಿಸಿದಾಗಲೂ ಆಕೃತಿಗಳು ಬದಲಾಗುತ್ತವೆ. ಹೊಸದಾಗಿ ಆಗುವ ಆಕೃತಿಗಳು 
ಯಾವೊಂದೂ ಇನ್ನೊಂದರಂತಿರುವುದಿಲ್ಲ. ಎಂತಹ ಸುಂದರ ನಮೂನೆಗಳು | ಕಸೂತಿಕಲೆಗೆ 
ಎಷ್ಟು ಅದ್ಭುತವಾಗಿರುತ್ತವೆ | ಆದರೆ ಅಂಥ ಉಜ್ವಲ ರೇಷ್ಮೆನೂಲುಗಳು 
ಕಂಡುಬರುತ್ತವಾದರೂ ಎಲ್ಲಿ 9 ಖಂಡಿತ ಇದು ಕೆಲಸಲ್ಲಿದೆ ಬೇಸ ರವಾಗಿದ್ದಾಗ 
ನೋಡಬಹುದಾದ ಒಂದು ಅತ್ಯಂತ ಆನಂದದಾಯಕ ರಂಜಕ "ಸ್ತು. ಕಾರ್ಡುಗಳಿಂದ 
'ಪೇಷನ್ಸ್‌' ಆಟ ಆಡುವುದಕ್ಕಿಂತ ಇದು ಎಷ್ಟೋ ಮೇಲು. 

“'ಕೆರೈಡೊಸ್ಕೋಪ್‌ 17ನೆಯ ಶತೆಮಾನದಷ್ಟು ಹಿಂದೆಯೇ ತಿಳಿದಿದ್ದಿತೆಂದು 
ಹೇಳಲಾಗುತ್ತದೆ. ೮ದು ಏನೇ ಇರಲಿ, ಈಗ ಕೆಲ ಕಾಲದ ಹಿಂದೆ ಅದನ್ನು ಇಂಗ್ಲೆಂಡಿನಲ್ಲಿ 
ಪುನರುಜ್ಜೀವನಗೊಳಿಸಿ ಪರಿಪೂರ್ಣಗೊಳಿಸಲಾಯಿತು. ಇದು ಕೆಲವು ತಿಂಗಳುಗಳ ಹಿಂದೆ 
ಇಂಗ್ಲಿಷ್‌ ಕಾಲುವೆಯನ್ನು ದಾಟಿ ಯೂರೋಪ್‌ ದೇಶಗಳಿಗೆ ಬಂದಿತು. ಒಬ್ಬ ಫ್ರೆಂಚ್‌ 
ಶ್ರೀಮಂತ 20,000 ಫ್ರಾಂಕ್‌ ಕೊಟ್ಟು ಒಂದು ಕಲೈಡೊಸ್ಕೋಪ್‌ ಮಾಡಿಸಿಕೊಂಡಿದ್ದಾನೆ. 
ಇದರಲ್ಲಿ ಗಾಜಿನ ತುಂಡು ಹಾಗೂ ಮಣಿಗಳ ಬದಲು ಮುತ್ತು ಹವಳಗಳಿವೆ.'' 

ಇಷ್ಟೆಲ್ಲ ಹೇಳಿದನಂತರ ಇಸ್ಮಾಯ್ಲೊವ್‌ ಕಲೈಡೊಸ್ಕೋಪ್‌ ಬಗೆಗೆ ಒಂದು 
ವಿನೋದಕರವಾದ ಉಪಕಥೆ ಹೇಳಿ ಕೊನೆಗೆ ಜೀತದಾಳು ಸಮಾಜ ವ್ಯವಸ್ಥೆಯ ಆ ಹಿಂದುಳಿದ 
ಕಾಲಕ್ಕೆ ತುಂಬ ಸರಿಹೊಂದುತ್ತಿದ್ದಂಥ ವಿಷಣ್ಣ ಟಿಪ್ಪಣಿಯೊಂದಿಗೆ ತಮ್ಮ ರೇಖನವನ್ನು 
ಮುಖ್ಯಾಯಗೊಳಸುತ್ತಾರೆ: P 

“ಅತ್ಯುತ್ತಮ ದ್ರಗ್ನಿಜ್ಞಾನ ಉಪಕರಣಗಳಿಗೆ ಹೆಸರುವಾಸಿಯಾದ ಸಾಮ್ರಾಟ ಯಂತ್ರತಜ್ಞ 
ರಾಸ್ಟಿನಿಯವರೂ ಕಲೈಡೊಸ್ಕೋಪ್‌ ಮಾಡಿ, ಒಂದೊಂದಕ್ಕೂ 20 'ಕೂಬಲ್‌ಗಳಂತೆ 
ಮಾರುತ್ತಿದ್ದಾರೆ. ಭೌತಶಾಸ್ತ್ರ ರಸಾಯನಶಾಸ ಸ್ವಗಳ ಕುರಿತು ಉಪನ್ಯಾಸಗಳನ್ನು ಕೇಳುವುದಕ್ಕಿಂತ 
ಹೆಚ್ಚು ಜನೆ ಇದನ್ನೇ ” ಇಷ್ಟಪಡುತ್ತಾರೆಂಬುದರಲ್ಲಿ ಸಂದೇಹವಿಲ್ಲ, ಆ ಶಾಸ್ತ್ರಗಳ 
ಅಧ್ಯಯನದಿಂದ ಈ ರುಜಸೇವಾನಿರತ ಮಾನ್ಯ ರಾಸ್ಟಿನಿಯವರು, ನಮಗೇ ಸಖೇದಾಶ್ಚರ್ಯ 
ಉಂಟುಮಾಡುವಂತೆ, ಯಾವ ಲಾಭವನ್ನೂ ಗಳಿಸಿಲ್ಲ. 4 

ಬಹಳ ಕಾಲದವರೆಗೆ ಕಲೈಡೊಸ್ಕೋಪ್‌ ಕೇವಲ ವಿನೋದಾತ್ಮಕ ಆಟಿಕೆಯಷ್ಟೆ ಆಗಿದ್ದಿತು. 
ಈಗ ಇದನ್ನು ನಮೂನೆಗಳ ರಚನೆಗೆ ಉಪಯೋಗಿಸಲಾಗುತ್ತದೆ. ಕೆಲ್ಕಡೊಸ್ಕೋ ಪ್‌ ರಚಿಸುವ 
ಆಕೃತಿಗಳ ಛಾಯಾಚಿತ್ರ ತೆಗೆಯುವ ಸಾಧನವೊಂದನ್ನೂ" ಕಂಡುಹಿಡಿಯಲಾಗಿದೆ. ಹೀಗೆ 


jas ಮನರಂಜನೆಗಾಗಿ ಭೌತಶಾಸ್ತ್ರ 


ನಮೂನೆಗಳನ್ನು ಯಾಂತ್ರಿಕವಾಗಿಯೂ ಒದಗಿಸಲಾಗುತ್ತಿದೆ. 
ಬಗೆಬಗೆಯ ಆಲಂಕಾರಿಕ ನಮೂನೆಗಳನ್ನು ಯಾಂತ್ರಿಕವಾಗಿಯೂ ತಃ 


ಭ್ರಮೆಗಳ ಹಾಗೂ ಮರೀಚಿಕೆಗಳ ಅರಮನೆಗಳು 

ನಾವು ಗಾಜಿನ ಚೂರುಗಳ ಗಾತ್ರಕ್ಕೆ ಕುಗ್ಗಿ ಕಲೈಡೊಸ್ಕೋಪ್‌ ಒಳಕ್ಕೆ ನುಸುಳಿ .. 

ಸಾಧ್ಯವಾಗುವುದಾದರೆ ನಮಗೆ ಯಾವ" ರೀತಿಯ ನ ಂವೇದನೆಯಾಗಬಹು we ರರ 
ಟಿಕೊಟ್ಟವರು ಅಂತಹ ಅ ಆಃ 
ಪ್ಯಾರಿಸಿನಲ್ಲಿ ಜರುಗಿದ ವಿಶ್ವಪ್ರದರ್ಶನಕ್ಕೆ ಭೇ ಗ 
ks ನೆ ದು ಅದರಲ್ಲಿ ಆಕರ್ಷಣೆಯ ಸುವಾ 
ಹೊಂದಿದ್ದರು. ಭ್ರಮೆಗಳ ಅರಮನೆ ಎಂಬು F ಗ 
ಕಲೈಡೊಸ್ಕೋಪ್‌ನ ಒಳಭಾ 

ಂದು ಜಾರಿ ಪ್ರಮಾಣದ ಗಡುಸಾದ ನ 
ಜತ್ತ ಆರು ಮೂಲೆಗಳ ಸಭಾಂಗಣವನ್ನು. ಊಹಿಸಿಕೊಳ್ಳಿ. 
ಗೋಡೆಗಳಲ್ಲಿ ಒಂದೊಂದೂ ಒಂದು ಭಾರಿಯಾದ ಸುಂದರವಾಗಿ ೬೬೩. 

ಯಲ್ಲೂ ಅದು ವಾಸ್ತುಶಿಲ್ಪ ಅಲಂ! 
ಕನ್ನಡಿಯಾಗಿದ್ದಿತು. ಒಂದೊಂದು ಮೂಲೆ ಎ 
ಶಿಲ್ಪ ವಿನ್ಯಾಸಗಳ 'ೊತಿಗೆ ಸಾಮರಸ್ಯ 

ಹೊಂದಿದ್ದಿತು. ಒಳಮಾಳಿಗೆಯ ಸುಂದರ pk 
ಬೆರೆತುಕೊಂಡಂತಿದ್ದ ಸ್ಪಂಭಗಳೂ ಕಾರ್ನೀಸು (ಕಪೋತ) ಗಳೂ ಅಂದನ 
ಪ್ರಾಸಾದವನ್ನು ಪ್ರಶೇಶಿನಿದ ಪ್ರೆ ಸ್ರೀಕ್ಷಕನು ಎಲ್ಲರೂ ಒಂದೇ ಸಮನಾಗಿ ಕಾಣುತ್ತಿ ಸ 
ಜನಸ್ತೋಮದಲ್ಲಿ ತಾನೊಬ್ಬ ಎಂಬ ಭಾವನೆಯನ್ನು ಪಡೆಯುತ್ತಿದ್ದನು. ಸಮಾಂ Fr 
ಎದುರುಬದುರಾಗಿ ಕೊನೆಯಿಲ್ಲದಂತೆ ಸಾಗಿಹೊಗಿದ್ದ ಸಾರುಸಾಲು ಹ 

ನಾಂಗಣಗಳು ಎಲ್ಲ ಪಕ್ಕಗಳಲ್ಲೂ ಕಣ್ಣೋಟ 'ನಿಲುಕುವವರೆಗೂ ಸ 
ಎ ಚಿತ್ರ 10ರಲ್ಲಿ ಸಮತಲ 'ೇಖೆಗಳನ್ನುಳ್ಳ ೫... 1 
ಪ್ರತಿಫಲನದೆ ಫ 'ಿತಾಂಶಗಳಾಗಿವೆ. ಲಂಬ ರೇಖೆಗಳುಳ ಮುಂದಿನ ಹ ಹನ್ನೆರ ಸಭಾಂಗಣಗ 


ಚೇ 


ಕಾ | 


ಚಿತ್ರ 106 : ಕೇಂದ್ರ ಸಭಾಂಗಣದ (ಹಾಲ್‌) ಗೋಡೆಗಳಿಂದ ಮುಮ್ಮಡಿ ಪ್ರತಿಫಲನವು 
36 ಸಭಾಂಗಣಗಳನ್ನು ಉಂಟುಮಾಡುತ್ತದೆ. 


155 


ಮನರಂಜನೆಗಾಗಿ ಭೌತಶಾಸ್ತ್ರ 


ಚಿತ್ರ 107: '"ಮರೀಚಿಕೆಗಳ ಮಹಲಿ"'ನ 
ರಹಸ್ಯ. 


ಇಮ್ಮಡಿ ಪ್ರತಿಫಲನದ ಫಲಿತಾಂಶ 
ಗಳಾಗಿವೆ. ಇಳುಕಲು ಗೆರೆಗಳುಳ್ಳ 
ಅನಂತರದ ಹದಿನೆಂಟು ಮುಮ್ಮಡಿ 
ಪ್ರತಿಫಲನದ ಫಲಿತಾಂಶಗಳಾಗಿವೆ. 
ಹೀಗೇ ಒಂದೊಂದು ಹೊಸ ಪ್ರತಿಫಲನ 
ದೊಂದಿಗೂ ಸಭಾಂಗಣಗಳ ಸಂಖ್ಯೆ 
ಬಹುಗುಣಗೊಳ್ಳುತ್ತ ಹ 
ಆದರೆ ಇದು. ಹಜವಾಗಿಯೇ, 
ಕನ್ನಡಿಗಳು ಎಷ್ಟು ಚೆನ್ನಾ ಗಿದ ಎಂಬುದರ 
ಮೇಲೆ ಮತ್ತು ಅವನ್ನು ಸರಿಯಾಗಿ 
ಸಮಾಂತರವಾಗಿ ಇರಿಸಲಾಗಿದೆಯೇ 
ಎಂಬುದರ ಮೇಲೆ ಅವಲಂಬಿಸಿರುತ 
ದೆನ್ನಿ, ವಾಸ್ತವವಾಗಿ ಇದರಲ್ಲಿ 468 
ಡದ ಕಾಣಬಹುದು. ಇದು ಹನ್ನೆರಡನೆಯ ಪ್ರತಿಫಲನದ ಫಲಿತಾಂಶ 

ಬೆಳಕಿನ ಪ್ರತಿಫಲನದ ನಿಯಮಗಳನ್ನು ಬಲ್ಲ ಪ್ರತಿಯೊಬ್ಬರೂ ಈ ಭ್ರಮೆ ಹೇಗೆ 
ಉಂಟಾಗುತ್ತದೆಂಬುದನ್ನು ಅರ್ಥ ಮಾಡಿಕೊಳ್ಳಬಲ್ಲರು. ಇಲ್ಲಿ ಮೂರು ಜೊತೆ ಸಮಾಂತರ 
ಕನ್ನಡಿಗಳೂ ಒಂದೊಂದನ್ನು ಕೋಸದಲ್ಲಿರಿಸಿದ ಹತ್ತು ಜೊತೆ” ಕನ್ನಡಿಗಳೂ ಇರುವುದರಿಂದ, 
ಅವು ಇಷ್ಟೊಂದು ಪ್ರತಿಫಲನಗಳನ್ನು ನೀಡುವುದರಲ್ಲಿ 'ಶಿಕ್ಚರ್ಯವಣಲ್ಲ 

ಪ್ಯಾರಿಸ್‌ ಪ್ರದರ್ಶನದಲ್ಲಿದ್ದ "ಮರೀಚಿಕೆಗಳ' ಮಠಲು'' ಉಂಟುಮಾಡುತ್ತಿದ್ದ ದೃಷ್ಟಿ 
ಭ್ರಾಂತಿಗಳು ಇನ್ನೂ ಹೆಚ್ಚು ವಿಚತ್ರವಾಗಿದ್ದವು. ಇದರಲ್ಲಿ ಕೊನೆಯಿಲ್ಲದಷ್ಟು ಪ್ರತಿಫಲನಗಳು' 
ಉಂಟಾಗುತ್ತಿದ್ದುದರೆ ಜೊತೆಗೆ ಅಲಂಕರಣಗಳಲ್ಲಿ ಶೀಘ್ರ ಬಿದಲಾವಣೆಗಳೂ 


6 
15 ಮನರಂಜನೆಗಾಗಿ ಭೌತಶಾಸ್ತ್ರ 


ಉಂಟಾಗುತ್ತಿದ್ದವು. ಬೇರೆ ಮಾತುಗಳಲ್ಲಿ ಅದೊಂದು ಬಹು ಭಾರಿಯಾದ, ಆದರೆ 
ಚಲಿಸುವುದೆಂದು ಕಂಡುಬರುತ್ತಿದ್ದ, ಪ್ರೇಕ್ಷಕರು ಒಳಭಾಗದಲ್ಲಿದ್ದ, ಕಲ್ಪೆಡೊಸ್ಕೋಪ್‌ ಆಗಿದ್ದಿತು. 

ರತ್ನಗನ್ನಡಿಗಳ ಈ ಮಂದಿರದಲ್ಲಿ ಮೂಲೆಗಳು ಸುತ್ತುವಂತೆ ತಿರುಗಣಿಗಳನ್ನು, ಸುತ್ತುವ 
ರಂಗಮಂದಿರದಲ್ಲಿ ಏರ್ಪಡಿಸುವಂತೆಯೇ ಏರ್ಪಡಿಸುವ ಮೂಲಕ ಈ ಚಲನೆಯನ್ನು 
ಉಂಟುಮಾಡಲಾಗಿದ್ದಿತು. 1, 2 ಹಾಗೂ 3ನೇ ಮೂಲೆಗಳಿಗೆ ಅನುಗುಣವಾಗಿರುವಂತೆ 
ಮೂರು ಬದಲಾವಣೆಗಳನ್ನು ಮಾಡಬಹುದೆಂದು ಚಿತ್ರ 107 ತೋರಿಸುತ್ತದೆ. ಮೊದಲ ಆರು 
ಮೂಲೆಗಳನ್ನು ಉಷ್ಣವಲಯದ ಕಾಡಿನಂತೆ ಅಲಂಕರಿಸಲಾಗಿದೆ, ಮುಂದಿನ ಆರು 
ಮೂಲೆಗಳನ್ನು ಷೇಕ್‌ನ ಅರಮನೆಯ ಒಳಭಾಗದಂತೆ ಶೃಂಗರಿಸಲಾಗಿದೆ, ಕೊನೆಯ ಆರು 
ಮೂಲೆಗಳನ್ನು ಭಾರತದ ದೇವಸ್ಥಾನವೊಂದರಂತೆ ಅಲಂಕರಿಸಲಾಗಿದೆ, ಎಂದು 
ಇಟ್ಟುಕೊಳ್ಳೋಣ. ಮರೆಯಾಗಿ ಇರಿಸಿದ '3ರುಗಣಿ ಸಾಧನವನ್ನು ಒಮ್ಮೆ ತಿರುಗಿಸಿದರೆ ಸಾಕು, 
ಉಷ್ಣವಲಯದ ಕಾಡು ದೇವಸ್ಥಾನವಾಗಿ, ಇಲ್ಲವೇ ಅರಮನೆಯಾಗಿ ಮಾರ್ಪಡುತ್ತದೆ. ಈ 
ಇಡೀ ಚಮತೃತಿಯು ಬೆಳಕಿನ ಪ್ರತಿಫಲನದಂತಹ ಸರಳ ಭೌತಶಾಸ್ತ್ರ ಘಟನೆಯ ಮೇಲೆ 
ಆಧರಿತವಾಗಿದೆ. 


ಬೆಳಕು ಏಕೆ ಮತ್ತು ಹೇಗೆ ಬಾಗುತ್ತದೆ 

ಬೆಳಕು ಒಂದು ಮಾಧ್ಯಮದಿಂದ ಭಿನ್ನ ಸಾಂದ್ರತೆಯ ಮತ್ತೊಂದಕ್ಕೆ ಹೋಗುವಾಗ 
ಪಕ್ರೀಕರಣಗೊಳ್ಳುವುದು ನಿಸರ್ಗದ ಖಯಾಶಿಗಳಲ್ಲೊಂದೆಂದು ಅನೇಕರು. ಭಾವಿಸುತ್ತಾರೆ. 
ಬೆಳಕು ಅದೇ "ದಿಕ್ಕಿನಲ್ಲಿ ನೇರವಾಗಿ ಹೋಗದೆ ಏಕೆ ಬಾಗುತ್ತದೆಂಬುದು ಅವರಿಗೆ 
ಅರ್ಥವಾಗುವುದೇ ಇಲ್ಲ ನೀವೂ ಹಾಗೆಯೇ ಭಾವಿಸುತ್ತೀರ ಹಾಗಾದರೆ, ಹೆಜ್ಜೆ 
ಹಾಕಿಕೊಂಡು ಹೋಗುತ್ತಿರುವ ಸೈನಿಕರ ಸಾಲೊಂದು ನೆಲಗಟ್ಟು ಮಾಡಿದ ರಸ್ತೆಯಿಂದ 
ಹಳ್ಳಗಳಿರುವ ರಸ್ತೆಗೆ ಹೆಜ್ಜೆ ಇಡುವಾಗ ವರ್ಶಿಸುವಂತೆಯೇ ಬೆಳಕೂ ವರ್ತಿಸುತ್ತದೆ ಎಂದು 
ತಿಳಿಯುವುದು ನಿಮಗೆ ಬಹು ುಶಃ ಹರ್ಷದಾಯಕವಾದೀತು. 


ಚಿತ್ರ 109 : ಬೆಳಕಿನ ವಕ್ರೀಕರಣಕ್ಕೆ ವಿವರಣೆ. 


ಬೆಳಕು ಹೇಗೆ ಪಕ್ರೀಕರಣಗೊಳ್ಳುತ್ತದೆ ಎಂಬುದಕ್ಕೆ ಇಲ್ಲೊಂದು ತುಂಬ ಸರಳವಾದ 
ಹಾಗೂ ಬೋಧಪ್ರ ದವಾದ ನಿದರ್ಶ ಸವಿದೆ. ನಿಮ್ಮ ಮೇಜಿನ ಮೇಲೆ ಹಾಸಿರುವ ಬಟ್ಟೆಯನ್ನು 
ಮಡಿಚಿ ಚಿತ್ರ 109ರಲ್ಲಿ ತೋರಿಸಿರುವಂತೆ ಇರಿಸಿ ಮೇಜಿನ ಮೇಲ್ಭಾಗವನ್ನು ಸ್ವಲ್ಪ 


ಮನರಂಜನೆಗಾಗಿ ಭೌತಶಾಸ್ತ್ರ 157 


ಇಳಿಜಾರಾಗುವಂತೆ ಮಾಡಿ. ಆಮೇಲೆ ಮುರಿದ ಉಗಿ ಎಂಜಿನ್‌ ಆಟಿಕೆ ಅಥವಾ 
ಮತ್ತಾವುದಾದರೂ ಆಟಕೆಯಿಂದ ಒಂದೇ ಅಕ್ಷದ ಮೇಲಿರುವ ಕೆಲವು ಜೋಡಿ ಗಾಲಿಗಳನ್ನು 
ಮೇಜಿನ ಒಂದು ಕಡೆಯಿಂದ ಮತ್ತೊಂದಕ್ಕೆ" ಹೋಗುವಂತೆ ಹರಿಯ ಬಿಡಿ. ಅವುಗಳ 
ಮಾರ್ಗವು ಬಟ್ಟೆಯ ಮಡಿಕೆಗೆ ಸಮಕೋನದಲ್ಲಿದ್ದಾಗ ವಕ್ರೀಕರಣವಾಗುವುದಿಲ್ಲ. ಇದು, 
ಎರಡು ವಿಭಿನ್ನ ಮಾಧ್ಧಮಗಳ ಮಧ್ಯದ ಗಡಿರೇಖೆಯ ಮೇಲೆ ಲಂಬವಾಗಿ ಬಿದ್ದಾಗ ಬೆಳಕಿನ 
ಕಿರಣವು ಚಾಗುವುದಿಲ್ಲ, ಎಂಬ ದೃಗ್ವಿಜ್ಞಾನ ನಿಯಮವನ್ನು ಸ್ಪಷ್ಟಗೊಳಿಸುತ್ತದೆ. “ಆದರೆ ಈ 
ಗಾಲಿಗಳ ಮಾರ್ಗವು ಬಟ್ಟೆಯ ಮಠಿಕಗೆ ॥ ಓರೆಯಾಗಿದ್ದಾಗ ಆ “ಬಿಂದುವಿನೆಲ್ಲಿ - ಎರಡು 
ಎಭಿನ್ನ ಮಾಧ್ಯಮಗಳ ನಡುವಿನ ಎಲ್ಲೆಯಲ್ಲಿ - ಮಾರ್ಗದ ದಿಕ್ಕು ಬದಲುತ್ತದೆ. ಅಲ್ಲಿ ನಾವು 
ವೇಗದಲ್ಲಿ ಬದಲಾವಣೆಯನ್ನೂ ಕಾಣುತ್ತೆ ಷೆ 

ವೇಗವು ಹೆಚ್ಚಾಗಿರುವ" ಭಾಗದಿಂದ (ಬಟ್ಟೆ ಹಾಸದಿರುವ ಭಾಗದಿಂದ) ವೇಗವು 
ಕಮ್ಮಿಯಾಗಿರುವ ಭಾಗಕ್ಕೆ ಬಟ್ಟೆ ಹಾಸಿರುವ ಭಾಗಕ್ಕೆ) ಹೋಗುವಾಗ ಗಾಲಿಗಳ ಮಾರ್ಗದ 
ದಿಕ್ಕು ೨ (""ಕಿರಣವು'') “ಸಹಜ ಆಪಾತ'' ದಿಕ್ಕಿಗೆ ಹತ್ತಿರವಾಗಿರುತ್ತದೆ. ಇದಕ್ಕೆ ಪ್ರತಿಯಾಗಿ ಕಮ್ಮಿ 
ವೇಗದ ಭಾಗದಿಂದ ಅಧಿಕ ವೇಗದ ಭಾಗಕ್ಕೆ "ಹೋಗುವಾಗ ಗಾಶೆಗಳ ದಿಕ್ಕು ಸಹಜ ದಿಕ್ಕಿನಿಂದ 
ದೂರ ಹೋಗುತ್ತದೆ. 

ಹೊಸ ಮಾಧ್ಯಮದಲ್ಲಿ ಬೆಳಕಿನ ವೇಗವು Pe ವಕ್ರಿ ಕರಣವಾಗುತ್ತದೆ 
ಎಂಬ ನಿಯಮದ ತಿರುಳ ಸನ್ನು ಮೇಲಿನ ಯೋಗವು ವಿವರಿಸುತ್ತದೆ. ವೇಗದ 
ಬದಲಾವಣೆಯು ಹೆಚ್ಚಾದಷ್ಟೂ ಇ ವಕ್ರೀಕರಣ ಕೋನಪು ಅಷ್ಟೂ ಹೆಚ್ಚಾಗಿರುತ್ತದೆ, ಏಕೆಂದರೆ, 
ದಿಕ್ಕು ಎಷ್ಟು ಹೆಚ್ಚು ಬದಲುತ್ತದೆ ಎಂಬುದನ್ನು ತೋರಿಸುವ ಸವ್ಯ ಕಿರಣ `ಸೂಜ್ಯಾಂಕ'ವು 
ಈ ಬೀಗಗಳ ಪರಸ್ಪರ ಭಾಜ್ಯ ಭಾಜಕ ಸಂಬಂಧವಲ್ಲ ದೆ ಬೇರೇನೂ ಅಲ್ಲ. ಗಾಳಿ ಫಿಯಿಂದ 
ನೀರಿಗೆ ಹೋಗುವಾಗ ಪಕ್ರೀಕರಣ ಸೂಚ್ಯಾಂಕವು 4/3 ಆಗಿದ್ದರೆ, ಬೆಳಕು ಗಾಳಿಯಲ್ಲಿ 
ನೀರಿನಲ್ಲಿ ಹೋಗುವುದಕ್ಕಿಡ 1.3 ಪಟ್ಟು ಹೆಚ್ಚು ವೇಗವಾಗಿ ಹೋಗುತ್ತದೆ ಎಂದು 
ಅರ್ಥವಾಗುತ್ತದೆ. 

ಇದು ನಮಗೆ ಬೆಳಕಿನ ಪ್ರಸರಣದ ಮತ್ತೊಂದು ಬೋಧನಾತ್ಮಕ ಸ್ವರೂಪವನ್ನು 
ತಿಳಿಸಿಕೊಡುತ್ತದೆ. ಪ್ರತಿಫಲಿಸುವಾಗ ಬೆಳಕು ಅತ್ಯಂತ ಪ್ರಸ್ಥವಾದ ಮಾರ್ಗ" ಹಿಡಿದಲ್ಲಿ' 
ವಕ್ರೀಕರಣಗೊಳ್ಳುವಾಗ ಅದು ಅತ್ಯಂತ ವೇಗದ ಮಾರ್ಗ ಹಿಡಿಯುತ್ತದೆ. ಬೇರೆ ಯಾವ 
ಮಾರ್ಗವೂ ಅದನ್ನು ಅದರ “'ಗಮ್ಮಸ್ಥಳ'ಕ್ಕ ಈ ಬಾಗಿದ ಮಾರ್ಗಕ್ಕಿಂತ ಹೆ: ಗ 
ಕೊಂಡೊಯ್ಯುವುದಿಲ್ಲ. 


1 
ಣ್ಣ 


ದೂರದ ಮಾರ್ಗವೇ ವೇಗದ ಮಾರ್ಗ 

ಬಾಗಿದ ಮಾರ್ಗವು ನಿಜಕ್ಕೂ ನಮ್ಮನ್ನು ನಮ್ಮ ಗಮ್ಯಸ್ಥಳಕ್ಕೆ ನೇರವಾದ ಮಾರ್ಗಕ್ಕಿಂತ 
ಹೆಚ್ಚು ಬೇಗ ತರಬಲ್ಲುದೆ? ಹೌ ನದು ನಾವು 'ನಮ್ಮ ಮಾರ್ಗದ ವಿವಿಧ ವಿಭಾಗಗಳಲ್ಲಿ ವಿಭಿನ್ನ 
ವೇಗಗಳಲ್ಲಿ ಹೋದಾಗ ಇದು ಹೀಗಾಗಬಲ್ಲುದು. "A ಮತು ಸ ಔ ರೈಲ್ವೇ ನಿಲ್ದಾಣಗಳ ನಡುವೆ 
A ನಿಲ್ದಾಣಕ್ಕೆ ಸಮೀಪವಾಗಿ ವಾಸಿಸುತ್ತಿರುವ ಹಳ್ಳಿಗರು” B ನಿಲ್ದಾಣಕ್ಕೆ ಹೆಚ್ಚು ಬೇಗ 
ಹೋಗಬೇಕಾದಲ್ಲಿ A ನಿಲ್ದಾಣಕ್ಕೆ ನಡೆದುಕೊಂಡು ಅಥವಾ ' ಬೈಸಿಕಲ್‌ ಸವಾರಿ 
ಮಾಡಿಕೊಂಡು ಹೋಗಿ ಅಲ್ಲಿಂದ 1 ನಿಲ್ದಾಣಕ್ಕೆ ರೈಲಿನಲ್ಲಿ ಹೋಗುತ್ತಾರೆಯೇ ಹೊರತು, 
ಅದಕ್ಕಿಂತ ಹತ್ತಿರ ಮಾರ್ಗವಾದ ನಿಲ್ದಾ ಣಕ್ಕೆ: ನೇರವಾದ ಮಾರ್ಗವನ್ನು ಹಿಡಿಯುವುದಿಲ್ಲ. 


158 ಮನರಂಜನೆಗಾಗಿ ಭೌತಶಾಸ್ತ್ರ 


8 7 0 
ಹುಲ್ಲು ಕ್ರಾ 
E F 
ಮರಳು ಣು 
A D 
ಚಿತ್ರ 110 : ಅಶ್ಛಸ್ಥೆನ್ನದ ಸಂದೇಶವಾಹಕನ ಸಮಸ್ಯೆ 4 ಯಿಂದ ೧ಗೆ ಅತ್ಯಂತ ವೇಗವಾಗಿ 
| ಹೋಗಲು ಮಾರ್ಗವನ್ನು ಸ ಕಂಡುಹಿಡಿಯಿರಿ. 
ಚಿತ್ರ 110' ಸ 


ಮತ್ತೊಂದು ನಿದರ್ಶನ. ಸ ಸ್ಥಳದಿಂದ € ಸ್ಥಳಕ್ಕೆ (ಚಿತ್ರ 
ನೀಡುವಂತೆ ರಾವುತನನ್ನು ಕಳುಹಿಸಲಾಗುತ್ತದೆ. ಸಿ ಮತ್ತು € ಸ್ಥಳಗಳ ನಡುವ 0 
ಮರಳಿನಿಂದ ಕೂಡಿರುತ್ತದೆ, ಇನ್ನೊಂದು ಸ್ವಲ್ಪ ಭಾಗ ಹುಲ್ಲಿನಿಂದ ಕೂಡರುತ್ತ 
ಇವೆರಡನ್ನೂ EF ಸರಳರೇಖೆ ಪ್ರತ್ಯೇಕಿಸುತ್ತದೆ. ಮರಳಿನಿಂದ ಕೂಡಿದ ಭಾಗವನ್ನು ಕ್ರಮಿಸಲು 
ಹುಲ್ಲಿನ ಭಾಗವನು ಕ್ರಮಿಸುವುರಕ್ಕಿತ ಎರಡರಷ್ಟು ಕಾಲ ಬೆಳಾಗತ್ತರೆಂದು ನಾವು 
ಬಲ್ಲೆವು. ಈಗ ಸಂದೇಶವನ್ನು ಬೇಗ ತಲುಪಿಸಲು" ರಾವುತನು ಯಾವ ಮಾರ್ಗವನ್ನು 


ಹಿಡಿಯಬೇಕು ? 
8 
( 
A 
ಚಿತ್ರ 111 : ಅಶ್ವಸ್ಥೆನ್ಯದ ಸಂದೇಶವಾಹಕನ ಸಮಸ್ಯೆ ಮತ್ತು ಅದಕ್ಕೆ ಪರಿಹಾರ. 


AMC ಅತ್ಯಂತ ವೇಗದ ಮಾರ್ಗ. 


159 
ಮನರಂಜನೆಗಾಗಿ ಭೌತಶಾಸ್ತ್ರ 


H 
| 
ಚಿತ್ರ 112 : ಇದರಲ್ಲಿ ಕೋನ 1ರ ಸ್ಟ ಸೈನ್‌ ಎಷ್ಟು? ॥ ಹಾಗೂ ತ್ರಿ ತ್ರಿಜ್ಯದ ಭಾಜ್ಯಭಾಜಕ ಪ್ರಮಾಣವೇ 
ಕೋನ/ರ ಸ್ಟೆನ್‌. ॥ ಹಾಗೂ: ತ್ರಿಜ್ಯದ ಭಾಜ್ಯಭಾಜಕ ಪ್ರಮಾಣವು ಕೋನ2ರ ಸೈನ್‌. 


A ಮತ್ತು [6 ಮಧ್ಯದ ನೇರ ಮಾರ್ಗ, ಎಂದು ಮೊದಲ ನೋಟಕ್ಕೆ ಯಾರೇ ಆಗಲಿ 
ಭಾವಿಸಬಹುದು. ಆದರೆ 'ಯಾವುದೇ ರಾವುತನೂ ಆ ಮಾರ್ಗ ವನ್ನು ಹಿಡಿಯುವುದಿಲ್ಲವೆಂದೇ 
ನಾನು ಭಾವಿಸುತ್ತೇನೆ. ಮರಳಿನ ಭಾಗವನ್ನು ದಾಟಲು ಹೆಚ್ಚು ಕಾಲ ಹಿಡಿಯುವುದರಿಂದ 
ರಾವುತನು ಈ "ಭಾಗವನ್ನು ಹೆಚ್ಚು ಓರೆಯಾಗಿರದ ಮಾರ್ಗದ ಮೂಲಕ ಕ್ರಮಿಸಿ ಈ 
ಪ್ರಯಾಣದ ಕಾಲವನ್ನು “ಕಮ್ಮಿ “ಮಾಡುವುದೇ ಹೆಚ್ಚು ಒಳಿತೆಂದು ಸರಿಯಾಗಿಯೇ 
ಭಾವಿಸುತ್ತಾನೆ. ಇದು ಸಹಜವಾಗಿಯೇ ಅವನು ಹುಲ್ಲಿನ ಭಾಗದ ಮೇಲೆ ಹೋಗುವ 
ಮಾರ್ಗವನ್ನು ದೀರ್ಫಗೊಳಸುತ್ತದೆ. ಆದರೆ ಕುದುರೆಯು ಈ ಮಾರ್ಗದಲ್ಲಿ ಅವನನ್ನು 
ಎರಡು ಪಟ್ಟು ಹೆಚ್ಚು ವೇಗದಲ್ಲಿ ಕರೆದೊಯ್ಯುವುದರಿಂದ, ಈ ದೀರ್ಪವಾದ ದೂರವೂ 
ವಾಸ್ತವವಾಗಿ "ಅವನಿಗೆ ಕಮ್ಮಿ ಕಾಲದ್ದೇ ಆಗುತ್ತದೆ. ಬೇರೆ ಮಾತುಗಳಲ್ಲಿ ರಾವುತನು ಮರಳು 
ಹಾಗೂ ಹುಲ್ಲಿನ ನಡುವಿನ ಗಡಿಸ್ಥಳದಲ್ಲಿ ವಕ್ರಿ ಕ್ರೀಕರಣಗೊಳ್ಳುವ ಮಾರ್ಗ ಪನ್ನು ಹಿಡಿಯುತ್ತಾನೆ. 
ಹುಲ್ಲಿನ ಮೇಲೆ ಹೋಗುವ ಮಾರ್ಗವು ಗಡಿಗೆ ಎಳೆದ ಲಂಬರೇಖೆಯೊಂದಿಗೆ ಮರಳ 
ಮೇಲಿನ ಮಾರ್ಗಕ್ಕಿಂತ ಹೆಚ್ಚು ದೊಡ್ಡದಾದ ಕೋನವನ್ನು ಉಂಟುಮಾಡುತ್ತದೆ. 

ನೇರವಾದ 'ಮಾರ್ಗ ಸಲಯೇ ಅತ್ಯಂತ ಶೀಘ್ರದ ಮಾರ್ಗವೇನೂ" ಸ ತ್ತ 
ಯಾರೇ ಆಗಲಿ ಮನಗಾಣಬಹುದು. ಮರಳು ಹಾಗೂ ಹುಲ್ಲಿನ ವಿಭಾಗಗಳು. ಬೇರೆ ಬಿ 
ಅಗಲಗಳನ್ನೂ, ಚಿತ್ರ 110ರಲ್ಲಿ ತೋರಿಸಿರುವಂತೆ ಬೇರೆ ಬೇರೆ ದೂರಗಳನ್ನ 
ಹೊಂದಿರುವುದರಿಂದ, ಸಂದೇಶವಾಹಕನು ವಕ್ರಮಾರ್ಗ ಸಿಔ೦ಯನ್ನು ಹಿಡಿದರೆ ಹೆಚ್ಚು 
ಶೀಘ್ರವಾಗಿ ತನ್ನ ಗಮ್ಯಸ್ಥಾನವನ್ನು ತಲುಪುತ್ತಾನೆ (ಚಿತ್ರ 111). 

ಚಿತ್ರ 110ರಲ್ಲಿರುವಂತೆ ಮರಳಿನ ವಿಭಾಗ 2 ಕಿಲೋಮೀಟರ್‌ ಅಗಲವಾಗಿದೆ, ಹುಲ್ಲಿನ 
ವಿಭಾಗವು 3 ಕಿಲೋಮೀಟರ್‌ ಅಗಲವಾಗಿದೆ. ದೂರ 80 7ಕಿಲೋಮೀಟರ್‌ ಆಗಿದೆ. 
ಫೈಥಾಗೊರಾಸ್‌ Fy ಪ್ರಕಾರ. ಸಿಯಿಂದ ಹಿಡಿದು ವರೆಗೆ ಇಡೀ ಉದ (ಚಿತ್ರ 111) 
ಬೆ ತಾಗಿ = ಇ 86 ಕಿಮೀಗಳಿಗೆ ಸಮನಾಗಿರುತ್ತದೆ. ಮರಳಿನ ಮೇಲೆ 
ಹೋಗುವ AN ಟ್ಟೆ ಇದರ ಎರಡನೇ ಐದರಷ್ಟು ಅಥವಾ 3.44 ಕಿ.ಮೀ. ಆಗುತ್ತದೆ. 


160 ಮನರಂಜನೆಗಾಗಿ ಭೌತಶಾಸ್ತ್ರ 


ಮರಳಿನ ವಿಭಾಗವನ್ನು ದಾಟುವುದು ಹುಲ್ಲಿನ ವಿಭಾಗವನ್ನು ದ್‌ ದಾಟುವುದಕ್ಕಿಂತ 2 ಪಟ್ಟು ಹೆಚ್ಚು 
ಸಾಲವನ್ನು ತೆಗೆದುಕೊಳ್ಳುವುದರಿಂದ 3.44 ಕಿ.ಮೀ. ದೂರವು ಕಾಲದ ದ್ರ ದೃಷ್ಟಿಯಿಂ ೦ದ 6.88 
ಕಿ.ಮೀ. ಹುಲ್ಲಿನ ಮಾರ್ಗಕ್ಕೆ ಸಮನಾಗುತ್ತದೆ. ಆದ್ದರಿಂದ 8.6 ಕಿ.ಮೀ. ಸರಳರೇಖೆಯ AC 
ಮಾರ್ಗವು 12.04 ಕಿ.ಮೀ. ಹುಲ್ಲಿನ ಮೇಲಿನ ಮಾರ್ಗಕ್ಕೆ ಸಮನಾಗುತ್ತದೆ. 
ಈಗ 680 ವಕ್ರಮಾರ್ಗವನ್ನು "'ಹುಲ್ಲಿನ'' "ಮಾರ್ಗಕ್ಕೆ ಸೆರಿಪರ್ತಿಸೋಣ. ನ 
ವಿಭಾಗವು 2 ಕಿಮೀ. ಆಗಿದೆ. ಇದು ಕಾಲದಲ್ಲಿ ಹ ಹುಲ್ಲಿನ ಮೇಲಿನ 4 ಸಿ:ಮರಗೆ 
ಸಮನಾಗಿರುತ್ತದೆ. 80 ವಿಭಾಗವು 3737 . 458 - 7.61 ಕಿ.ಮೀ. ಆಗಿರುತ್ತದೆ. 
ಇದಕ್ಕೆ 4 ಕಿಲೋಮೀಟರುಗಳನ್ನು ಸೇರಿಸಿದಲ್ಲಿ 880 ವಕ್ರಮಾರ್ಗದ ಒಟ್ಟು ದೂರ 11.61 
ಕಿ.ಮೀ. ಎಂದು ಆಗುತದೆ. 
ಈಗ ನೀವೇ ಕಾಣುವಂತೆ, “'ಪ್ರಸ್ವದಾದ' ನೇರ ಮಾರ್ಗವು 12.04 ಕ.ಮೀ.ಗಳ 
ಹುಲ್ಲಿನ ಮೇಲಿನ ಉದ್ದಕ್ಕೆ ಸಮನಾಗಿದ್ದಲ್ಲಿ, ""ದೀರ್ಫ''ವಾದ ಪಕ್ರಮಾರ್ಗವು 11.61 
ಕಿಮೀ.ಗಳ ಹುಲ್ಲಿನ ಮೇರಿನ ಉದ್ದಪಷ್ಟೆ' ಆಗಿರುತ್ತದೆ. ಹೀಗೆ ಉದ್ದವಾದ ವಕ್ರ ಮಾರ್ಗವೇ 


ನಷು 


ನಮಗೆ 1204 - 11.61 ಎ04 ಕಿಮೀ. ಗಳಷ್ಟು ಅಥವಾ ಸುಮಾರು ಅರ್ಧ 8ಮೀ. ನಷ್ಟು 
ದೂರವನ್ನು ಉಳಿಸುತ್ತದೆ. ತ 

ಆದರೆ ಇದೂ ಈಗಲೂ ಅತ್ಯಂತ ಶೀಘ್ರದ ದಾರಿಯೇನೂ ಅಲ್ಲ. ಇದನ್ನು 
ಕಂಡುಹಿಡಿಯುವುದಕ್ಕೆ ನಾವು ಕ್ರಿಕೋನಮಿತಿಯ ಮೊರೆ ಹೋಗಬೇಕು. ಸಿದ್ಧಾಂತದ ಪ್ರಕಾರ, 
ಕೋನ ರಯ ಸೈನ್‌ ಹಾಗೂ ಕೋನ ೩ಯ ಸೈನ್‌ ಇವುಗಳ ಭಾಜ್ಯಭಾಜಕ ಪ್ರಮಾಣವು, ಹುಲ್ಲು 
ಹಾಗೂ ಮರಳುಗಳ ಮೇಲಿನ ವೇಗಗಳ ಭಾಜ್ಯಭಾಜಕ ಪ್ರಮಾಣಕ್ಕೆ ಸಮನಾಗಿಕುತ್ತದ. 
ಅಂದರೆ ಇದು 2 : 1 ಪ್ರಮಾಣದ್ದಾಗಿರುತ್ತದೆ. ಬೇರೆ ಮಾತುಗಳಲ್ಲಿ ನಾವು ಯಾವ ದಿಕ್ಕನ್ನು 
ಆರಿಸಿಕೊಳ್ಳಬೇಕೆಂದರೆ, ಅದರಲ್ಲಿ ಹೋದಾಗ ಕೋನ ರಯ ಸೈನ್‌ ಕೋನ ಇಯ ಸೈನ್‌ನ 
ಎರಡರಷ್ಟಾಗಿರಬೇಕು. ಇದರ ಪ್ರಕಾರ ನಾವು ಮರಳು ಮತ್ತು ಹುಲ್ಲಿನ ನಡುವಿನ ಗಡಿಯನ್ನು 
M ಬಿಂದುವಿನಲ್ಲಿ ದಾಟಬೇಕು. ಈ ಬಿಂದುವು 8 ಬಿಂದುವಿನಿಂದ ಒಂದು ಕಿ.ಮೀ 
ದೂರದಲ್ಲಿರುತ್ತದೆ. ಆಗ 

ಸೈನ್‌ ರನ ್‌ಾ ಮತ್ತು ಸೈನ್‌ ೩7 ಸರ್ಗ್‌ 


42 4 62 

ಇವುಗಳ ಭಾಜ್ಯಭಾಜಕ ಪ್ರಮಾಣ 

ಸ್ಟೆನ್‌ ಬ ಟ್‌್ಟ್‌ಫಛ 

ಸತಾ 

ನ 

ಇದು ಎರಡು ವೇಗಗಳ ಭಾಜ್ಯಭಾಜಕ ಪ್ರಮಾಣಕ್ಕೂ ಸರಿಯಾಗಿ ಸಮು 
ನಾಗಿದೆ. "'ಹುಲ್ಲಿನ ಮಾರ್ಗ''ಕ್ಕೆ ಸಂಬಂಧಿಸಿದಂತೆ ಈ ಮಾರ್ಗವು ಯಾವು 
ದಾಗುವುದು? AM- 4/2 +೫ ಎ 447 ಕೆ.ಮೀ. ಹುಲ್ಲಿನ ಮಾರ್ಗದಲ್ಲಿ; 
MC = J45= 6.7 ಕಮೀ. ಇವನ್ನು ಕೂಡಿದರೆ 11.18 ಕಿ.ಮೀ. ಬರುತ್ತದೆ. ಇದು 
ಹುಲ್ಲಿನ ಮೇಲೆ ನೇರವಾಗಿ ಹೋಗುವ 12.04 ಕಿ.ಮೀ.ಗಿಂತ 860 ಮೀಟರುಗಳಷ್ಟು 
ಕಮ್ಮಿಯಾಗಿರುತ್ತದೆ. 


161 
ಮನರಂಜನೆಗಾಗಿ ಭೌತಶಾಸ್ತ್ರ 


ಇಂತಹ ಸಂದರ್ಭಗಳಲ್ಲಿ ವಕ್ರಮಾರ್ಗವ! ನ್ನು ಹಿಡಿಯುವುದೇ ಹೆಚ್ಚು ಅನುಕೂಲವೆಂದು 
ಈ ನಿದರ್ಶನವು ಸ್ಪಷ್ಟಪಡಿಸುತ್ತದೆ. ಬೆಳಕು 'ಸಹಜವಾಗಿಯೇ ಈ “ಅತ್ಯಂತ ಶೀಘ್ರದ 
ಮಾರ್ಗವನ್ನು ಹಿಡಿಯುತ್ತದೆ, ಏಕೆಂದರೆ, ಬೆಳಕಿನ ವಕ್ರೀಕರಣ ನಿಯಮವು ಸೂಕ್ತ ಗಣಿತಶಾಸ್ತ್ರ 
ನಿಯಮಕ್ಕೆ 'ಟ್ಟುನಿಟ್ಟಾಗೆ. ಅನುಗುಣವಾಗಿರುತ್ತದೆ. “ವಕ್ರ ಕರಣ ಕೋನದ ಸೈನ್‌ ಹಾಗೂ 
ಆಪಾತ ಕೋನದ ಸೈನ್‌ ಇವುಗಳ ಭಾಜ್ಯ ಭಾಜಕ. ಪ್ರಮಾಣವು, ಹೊಸ ಮಾಧ್ಯಮದಲ್ಲಿ ಬೆಳಕಿನ 
ಪ್ರಸಾರದ ವೇಗ ಹಾಗೂ ಮೊದಲ ಮಾಧ್ಯಮದಲ್ಲಿ ಅದರ ಪ್ರಸಾರದ ವೇಗ ಇವುಗಳ 
ಭಾಜ್ಯಭಾಜಕ ಪ್ರಮಾಣಕ್ಕೆ ಸಮನಾಗಿರುತ್ತದೆ. ಈ ಪ್ರಮಾಣವೇ ಆ ವಿಶಿಷ್ಟ ಮಾಧ್ಯಮಗಳ 
ಪಕ್ರಿ ರಣ ಸೂಚ್ಛಾಂಕವಾಗಿರುತದೆ. ಜೆೆಕಿನ ಪ್ರತಿಫಲನ ಹಾಗೂ ವಕ್ರೀಕರಣಗಳ ವಿಶಿಷ್ಟ 
ಲಕ್ಷ ಣಗಳನ್ನು ಮೇಳ್ವಸಿದಲ್ಲಿ ನಮಗೆ ""ಫೆರ್ಮಾ (701೫೩) ಸೂತ್ರ''ವು ಅಭಿಸುತ್ತದೆ. ಇದನ್ನು 
ಭೌತವಿಜ್ಞಾನಿಗಳು “ಕಲವು ವೇಳೆ “ಅತ್ಯಂತ ಕನಿಷ್ಠ ಸಮಯದ ಸೂತ್ರ" ಎಂದು. 
ಕರೆಯುತ್ತಾರೆ. ಇದರ ಪ್ರಕಾರ ಬೆಳಕು ಯಾವತ್ತೂ ಅತ್ಯಂತ ವೇಗದ ಮಾರ್ಗವನ್ನೇ 
ಹಿಡಿಯುತ್ತದೆ. 

ಮಾಧ್ಯಮವು ಕಲಬೆರಕೆಯದಾಗಿದ್ದು ಅದರ ವಕ್ರೀಕರಣ ಸೂಚ್ಯಾಂಕವು ಕ್ರಮೇಣ 
ಬದಲಾಗುತ್ತ ಹೋಗುತ್ತಿದ್ದಲ್ಲಿ ದ ಉದಾಪರಣೆಗೆ, ನಮ್ಮ, ವಾತಾವರಣದಲ್ಲಿರುವಂತೆ ಇದ್ದಲ್ಲಿ 
- ಈಗಲೂ ಮತ್ತೆ ಅಶ "ಅತ್ಯಂತ ಕನಿಷ್ಠ ಸಮಯದ ಸೂತ್ರ''ವೇ ಅನ್ವಯವಾಗುತ್ತದೆ. 
ಬೆಳಕು ಆಕಾಶಸ್ಥ ಕಾಯಗಳಿಂದ ನಮ್ಮ "ವಾತಾವರಣದ ಮೊಲಕ ಬರುವಾಗ ಸ್ವ 
ಬಾಗುವುದಕ್ಕೆ ಇದೇ ಕಾರಣ. ಖಗೋಳವಿಜ್ಞಾ ್ಲನಿಗಳು ಇದನ್ನು ""ವಾತಾವರಣ ವಕ್ರಿ ರಣ 
ಎಂದು ಕರೆಯುತ್ತಾರೆ. ಭೂಮಿಯ ಕಡೆಗೆ ಬಂದಂತೆ ಹೆಚ್ಚು ಕಚ್ಚು ದಟ್ಟವಾಗುತ್ತ ಹೋಗುವ 
ನಮ್ಮ ವಾತಾವರಣದಲ್ಲಿ ಬೆಳಕು ಯಾವ ರೀತಿ ಬಾಗುತ್ತದೆಂದೆರೆ 'ಅದರ 'ವಕ್ರಾಕೈತಿಯ 
ಒಳಭಾಗವು ಭೂಮಿಯ ಕಡೆಗಿರುತ್ತದೆ. ಅದು ತನ್ನ ಪ್ರಗತಿಗೆ ಹೆಚ್ಚು ತಡೆ ಇಲ್ಲದ ಉನ್ನತ 
ವಾತಾವರಣ ಸ್ತರಗಳಲ್ಲಿ ಹೆಚ್ಚು ಕಾಶಿ ಪ್ರಯಾಣ ಮಾಡಿಕೊಂಡು, “ಧಾನವಾದ'' ಕಳಗನ 
ಸ್ತರಗಳಲ್ಲಿ ಕಷ್ಟ ಕಾಲ ಕಳೆಯುತ್ತದೆ. ಹೀಗೆ ಅದು ತನ್ನ ಗಮ್ಮಸ್ಥಾನವನ್ನು, ಕಟ್ಟುನಿಟ್ಟಾಗಿ 
ಸರಳರೇಹಯ ಮಾರ್ಗವನ್ನನುಸರಿಸಿ ತಲುಪುವುದಕ್ಕಿಂತ ಹೆಚ್ಚು ಶೀಘ್ರ ವಾಗಿ ತಲುಪುತ್ತದೆ. 

ಈ ಫೆರ್ಮಾ ಸೂತ್ರವು ಬೆಳಕಿಗಷ್ಟೆ ಅಲ್ಲ 'ಅನ್ನಯಮಗುವುದು. ಶಬ್ದವೂ, "ಒಟ್ಟಿನಲ್ಲಿ 
ಎಲ್ಲ ತರಂಗಗಳೂ, ಅವುಗಳ ಸ್ವಭಾವ ಏನೇ ಇರಲಿ ಈ ಸೂತ್ರಕ್ಕನುಗುಣವಾಗಿಯೇ 
ಪ್ರಯಾಣ ಮಾಡುತ್ತವೆ. 

ಇದು ಏಕೆ ಹೀಗೆ ಎಂದು ನೀವು ಬಹುಶಃ ತಿಳಿಯಬಯಸುವಿರೇನೋ. ಇದಕ್ಕಾಗಿ ನಾನು 
ಖ್ಯಾತ ಭೌತವಿಜ್ಞಾನಿ ಪ್ರೊದಿಗೆರ್‌ರವರು 1933ರಲ್ಲಿ ಸ್ಟಾಕ್‌ಹೋಮ್‌ನಲ್ಲಿ ನೊಬೆಲ್‌ ಪ್ರಶಸ್ತಿ 
ಸ್ವೀಕರಿಸುತ್ತ ಓದಿದ ಪ್ರಬಂಧವೊಂದರಿಂದ ಒಂದು ಭಾಗವನ್ನು. ಉದ್ಭರಿಸುತ್ತ ನೆ” 
ಸುಂದ್ರಕೆಯು ಕ್ರಮೇಣ ಬದಲಾಗುತ್ತ ಹೋಗುವ ಮಾಧ್ಯಮದ ಮೂಲಕ ೭ ಬೆಳಕು ಫೇಗೆ 
ಪ್ರಸಾರವಾಗುತ್ತದೆಂಬುದನ್ನು ವಿವರಿಸುತ್ತ ಅವರು ಹೇಳಿದರು : 

""ಹಲವಾರು ಸೈನಿಕರು ಸಾಲಾಗಿ “ನಿಂತಿದ್ದಾರೆ ಎಂದು ಇಟ್ಟುಕೊಳ್ಳೋಣ. ಒಬ್ಬೊಬ್ಬರ 
ಎದೆಯೂ ಒಂದೇ ಸಾಲಿನಲ್ಲಿರುವಂತೆ ಅವರು” ಒಂದು ದೊಡ್ಡ “ಕೋಲನ್ನು ಹಿಡಿದಿದ್ದಾರೆ. 
ಅವರಿಗೆ ಆಜ್ಞೆ ನೀಡಲಾಗುತ್ತದೆ : ಹುಂ, ಓಡಿ! ನೆಲವು ಕ್ರಮೇಣ ಬದಲಾಗುತ್ತ ಹೋದಲ್ಲಿ 
ಮೊದಲು ಸೈನಿಕರ ಬಲತುದಿಯೂ ಆಮೇಲೆ ಎಡತುದಿಯೂ ಹೆಚ್ಚು ವೇಗವಾಗಿ 
ಹೋಗುತ್ತದೆ. "ಅದಕ್ಕನುಗುಣವಾಗಿ ಸೈನಿಕರ ಮಧ್ಯದ ಸಾಲೂ ಓಲಾಡುತ್ತ "ಹೋಗುತ್ತದೆ. 


162 ಮನರಂಜನೆಗಾಗಿ ಭೌತಶಾಸ್ತ್ರ 


ಇವರು ಕ್ರಮಿಸುವ ಮಾರ್ಗವು ನೇರವಾದುದಲ್ಲ ಆದರೆ ವಕ್ರವಾದುದು, ಎಂಬುದನ್ನು 
ಗಮನಿಸಿ, ಆದರೆ ಈ ನಿರ್ದಿಷ್ಟ ನೆಲದಲ್ಲಿ 7 ಗಮ್ಮಸ್ಥಳವನ್ನು ತಲುಪುವುದಕ್ಕೆ ಸಂಬಂಧಿಸಿ ಇದೇ 


ಅತ್ಯಂತ ಪ್ರಸ್ತ್ವವಾದ ಮಾರ್ಗ ವಾಗಿದೆ ಎಂಬುದು ಸುಸ್ಪಷ್ಟ. ಏಕೆಂದರೆ ಪ್ರತಿಯೊಬ್ಬ ಸೈನಿಕನೂ 
ತನ್ನ ಕೈಲಾದಷ್ಟೂ ಹೆಚ್ಚು ಶೀಘ್ರವಾಗಿ ಓಡಲು ಹತ್ನಿಸಿರುತ್ತಾನೆ.'' 


ಅಭಿನವ ಕ್ರೂಸೋಗಳು 

ನೀವು ಜ್ಯೂಲ್ಸ್‌ ವೆರ್ನ್‌ರವರ "ನಿಗೂಢ ದ್ವೀಪ' ಕೃತಿಯನ್ನು ಓದಿದ್ದಲ್ಲಿ ಅದರ 
ಕಥಾನಾಯಕರು ನಿರ್ಜನ ದ್ವೀಪವೊಂದರಲ್ಲಿ ಸಿಕ್ಕಿಬಿದ್ದಾಗ, ಅವರ ಬಳಿ ಬೆಂಕಿಕಡ್ಡಿಯಾಗಲಿ, 
ಚಕಮುಕಿ ಕಲ್ಲಾಗಲೀ, ಉಕ್ಕಿನ ಬಡಿಗೆ ಹಾಗೂ ದುದಿ (ಕರಿಕು ಬಟ್ಟೆ) ಯಾಗಲೀ ಇರದಿದ್ದರೂ, 
ಹೇಗೆ ಬೆಂಕಿ ಕೊತ್ತಿಸಿದರೆಂಬುದನ್ನು ನೀವು ನೆನಪಿನಲ್ಲಿಟ್ಟಿರಬಹುದು. ಡೀಫೋನ ರಾಬಿನ್ಸನ್‌ 
ಕ್ರೂಸೋಗೆ ಮಿಂಚು ಸಹಾಯ ಮಾಡಿತು. ಕೇವಲ ಅಕಸ್ಮಾತ್ತಾಗಿ ಮರವೊಂದಕ್ಕೆ ಸಿಡಿಲು 
ಬಡಿದು ಅದು ಹೊತ್ತಿಕೊಂಡಿತು. ಆದರೆ ಜ್ಯೂಲ್ಸ್‌ ಪೆರ್ನ್‌ರಪರ ಕಾದಂಬರಿಯಲ್ಲಿ, 
ವಿದ್ಯಾವಂತನಾದ ಎಂಜಿನಯರ್‌ ಒಬ್ಬನ ಸಮಯ ಸ್ಫೂತ್ತಿಯೂ ಶಿವನ ಭೌತಶಾಸ್ತ್ರಜ್ಞಾನವೂ 
ಕಥಾನಾಯಕರಿಗೆ ಸಹಾಯಕ್ಕೆ ಬಂದವು. ಮುಗ್ದ ನಾವಿಕ ಪೆ ನ್‌ಕ್ರಾಫ್ಟ್‌ ಬೇಟೆಯಾಜಿಕೊಂಡು 
ಹಿಂದಿರುಗಿದಾಗ ಎಂಜಿನಿಯರೂ ವರದಿಗಾರನೂ ರುಗರುಗಿಸುತಿದ್ದ “ಓಡ ತ್ನ ಬೆಂಕಿಯೊಂದರ 
ಮುಂದೆ ಕುಳಿತಿದ್ದುದನ್ನು ಕಂಡು ಎಷ್ಟು ಬೆರಗಾದ ಎಂಬುದು ನಿಮಗೆ 'ಜ್ಞಾಪಕವಿದೆಯೆ 7) 

" "ಅಲ್ಲ ಯಾರು ಈ ಬೆಂಕಿಯನ್ನು ಹೊತ್ತಿಸಿದ್ದು ?' ಈರ ಪೆನ್‌ಕ್ರಾಫ್ಟ್‌ ಕೇಳಿದ. 

"""ಸೂರ್ಯ!''' 

""ಗಿದ್ಯೋನ್‌ ಸ್ಪಿಲೆಟ್‌ ಸರಿಯಾಗಿಯೇ ಉತ್ತರಿಸಿದ್ದ. ಪೆನ್‌ಕ್ರಾಫ್ಟ ನನ್ನು ಅಷ್ಟೊಂದು 
ವಿಸ್ಮಯಗೊಳಿಸಿದ ಆ "ಶಾಖವನ್ನು ಸೂರ್ಯನೇ ನೀಡಿದ್ದುದು. ನಾವಿಕನು ತನ ಕಣ್ಣುಗಳನ್ನೇ 
ನಂಬಡಾಗಿದ್ದ. ಅವನು 'ಎಷ್ಟೊಂದು ಚಕಿತನಾಗಿದ್ದನೆಂದರೆ, ಎಂಜಿನಿಯರನ್ನು 
ಕಳಬಡಕಬುದೂ ಅವನಿಗೆ ಹೊಳೆಯಲಿಲ್ಲ. 

" "ನಿಮ್ಮ ಬಳಿ ಸುಡುಗಾಜು ಇದ್ದಿತೆ, ಸರ್‌ ಹಾರ್ಡಿಂಗ್‌ನನ್ನು ಹೆರ್ಬರ್ಟ್‌ ಕೇಳಿದ. 
"ಇಲ್ಲ. ಮಗು. ನಾನೇ ಒಂದನ್ನು ತಯಾರಿಸಿದೆ' ಎಂದು ಅವರು ಉತ್ತರಿಸಿದರು. 

“ಹಾಗೆಂದು ಅವರು ಸುಡುಗಾಜಾಗಿ ಉಪಯೋಗಕ್ಕೆ ಬಂದ ತಾವು ತಯಾರಿಸಿದ್ದ 
ಸಾಧನವನ್ನು ತೋರಿಸಿದರು. ಅದರಲ್ಲಿ ಎರಡು ಸರಳವಾದ ಗುಜುಗಳಿದ್ದವು. ಅವನ್ನು ಅವರು 
ತಮ್ಮ ಹಾಗೂ ವರದಿಗಾರನ ಗಡಿಯಾರಗಳಿಂದ ತೆಗೆದಿದ್ದರು. ಈ ಗಾಜುಗಳ ಮಧ್ಯ ನೀರು 
ತುಂಬಿ ಅವುಗಳ ಅಂಚುಗಳನ್ನು ಜೇಡಿಮಣ್ಣಿನಿಂದ ಅಂಟುವಂತೆ ಮಾಡಿ ಆತ "ಒಂದು 
ಅಚ್ಚುಕಟ್ಟಾದ ಸುಡುಗಾಜನ್ನೇ ತಯಾರಿಸಿದ್ದರು. ಅದು ಸೂರ್ಯನ ಕಿರಣಗಳನ್ನು ಒಂದೇ 
ಕೇಂದ್ರ ದಲ್ಲಿ ಸೇರುವಂತೆ ಮಾಡಿ ಅಲ್ಲಿದ್ದ ಒಣಗಿದ ಎಲೆಕಡ್ಡಿಗಳನ್ನು ಹೊತ್ತಿಸಿದ್ದಿತು. ಡಿ 

"ಗಡಿಯಾರದ ಎರಡು ಗಾಜುಗಳ" ನಡುವಿನ ಸ್ಥಳದಲ್ಲಿ ನೀರನ್ನು ಈ ತುಂಬಬೇಕಿದ್ದಿತು 
ಎಂಬುದನ್ನು ನೀವು ತಿಳಿಯಬಯಸುತ್ತೀರಲ್ಲವೇ ? ನೀರಿನ ಬದಲು ಗಾಳಿಯೇ ತುಂಬಿದ್ದರೆ 
ಅದು ಸೂರ್ಯನ ಕಿರಣಗಳನ್ನು ಅಷ್ಟೇ ಚೆನ್ನಾಗಿ ಕೇಂದ್ರೀಕರಿಸುತ್ತಿರಲಿಲ್ಲವೆ ? ಇಲ್ಲ. 
ಗಡಿಯಾರದ ಗಾಜಿನಲ್ಲಿ ಎರಡು - ಒಂದು ಹೊರಗಿನ ಹಾಗೂ ಇನ್ನೊಂದು ಒಳಗಿನ - 
ಮೇಲ್ಮೈಗಳಿರುತ್ತವೆ. ಇವು ಸಮಾಂತರವಾಗಿ ಏಕಕೇಂದ್ರಕವಾಗಿರುತ್ತವೆ. ಇಂಥ 
ಮೇಲ್ಮೈಗಳಿರುವ ಮಾಧ್ಯಮದ ಮೂಲಕ ಬೆಳಕು ಹಾದು ಹೋಗುವಾಗ ದಿಕ್ಕನ್ನು 


ಕ 


ತೆ 


ಮನರಂಜನೆಗಾಗಿ ಭೌತಶಾಸ್ತ್ರ 163 


ಬದಲಿಸುವುದೇ ಇಲ್ಲವೆಂದು ಭೌತಶಾಸ್ತ್ರವು ತಿಳಿಸುತ್ತದೆ. ಅಲ್ಲದೆ ಎರಡನೆಯ ಗಡಿಯಾರದ 
ಗಾಜಿನ ಮೂಲಕ "ಹೋಗುವಾಗ ಅಶು ಬಾಗುವುದೂ ಇಲ್ಲ. ಆದ್ದರಿಂದಾಗಿ ಬೆಳಕಿನ 
ಕಿರಣಗಳನ್ನು ಒಂದೇ ಬಿಂದುವಿನ ಮೇಲೆ ಕೇಂದ್ರೀಕರಿಸುವುದು ಸಾಧ್ಯವಾಗುವುದಿಲ್ಲ. ಇದನ್ನು 
ಮಾಡಲು ಇವ ಎರಡೂ ಮೇಲ್ಮೈ ಗಳ ನಡುವಿನ ಖಾಲಿ ಸ್ಥಳವನ್ನು ಗಾಳಿಗಿಂತ ಹೆಚ್ಚು 
ಉತ್ತಮವಾಗಿ ಬೆಳಕಿನ ಕಿರಣಗಳನ್ನು ಪಕ್ರೀಕರಿಸುವಂಥ ಯಾವುದಾದರೂ ಪಾರದರ್ಶಕ 
ವಸ್ತುವಿನಿಂದ ತುಂಬಬೇಕು. ಅದನ್ನೇ 'ಜ್ಯೂಲ್ಸ್‌ ಪೆರ್‌ ರವರ ಎಂಜಿನಿಯರ್‌ ಮಾಡಿದುದು. 

ಯಾವುದೇ ಸಾಮಾನ್ಯ ಗುಂಡು ಆಕಾರದ ನಿರು ತುಂಬಿದ ಸೀಸೆಯೂ ಸುಡುಗಾಜಾಗಿ 
ಕೆಲಸ ಮಾಡಬಲ್ಲುದು. "ನಮ್ಮ ಪೂರ್ವಜರು ಇದನ್ನು ಅರಿತಿದ್ದರು. ಹೀಗಾಗುವಾಗ 
ಸೀಸೆಯೊಳಗಿನ ನೀರೇ ಕಾಯುತ್ತಿರಲಿಲ್ಲವೆಂಬುದನ್ನೂ “ಅವರು ಗಮನಿಸಿದರು. ತೆರೆದ 
ಕಿಟಕಿಯೊಂದರ ಚೌಕಟ್ಟಿನ ಮೇಲೆ ಅಜಾಗರೂಕತೆಯಿಂದ ಇರಲು ಬಿಟ್ಟ ನೀರು ತುಂಬಿದ 
ಸೀಸೆಯ ಮೇಲೆ ಬಿಸಿಲು. ಬಿದ್ದು, ಅದರಿಂದಾಗಿ ಕಿಟಕಿ ಪರದೆಗಳೂ ಮೇಜಿನ ವ ಮೇಲೆ ಹಾಸಿದ್ದ 
ಇಟ ಗಳೂ ಹೊತ್ತಿಕೊಂಡ, ಮೇಜುಗಳು ಸುಟ್ಟು ಕಪ್ಪಾದ ಪ್ರಸಂಗಗಳು ಅನೇಕವುಂಟು* 

ಔನಧ ವಸ್ತು ವ್ಯಾಪಾರಿಗಳ ಅಂಗಡಿಗಳ ಅಲಂಕರಣ ಕಟಕಿಗಳಲ್ಲಿ ಶೋಭಿಸಲೆಂದು 
ಪಾರಂಪರಿಕವಾಗಿ ಇಂಗುವ ದೊಡ್ಡ ಬಣ್ಣದ ನೀರಿನ ಗಾಜಿನ ಬುರುಡೆಗಳು ಆಗಾಗ್ಗೆ 

ಹತ್ತಿರವಿದ್ದ ಸುಲಭದಾಹ್ಯ ವಸ್ತುಗಳನ್ನು $ಡಿಗೂಡಿಸಿ ಭಾರಿ ಆಗ್ನಿ ಪ್ರಕರಣಗಳನ್ನು 
es 

ಪೂರ್ಣವಾಗಿ ನೀರು ತುಂಬಿದ ಪುಟ್ಟದಾದ ಗುಂಡುಗಿನ ರೆಟಾರ್ಟ್‌ (ಭಟ್ಟಿ ಪಾತ್ರೆ) - 
12 ಸೆಂ.ಮೀ. ವ್ಯಾಸವಿದ್ದರೆ ಸಾಕು. - ಗಡಿಯಾರದ ಗಾಜೊಂದರಲ್ಲಿರುವ ನೀರನ್ನು ಕುದಿಸಲು 
ಸಾಕಾಗುವುದು. 5 ಸೆಂ. ಮೀ. ಗಳ ನಾಭಿ ದೂರದೊಂದಿಗೆ (ನಾಭಿಯು ರೆಟಾರ್ಟ್‌ಗೆ ತುಂಬ 
ಸಮೀಪದಲ್ಲಿರುತ್ತದೆ) 120°€ನಷ್ಟು ಉಷ್ಣತೆಯನ್ನು ಉಂಟುಮಾಡಬಹುದು. ಗಾಜೊಂದ 
ರಿಂದ ಹೊತ್ತಿಸುವಷ್ಟೇ ಸುಲಭವಾಗಿ ನೀವು ಇದರಿಂದ ಸಿಗರೇಟನ್ನು ಹೊತ್ತಿಸಬಹುದು. ಆದರೆ 
ಗಾಜಿನ ಲೆನ್ಸು ಈ ನೀರು ತುಂಬಿದ ಲೆನ್ನಿಗಿಂತ ಹೆಚ್ಚು ಪರಿಣಾಮಕಾರಿಯೆಂಬುದನ್ನು 
ಗಮನಿಸಬೇಕು. ಏಕೆಂದರೆ, ಮೊದಲನೆಯದಾಗಿ, ನೀರಿನ ವಕ್ರೀಕರಣ ಸೂಚ್ಯಾಂಕವು ತುಂಬ 
ಕಮ್ಮಿಯಾಗಿರುತ್ತದೆ; ಎರಡನೆಯದಾಗಿ, ವಸ್ತುಗಳನ್ನು ಕಾಯಿಸಲು "ಅತ್ಯವಶ್ಯವಾದ 
ಇನ್‌: "ಫ್ರಾ ರೆಡ್‌ ಕರಣಗಳನ್ನು ನೀರು ತುಂಬ ಹೀರಿಕೊಂಡುಡಿಡುತ್ತದೆ. 

ಕನ್ನಡಕಗಳನ್ನೂ ಲಘು ದೂರದರ್ಶಕಗಳನ್ನೂ ಕಂಡುಹಿಡಿಯುವುದಕ್ಕೆ ಸಹಸ್ರಾರು 
ವರ್ಷ ಗಳ ಹಿಂದೆ 'ಸ್ರರಾತನ ಗ್ರೀಕರು ಗಾಜಿನ ರನ್‌ಗಳ $ಡಿಗೂಡಿಸುವ ಗುಣವನ್ನು 
ಅರಿತಿದ್ದರು. ಪ್ರಾಚೀನ ಗ್ರೀಕ್‌ ನಾಟಕಕಾರ ಅರಿಸ್ಟೋಫಿನಿನ್‌ ತಮ್ಮ ಸುಪ್ರಸಿದ್ದ "ಮೋಡಗಳು" 
ಎಂಬ Kk ನಾಟಕದಲ್ಲಿ ಇದರ ಬಗೆಗೆ ಗ ಅದರಲ್ಲಿ 'ಸಾಕಟೀಸ್‌ ಕೆಳಗಿನ 


""ಸೈಪ್ಟಿಯಾಡಿಸ್‌ : ನಾನೊಂದು "ವಿಧಾನವನ್ನು ಕಂಡುಹಿಡಿದಿದ್ದೇನೆ. ಅದು ತುಂಬ 
ಜಾಣಾಕ್ಷತನರ್ದೆಂದು ನೀವೇ ಒಪ್ಪಿಕೊಳ್ಳುವಿರಿ. ನೀವು “ನಮ್ಮ ಔಷಧ ವಸ್ತುಗಳ ಅಂಗಡಿಗಳಲ್ಲಿ 
ಮಾರಲಾಗುವ, ಸ್ತುಗಳನ್ನು 'ಸುಡಬಲ್ಲಂಥ ಒಂದು “ಬಗೆಯ ಅದ್ಭುತ ಪಾರದರ್ಶಕ 
ಶಿಲೆಯನ್ನು ಹಾಡಿ ಜಡು ನಾನು ಭಾವಿಸುತ್ತೇನೆ. ಕಂಡಿದ್ದೀರ? 


164 ಮನರಂಜನೆಗಾಗಿ ಭೌತಶಾಸ್ತ್ರ 


""ಸಾಕ್ರಟೀಸ್‌ : ಏನು ನೀನು ಹೇಳುವುದು ? ಸುಡುಗಾಜನ್ನೇ % 

""ಸ್ಪೆಪ್ಟಿಯಾಡಿಸ್‌ : ಹೌದು. 

""ಸಾಕ್ರಟೀಸ್‌ ; ಸರಿ. ಅದರಿಂದೇನು ಮಾಡುವೆ? 

“'ಸ್ಲೈನ್ಬಯಾಡಿಸ್‌ : ಆ ವಾಗ್ದು ನನ ಪತ್ರ ಬರೆಯುವ ನೋಟರಿ (ಅಧಿಕಾರಿಯ ಹಿಂದೆ 
ನಿಂತು ನಾನು ಸೂರ್ಯನ ಕಿರಣಗಳನ್ನು ಆ ವಾಗ್ದಾನ ಪತ್ರದ ಮೇಲೆ ಕೇಂದ್ರೀಕರಿಸುವೆನು. 
ಹಾಗೆ ಅವನು ಬರೆದುದೆಲ್ಲ ಕರಗಿ ಹೋಗುವಂತೆ ಮಾಡುವೆನು. 

ಇಲ್ಲಿ ನಾನೊಂದು ವಿವರಣೆ ನೀಡಬಹುದು. ಅರಿಸ್ಟೋಫಿನಿಸ್‌ರ ಕಾಲದಲ್ಲಿ ಗ್ರೀಕರು 
ಮೇಣ ಬಳಿದ ಬಿಲ್ಲೆಗಳ ಮೇಲೆ ಬರೆಯುತ್ತಿದ್ದರು. ಅದು ಸುಲಭವಾಗಿ ಕರಗುತ್ತಿದ್ದಿತು. 


ಮಂಜಿನಿಂದ ಬೆಂಕಿ ಹೊತ್ತಿಸುವುದು 

ಮಂಜು ಕೂಡ, ಸಾಕಷ್ಟು ಪಾರದರ್ಶಕವಾಗಿದ್ದಲ್ಲಿ ಪೀನಮಸೂರಪೊಂದರಂತೆ, 
ತತ್ಪಲವಾಗಿ ಸುಡುಗಾಜಿನಂತೆ, ನೆರವಾಗಬಲ್ಲುದು. ಹೀಗೆ. ಪಡುವಾಗ ಮಂಜಿನ ಗಡ್ಡೆಯು 
ಬಿಸಿಯೂ ಆಗುವುದಿಲ್ಲ, ಕರಗುವುದೂ ಇಲ್ಲ ಎಂಬುದನ್ನು ನಾನಿಲ್ಲಿ ತಿಳಿಸಬೇಕು. ಅದರ 
ವಕ್ರೀಕರಣ ಸೂಚ್ಯಾಂಕವು ನೀರಿನದಕ್ಕಿಂತ ಸ್ವಲ್ಪವಷ್ಟೆ ಕಮ್ಮಿ. 'ಸೂಳಾಕಾರದ ನೀರು ತುಂಬಿದ 
ಗಾಜಿನ ಪಾತ್ರೆ ಯೊಂದು ಸುಡುಗಾಜಾಗಿ ಉಪಯೋಗಕ್ಕೆ. ಬರುವುದಾದರೆ, ಅದೇ ಆಕಾರದ 
ಮಂಜಿನ ಗಡ್ಜೆಯೂ ಹಾಗೆಯೇ ಉಪಯೋಗಕ್ಕೆ ಬರಬಹುದು. ಜ್ಯೂಲ್ಸ್‌ ವೆರ್ನ್‌ರವರ 
"ಕ್ಯಾಪ್ಟನ್‌ ಹಾಟೆರಾಸ್‌ ಸಾಹಸ ಕೃತ್ಯಗಳು' ಎಂಬ ಕೃತಿಯಲ್ಲಿ ಡಾ| 'ಇಬಾನಿಯವರು 
ಮಂಜಿನ *ಸುಢಗಾಜಿ ಫಂದ ಬೆಂ ಹೊತಿಸುತಾರೆ. ಪ್ರಯಾಣಿಕರು "ಅತ್ಯಂತ ಚಳಿ 
ಪ್ರದೇಶವೊಂದರಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಅಲ್ಲಿನ 
ಉಷ್ಣತೆ —48°C ಅಗಿದೆ. ಮ್ಳ ಬೆಚ್ಚಗೆ 
ಮಾಡಿಕೊಳ್ಳಲೂ ಬೆಂಕಿ ಇಲ್ಲ. ಬೆಂಕಿ 
ಹೊತ್ತಿಸಲು: ಯಾವ ಸಾಧನವೂ ಇಲ್ಲ. 

"" ಇದು ನಮ್ಮ ಭಾರಿ ದುರ್ದೈವವೇ 
ಸರಿ' ಕ್ಯಾಪ್ಟನ್‌ ಹೇಳುತ್ತಾನೆ. 

“ "ಹೌದು' ಡಾಕ್ಟರ್‌ ಉತ್ತರಿಸುತ್ತಾರೆ. 

“ "ಬೆಂಕಿ ಹೊತ್ತಿಸೋಣವೆಂದರೆ 
ಸುಡುಗಾಜನ್ನು ತಯಾರಿಸಲು ನಮ್ಮ ಬಳಿ 
ಒಂದು ಲಘು ದೂರದರ್ಶಕ ಕೂಡ ಇಲ್ಲ 1 

“ "ಹೌದು, ತುಂಬ ಖೇದಕರ. 
ಅದರಲ್ಲೂ ಬಿಸಿಲು ಇಷ್ಟು ಜೋರಾ 
ಗಿರುವಾಗ. ದೂದಿ (ಕರಿಕು ಬಟ್ಟೆ) 
ಹೊತಿಸುವುದು ತುಂಬ ಸುಲಭವಾಗು 
್ತಿದ್ದಿತು' ಡಾಕ್ಟರ್‌ ಹೇಳಿದರು. 

"" "ಏನು ಮಾಡೋದು? ನಾವು 


ಚಿತ್ರ 113 : "ಸೂರ್ಯನ ಉಜ್ವಲ 
ಕಿರಣಗಳನ್ನು ಡಾಕ್ಟರ್‌ರು ದೂದಿ (ಕಂಕು ಕರಡಿಯ ಮಾಂಸವನ್ನು ಹಸಿಯಾಗಿಯೇ 


ಬಟ್ಟೈ)ಯ ಮೇಲೆ ಕೇಂದ್ರೀಕರಿಸಿದರು.” ತಿನ್ನಬೇಕಷ್ಟ' ಕ್ಯಾಪ್ಟನ್‌ ಹೇಳಿದ. 


ಮನರಂಜನೆಗಾಗಿ ಭೌತಶಾಸ್ತ್ರ 165 


ಹೌದು, ವಿಧಿ ಇಲ್ಲದಿದ್ದರೆ ಹಾಗೆಯೇ ಮಾಡಬೇಕು' ಡಾಕ್ಟರ್‌ ಯೋಚನಾ 
ಮಗ್ನರಾಗಿ ಉತ್ತರಿಸಿದರು. ""ಆದರೆ ಹೀಗೇಕೆ ಮಾಡಬಾರದು....'' 

“ "ಏನದು ?' ಹಾಟೆರಾಸ್‌ ಕುತೂಹಲದಿಂದ ಕೇಳಿದ. 

"" "ನನಗೊಂದು ವಿಚಾರ ಹೊಳೆದಿದೆ.' 

"ಹಾಗಾದರೆ ನಾವು ಬದುಕಿದೆವು, ಅಂತ' ಹಡಗುಮೇಸ್ತಿ ಉದ್ಗರಿಸಿದ. 
"" "ಆದರೆ....' ಡಾಕ್ಟರ್‌ ಅನುಮಾನಿಸುತ್ತ ಹೇಳಿದರು. 
" "ಏನು ಆದರೆ 9' ಕ್ಯಾಪ್ಟನ್‌ ಕೇಳಿದ. 

¥ "ನಮ್ಮ ಬಳಿ ಸುಡುಗಾಜೇನೋ ಇಲ್ಲ ಆದರೆ ಅಂತಹುದೊಂದನ್ನು 
ಮಾಡಬಹುದಲ್ಲ. 

“ "ಹೇಗೆ? ಹಡಗುಮೇಸ್ತಿ ಕೇಳಿದ. 

" "ಒಂದು ಚೂರು ಮಂಜಿನ ಗಡ್ಡೆಯಿಂದ [ly 

“ "ಅದರಿಂದ ಬೆಂಕಿ ಹೊತ್ತಿಸಬಹುದು ಅಂತೀರ....' 

"" "ಯಾಕಾಗಬಾರದು ? "ನಾವು ಸೂರ್ಯನ ಕಿರಣಗಳನ್ನು ದೂದಿಯ ಮೇಲೆ 
ಕೇಂದ್ರೀಕರಿಸಬೇಕಷ್ಟೆ. ಮಂಜಿನ ಗಡ್ಡೆ ಈ ಕೆಲಸವನ್ನು ಮಾಡಬಲ್ಲುದು. ಸಿಹಿ ನೀರಿನ ಮಂಜು 
ಹೆಚ್ಚು. ಉತ್ತಮ. ಅದು ಹೆಚ್ಚು ಪಾರೆದರ್ಶಕೆವಾಗಿಯೂ ಇರುತ್ತದೆ, ಬೇಗ ಒಡೆಯುವುದೂ 
ಇಲ್ಲ' 

” * "ಹಾಗಾದರೆ ಅಲ್ಲಿ ನೋಡಿ, ಅಲ್ಲಿದೆಯಲ್ಲ ಮಂಜಿನ ಬಂಡೆ ನಮಗೆ ಸರಿಯಾದುದು 
ಆಂತ ಕಂಡುಬರುತ್ತೆ' ಎಂದು ಹಡಗುಮೇಸ್ತಿ ಸುಮಾರು ನೂರು ಹೆಜ್ಜೆ ದೂರದಲ್ಲಿದ್ದ ದೊಡ್ಡ 
ಮಂಜಿನ ಬಂಡೆಯೊಂದನ್ನು ತೋರಿಸುತ್ತ ಹೇಳಿದ. 

"" "ಹೌದು. ಕೊಡಲಿ ತಗೋ. ಹೋಗಿ ನೋಡೋಣ. 

"ಮೂವರೂ ಆ ಬಂಡೆಯ ಬಳಿಗೆ ಹೋದರು. ಅದು ನಿಜಕ್ಕೂ ಸಿಹಿ ನೀರಿನ ಮಂಜಿನ 
ಬಂಡೆಯೇ ಆಗಿದ್ದಿತು. 

"ಅದರಿಂದ ಒಂದು ಅಡಿ ವ್ಯಾಸ ಸವಿರುವಂತೆ ಒಂದು ತುಂಡನ್ನು ಕೊಚ್ಚಿ ತೆಗೆಯುವಂತೆ 
ಡಾಕ್ಟರ್‌ ಹಡಗುಮೇಸ್ತಿಗೆ ಹೇಳಿದರು. ಆಮೇಲೆ ಅವರು ತಮ್ಮ ಕೊಡಲಿ ಹಾಗೂ 
ಚಾಕುವಿನಿಂದ ಅದನ್ನು "ಚನಾ ನ್ನಾಗಿ ಉಜ್ಜಿ, ಕೊನೆಗೆ ಕೈಯಿಂದ ನಯಮಾಡಿ, ಒಂದು ತುಂಬ 
ಚೆನ್ನಾದ, ಪಾರದರ್ಶಕವಾದ 'ಸುಡುಗಾಜನ್ನು ಸಿದ್ಧಗೊಳಿಸಿದರು. ಅನಂತರ ಅವರು ಅದರ 
ಸಹಾಯದಿಂದ ಸೂರ್ಯನ ಕಿರಣಗಳನ್ನು ದೂದಿಯ ಮೇಲೆ ಕೇಂದ್ರೀಕರಿಸಿದರು. 
ದೂದಿಯು ಕೆಲವೇ ಕ್ಷಣಗಳಲ್ಲಿ ಭಗ್ಗನೆ ಹೊತ್ತಿಕೊಂಡು ಉರಿಯತೊಡಗಿತು.'' 

ಜ್ಯೂಲ್ಸ್‌ ವೆರ್ಕ್‌ರವರ ಈ ಕಥೆಯು ತನಾಧ್ಯವಾದುದೇ ನೂ ಅಲ್ಲ. 1763ರಲ್ಲಿ ಇದೇ 
ಪ್ರಯೋಗವನ್ನು ಮೊದಲ ಬಾರಿಗೆ ತುಂಬ ಯಶಸ್ಸಿಯಾಗಿ ಇಂಗ್ಲೆಂಡಿನಲ್ಲಿ ಮಾಡಲಾಯಿತು. 
ಅಂದಿನಿಂದ ಮಂಜನ್ನು ಈ ಉದ್ದೇಶಕ್ಕಾಗಿ ಅನೇಕ ಬಾರಿ ಬಳಸಲಾಗಿದೆ. ಆದರೆ - 4810 
ಶೀತಖರತ್ವವಿರುವಾಗ ಕೊಡಲಿ ಚಾಕುವಿನಂಥ ಒರಟು ಸಾಧನಗಳಿಂದಲೂ ""ಕೈಯಿಂದಲೂ'' 
ಪಾರದರ್ಶಕ ಮಂಜಿನ ಸುಡುಗಾಜನ್ನು ಮಾಡುವುದು ಸಾಧ್ಯವೆಂದು ನಂಬುವುದು ಕಷ್ಟವೆನ್ನಿ. 
ಆದರೆ ಅದನ್ನು ಮಾಡಲು ಒಂದು ಹೆಚ್ಚು ಸರಳವಾದ "ವಿಧಾನವಿದೆ. ಸೂಕ್ತ ಆಕಾರದ 
ಜೋಗುಣಿಯೊಂದ್ಕೆ ಸ್ವಲ್ಪ ನೀರು ಹಾಕಿ ಅಿದನ್ನು ಘನೀಕರಿಸಿ. ಅನಂತರ ಜೋಗುಣೆಯ 
ತಳವನ್ನು ಸ್ವಲ್ಪ ಬೆಚ್ಚಗೆ ಮಾಡುವ ಮೂಲಕ ಮಂಜಿನ ಗಡ್ಡೆಯನ್ನು ಹೊರತೆಗೆಯಿರಿ. ಇಂತಹ 


166 ಮನರಂಜನೆಗಾಗಿ ಭೌತಶಾಸ್ತ್ರ 


''ಸುಡುಗಾಜು'' ಅಂಗಳದಲ್ಲಿ, ತಿಳಿಯಾದ ಆಗಸವಿರುವ, ಹಿಮಶೀತದ ಖರತ್ವವಿರುವ 
ದಿನದಲ್ಲಪ್ಪೆ ಕೆಲಸ ಮಾಡಬಲ್ಲುದು. ಕೋಣೆಯೊಳಗೆ ಕಿಟಕಿಗಳನ್ನು ಮುಚ್ಚಿದಾಗ. ಇದು 
ಇ್ಯವಲ್ಲ ಏಕೆಂದರೆ, ಕಿಟಕಿಯ ಗಾಜಿನ ಆವರಣವು ಹೆಚ್ಚಿನ ಭಾಗ ಸೌರಶಕ್ತಿಯನ್ನು 
ಹೀರಿಕೊಂಡುಬಿಡುತದೆ. ಒಳಬರುವ ಉಳಿದ ಬಿಸಿಲಿನ ಶಾಖ ಸಾಕಷ್ಟು 
ಪ್ರಖರವಾಗಿರುವುದಿದ್ದ. 


Ya 


a 


ಚಿತ್ರ 114 : ಮಂಜಿನ ಸುಡುಗಾಜನ್ನು ಮಾಡಲು 
ಉಪಯೋಗಿಸಬಹುದಾದ ಬೋಗುಣಿ. 


ಸೂರ್ಯನ ಬೆಳಕಿಗೆ ಸಹಾಯ 

ಚಳಿಗಾಲದಲ್ಲಿ ನೀವು ಸುಲಭವಾಗಿ ಮಾಡಬಹುದಾದಂಥ ಮತ್ತೊಂದು ಪ್ರಯೋಗ 
ಇಲ್ಲಿದೆ; ಒಂದೇ ಉದ್ದಳತೆಯ ಎರಡು ತುಂಡು ಬಟ್ಟೆಗಳನ್ನು ತೆಗೆದುಕೊಳ್ಳಿ ಒಂದು 
ಕಪ್ಪಡಾಗಿರಲೆ ನೇಕು, ಇನ್ನೊಂದು ಬಿಳಿಯದಾಗಿರಬೇಕು. ಎರಡನ್ನೂ ಹೊರಗೆ “ಸಲಿನಲ್ಲಿ 

೦ಜಿನ ಮೇಲೆ ಹಾಸಿ. ಒಂದು ಅಥವಾ ಎರಡು ಗಂಟೆಗಳನಂತರ "ನೋಡಿದರೆ ಕಪ್ಪು ಬಟ್ಟೆ 
ಜ್ತ ಅರ್ಥ ಮುಳುಗಿರುತ್ತದೆ. ಬಿಳಿಯ ಬಟ್ಟೆ ಮಾತ್ರ ಎಲ್ಲಿದ್ದಿತೋ ಅಲ್ಲಿಯೇ 
ಇರುತ್ತದೆ. ಕಪ್ಪು ಬಟ್ಟೆಯ ಕೆಳಗಿರುವ ಮಂಜು ಬೇಗ ಗುತ್ತದೆ, ಏಕಂದರೆ ಈ ಬಣ್ಣದ 
ಓ ಬಟ್ಟೆಯು ಅದರ ಮೇಲೆ ಬೀಳುವ ಸೂರ್ಯನ ಕಿರಣಗಳ ಬಹುಭಾಗವನ್ನು ಹೀರಿಕೊಳ್ಳುತ್ತದೆ. 
ಆದರೆ ಬಿಳಿಬಟ್ಟೆಯು ಅದರ ಮೇಲೆ ಬೀಳುವ ಬಹುಮಟ್ಟಿಗಿನ ಸೂರ್ಯನ ಕಿರಣಗಳನ್ನು 
ಚೆದುರಿಸುತ್ತದೆ. "ಹಾಗಾಗಿ ಅದು ಕಮ್ಮಿಕಾವುಗೊಳ್ಳುತ್ತದೆ. 

ತುಂಬ ಬೋಧಪ್ರದವಾದ ಈ ಪ್ರಯೋಗವನ್ನು ಮೊದಲು ಅಮೆರಿಕದ ಸ್ವಾತಂತ್ರ್ಯ 
ಸಮರ ಖ್ಯಾತಿಯ ವಿಜ್ಞಾನಿ ಬೆಂಜಮಿನ್‌ ಫ್ರಾಂಕ್ಲಿನ್‌ ನಡೆಸಿದರು. ಆಕಾಶದಿಂದ “ಬರುವೆ 
ಮಿಂಚನ್ನು ಸೆಳೆದುಕೊಂಡು ಭೂಮಿಗೆ ಸಾಗಿಸುವ 'ಮಿಂಚುಸಳೆ' ಸಾಧನವನ್ನು ಕಂಡುಹಿಡಿದು 
ಇವರು ಅಮರ ಖ್ಯಾತಿ ಗಳಿಸಿದರು. 

“ನಾನು ದರ್ಜಿಯೊಬ್ಬನ ನಮೂನೆ ರಟ್ಟುಬಿಲ್ಲೆಯಿಂದ ನಾನಾ ವರ್ಣಗಳ ಅನೇಕ 
ಸಣ್ಣಸಣ್ಣ ಅಗಲವಾದ ಚಚ್ಚ್‌ಕದ ಬಟ್ಟೆ ತ: ತುಂಡುಗಳನ್ನು ತೆಗೆದುಕೊಂಡೆ. ಅವುಗಳಲ್ಲಿ ಕಪ್ಪು 
ಕಡುನೀಲಿ, ತಿಳಿನೀಲಿ, ಹಸುರು, ಕನ್ನೀಲೆ, ಕೆಂಪು, ಹಳದಿ, ಬಿಳಿ ಮತ್ತಿತರ ವರ್ಣಗಳ ಅಥವಾ 
ವರ್ಣಛಾಯೆಗಳ ಬಟ್ಟೆ ತುಂಡುಗಳಿದ್ದವು. ಅವನ್ನಲ್ಲ ಹೊರಗೆ ಬಿಸಿಶೆನಲ್ಲಿ ಮಂಜಿನ ಮೇಲೆ, 
ಹರಡಿ ಇರಿಸಿದೆ. ಕೆಲವು ಗಂಟೆಗಳಲ್ಲಿ “(ಎಷ್ಟು ಷ್ಟು ಎಂದು ನಾನು ಸರಿಯಾಗಿ” ಹೇಳಲಾರೆ) ಕಪ್ಪು 
ಬಟ್ಟೆ ತುಂಡು ಸೂರ್ಯನಿಂದ ತುಂಬ. ಹೆಚ್ಚಾಗಿ ಕಾದು ಮಂಜಿನೊಳಕ್ಕೆ ಎಷ್ಟು 
ಹುಡುಗಿಕೊಂಡಿಡ್ದಿತೆಂದರೆ ಸೂರ್ಯನ ಕಿರಣಗಳು ಆದನ್ನು ತಾಕದಂತಿದ್ದಿತು; ಕಡುನೀಲಿ ಬಟ್ಟೆ 
ತುಂಡು ಹೆಚ್ಚು ಕಮ್ಮಿ ಕಪ್ಪಿನಷ್ಟೇ ಹುದುಗಿದ್ದಿತು. ತಿಳಿನೀರ ಬಟ್ಟೆ ತುಂಡು ಕಡುನೀಲಿಯಷ್ಟು 


ಮನರಂಜನೆಗಾಗಿ ಭೌತಶಾಸ್ತ್ರ 167 


ಹುದುಗಿರಲಿಲ್ಲ ಉಳಿದ ವರ್ಣಗಳು ಎಷ್ಟು ತೆಳುವಾಗಿದ್ದರೆ ಅಷ್ಟೂ ಕಮ್ಮಿ ಆಳಕ್ಕೆ 
ಹುದುಗಿದ್ದವು. ಬಿಳಿಯ ಬಟ್ಟೆ ತುಂಡು ಮಂಜಿನ ಮೇಲ್ಮೈ ಮೇಲೆಯೇ ಉಳಿದಿದ್ದಿತು, ಒಳಕ್ಕೆ 
ಇಳಿದೇ ಇರಲಿಲ್ಲ. 

'"ಯಾವ ರೀತಿಯಲ್ಲೂ ಅನ್ವಯಿಸಲು ಆಗದ ಸಿದ್ಧಾಂತದಿಂದ ಏನು ಪ್ರಯೋಜನ? - 
ಸುಡು ಬಿಸಿಲಿನ ಹವಾಗುಣದಲ್ಲಿ ಅಥವಾ ಅಂತಹ ಖತುವಿನಲ್ಲಿ ಕಪ್ಪು ಬಟ್ಟೆಗಳನ್ನು 
ಉಡುವುದು ಬಿಳಿಯವನ್ನು ಉಡುವಷ್ಟು ಯುಕ್ತವಲ್ಲ ಎಂದು ಇದರಿಂದ ನಾವು 
ಕಲಿಯಬಹುದಲ್ಲವೆ ? ಏಕೆಂದರೆ ಕಪ್ಪು ಬಟ್ಟೆ ಉಟ್ಟು. ನಾವು ಹೊರಗೆ ನಡೆದು ಹೋದಾಗ 
ನಮ್ಮ ಶರೀರವು "'ವಸಿಲಿನಿಂದ ಹೆಚ್ಚು ಕಾಯುತ್ತದೆ. ಇದರ ಜೊತೆಗೆ ನಡಿಗೆಯಿಂದಲೂ ನಮ್ಮ 
ಶರೀರದಲ್ಲಿ ಕಾವು ಉಂಟಾಗುತ್ತದೆ. ಈ ಇಬ್ಬಗೆಯ ಕಾವು ವಿಷಮಶೀತ ಜ್ವರದಂಥ 
ಅಪಾಯಕಾರಿ ಜರಗಳನ್ನು ಉಂಟುಮಾಡಬಹುದಲ್ಲವೇ ? ಬೇಸಿಗೆಯಲ್ಲಿ ಸ್ತ್ರೀಯರಾಗಲೀ, 
ಪುರುಷರಾಗಲೀ ಬಳಸುವ ಹ್ಯಾಟುಗಳು ಬಿಳಿಯವಾಗಿರಬೇಕು. ಏಕೆಂದರೆ `ಆ ಅನೇಕರಿಗೆ 
ತಲೆನೋವು ಉಂಟುಮಾಡುವಂಥ ಹಾಗೂ ಕೆಲವರಿಗೆ ಸೂರ್ಯಾಘಾತ ಉಂಟುಮಾಡುವಂಥ 
ಬಿಸಿಲನ್ನೂ ವಿಕರ್ಷಿಸುತ್ತವಲ್ಲವೇ 9... ಹಣ್ಣುಗಳನ್ನು ಬೆಳೆಸುವ ಶಾಖಗೃಹಗಳ ಹೊರ 
ಅವರಣಗಳಿಗೆ ಕಪ್ಪು ಬಣ್ಣ ಪಚ್ಚುವುದರಿಂದ ಅಪ್ರ ಹಗಲು ಹೊತ್ತು ಸೂರ್ಯನಿಂದ ಹೆಚ್ಚು 
ಶಾಖವನ್ನು ಗ್ರಹಿಸಿ ಇಟ್ಟುಕೊಂಡಿದ್ದು ರಾತ್ರಿಯೂ ಸ್ವಲ್ಪ ಮಟ್ಟಿಗೆ ಬೆಚ್ಚಗೇ ಇರುವಂತೆ 
ಮಾಡಬಹುದಲ್ಲವೇ 9 ಇದರಿಂದ ಅವನ್ನು. ಹಿಮಶೀತದಿಂದ ರಕ್ಷಿಸಬಹುದಲ್ಲದೆ ಅದರ 

ಬೆಳವಣಿಗೆಯನ್ನೂ ಮುಂದುವರಿಸಬಹು ನಿದಲ್ಲವೇ ? ಇದೇ ರೀತಿ ಗಮನವಿತ್ತು "ನೋಡುವ 
ಮನಸ್ಸುಳ್ಳವರಿಗೆ ಆಗಾಗ್ಗೆ ಹೊಳೆಯುವಂತಪ ಹೆಚ್ಚು ಅಥವಾ ಕಮ್ಮಿ ಪ್ರಾ. ಮುಖ್ಯತೆಯ ಇನ್ನೂ 
ಇತರ ಹಲವಾರು ರೀತಿಗಳಲ್ಲಿ ಈ ಜ್ಞಾನವನ್ನು ಅನ್ನ ಮಿಸಬಹುದಲ್ಲಪೆ 9” 

1903ರಲ್ಲಿ ಜರ್ಮನರು "ಹೌಸ್‌' ಎಂಬ ಹಡಗಿನಲ್ಲಿ ದಕ್ಷಿಣ ಧ್ರುವ ಪ್ರದೇಶಕ್ಕೆ ಸಾಹ 
ಯಾತ್ರೆ ಕೈಕೊಂಡಿದ್ದಾಗ, ಈ ಜ್ಞಾನದಿಂದ ಪಡೆಯಬಹುದಾದ ಪ್ರಯೋಜನವು” ಚನ್ನಾಗಿ 
ತಿಳಿಯಬಂದಿತು. 

ಹಡಗು ಮಂಜಿನ ಗಡ್ಡೆಗಳ ಮಧ್ಯ ಅಲುಗಲೂ ಆಗದಂತೆ ಸಿಕ್ಕಿಬಿದ್ದಿತು. ಅಂತಹ 
ಸಂದರ್ಭಗಳಲ್ಲಿ ಸಾಮಾನ್ಯವಾಗಿ ಬಳಸುವ. ಎಲ್ಲ ವಿಧಾನಗಳೂ - ಸಿಡಿಮದ್ದುಗಳು, ಮಂಜು 
ಗರಗಸಗಳು ಎಲ್ಲವೂ - ನಿರರ್ಥಕವಾದವು. ಆಗ ಸೂರ್ಯನ ಕಿರಣಗಳ ಮೊರೆ 
ಹೋಗಲಾಯಿತು. ಎರಡು ಕಿ.ಮೀ. ಉದ್ದ ಹಾಗೂ ಒಂದು ಡಜನ್‌ ಮೀಟರ್‌ ಅಗಲದ ಕಪ್ಪು 
ಬೂದಿ ಹಾಗೂ ಕಲ್ಲಿದ್ದಲ ಪಟ್ಟಿಯೊಂದನ್ನು ಹಡಗಿನ ಮೂತಿಯಿಂದ ಸಮೀಪವಿದ್ದ 
ಅಗಲವಾದ ಸೀಳಿನವರೆಗ ಹರಡಲಾಯಿತು. ಇದು ಜರುಗಿದುದು ಅಂಟಾರ್ಕಿಕ್‌ನಲ್ಲಿ ಬೇಸಿಗೆ. 
ಕಾಲವಾಗಿದ್ದಾಗ. ಆಗ ಹಗಲು ದೀರ್ಫವೂ ಮೋಡರಹಿತವೂ ಆಗಿರುತ್ತಿದ್ದಿತು. ಆದ್ದರಿಂದ 
ಮ 'ಗರಗಸವೂ ಮಾಡಲಾಗದುದನ್ನು ಸೂರ್ಯನು ಸಾಧಿಸಿದನು. ಮಂಜು ಕರಗಿತು, 

ಪ್ರು ಪಟ್ಟೆಯ ಉದ್ದಕ್ಕೂ ಬಿರುಕು ಬಿಟ್ಟಿತು. ಹಡಗು ಬಂಧನದಿಂದ ಪಾರಾಯಿತು. 


ಮರೀಚಿಕೆಗಳು 
ಮರೀಚಿಕೆಗಳನ್ನು ಯಾವುದು ಉಂಟುಮಾಡುತ್ತದೆಂಬುದನ್ನು ನೀವು ತಿಳಿದಿದ್ದೀರೆಂದು 
ನಾನು ಭಾವಿಸುತ್ತೇನೆ. ಪ್ರಜ್ವಲಿಸುವ ಸೂರ್ಯನ ಬಿಸಿಲು ಮರಳುಗಾಡಿನ ಮರಳನ್ನು ಕಾಯಿಸಿ 
ಅದನ್ನು ಕನ್ನಡಿಯಂತೆ ಮಾಡುತ್ತದೆ. ಮರಳ ಮೇಲ್ಮೈನ ಸಮೀಪದಲ್ಲಿರುವ ಕಾದ ಗಾಳಿಯ 


168 ಮನರಂಜನೆಗಾಗಿ ಭೌತಶಾಸ್ತ್ರ 


ಚಿತ್ರ 115 
ನೀಡಲಾಗುವಂಥ ಈ ಚಿತ್ರದಲ್ಲಿ ಕಿರಣಗಳು ನೆಲದತ್ತ ಬ 


ಸ್ತರದ ಸಾಂದ್ರ ತೆಯು ಮೇಲಿರುವ ಗಾಳಿಯ ಸ್ತರದ ಸಾಂದ್ರತೆಗಿಂತ ಕಮ್ಮಿ ್ರಿಯಾಗಿರುವುದರಿಂದ 
ಫ ರೀತಿ ಉಂಟಾಗುತ್ತದೆ. ದೂರದ ವಸ್ತುವಿನಿಂದ ಬರುವ ಓರೆಯಾದ ಬೆಳಕಿನ ಕಿರಣಗಳು 
ಗಾಳಿಯ ಈ ಸ್ಮರದ ಸೇಠ ಬಿದ್ದಾಗ, ಅಧಿಕ ಕೋನದಲ್ಲಿ ಕನ್ನಡಿಯ ಮೇಲೆ ಬಿದ್ದ ಕಿರಣ 
ಪೊಂದು ಪ್ರತಿಫ ಸೆಲಿಸುವಂತೆ ಭೂಮಿಯಿಂದ ಮೇಲ್ಭಾಗಕ್ಕೆ ವ್ರ (ಕರಣಗೊಂಡು ಹೋಗುತ್ತವೆ. 
ಹಾಗಾಗಿ ಮರಳುಗಾಡಿನ ಪ್ರಯಾಣಿಕನು ತಾನು ಜಲಾಶಯವೂಂದನ್ನು ಕಾಣುತ್ತಿದ್ದಾನೆಂದೂ, 
ದಡದ ಮೇಲಿರುವ ವಸ್ತುಗಳು ಆದರಲ್ಲಿ ಪ್ರತಿಬಿಂಬಿತವಾಗಿವೆಯಂದೂ, ಭಾವಿಸುತ್ತಾನೆ 
(ಚಿತ್ರ 115). ಮರಳ ್‌] ಮೀಪದ ಕಾದ ಗಾಳಿಯ ಸ್ವರವು ಕನ್ನಡಿಯಂತಲ್ಲ ಆದರೆ 
ಜಲಾಂತರ್ಗಾಮಿಯಿಂದ son ಕಾಣುವಂಥ ನೀರಿನ ಮೇಲ್ಮೆ ಸಂತೆ ಪ್ರತಿಫಲಿಸುತ್ತದೆ. 
ಎಂದು ಹೇಳಿದರೇ ಹೆಚ್ಚು ಸರಿಹೋದೀತು. ಇದೇನೂ ಸಾಮಾನ್ನ. ್ರತಿಫಲನವಲ್ಲ ಆರರ 
ಭೌತವಿಜ್ಞಾನಿಗಳು ಕರೆಯುವಂಥ ಸಂಪೂರ್ಣ ಪ್ರತಿಫಲನವಾಗಿರುತ್ತದೆ. ಬೆಳಕು ಗಾಳಿಯ 
ಸ್ವರವನ್ನು ಅತ್ಯಂತ ಹೆಚ್ಚಿನ ಅಧಿಕ ಕೋನದಲ್ಲಿ ಪ್ರವೆಣಿಸಿದಾಗ, ಚಿತ್ರದಲ್ಲಿ 
ತೋರಿಸಿರುವುದಕ್ಕಿಂತ ತುಂಬ" ಹೆಚ್ಚಾದ ಅಧಿಕ ಕೋನದಲ್ಲಿ ಪ್ರವೇಶಿಸಿದಾಗ, ಹೀಗಾಗುತ್ತದೆ 
ಇಲ್ಲದಿದ್ದರೆ ಬೆಳಕಿನ ಅಪಾತದ ""ಅವಧಿ ಕೋನ್‌ (critical 21) ವನ್ನು 
ಮೀರಿಸಿದಂತಾಗುವುದಿಲ್ಲ 

ತಪ್ಪು ತಿಳಿವಳಿಕೆಯನ್ನು ತಪ್ಪಿಸಲೋಸುಗ ಇಲ್ಲೊಂದು ವಿಷಯವನ್ನು ತಿಳಿಸಬೇಕು 
ಮರೀಚಿಕೆಗಳು ಆಗಬೇಕಾದರೆ ಹೆಚ್ಚು ಸ ಸಾಂದ್ರತೆಯ ಸ್ತರಗಳು ಕಮ್ಮಿ ಸಾಂದ್ರತೆಯ ಸ್ನರೆಗಳ 
ಮೇಲಿರಬೇಕು. ಆದರೆ ಹೆಚ್ಚು ಸಾಂದ್ರತೆಯ. ಗಾಳಿಯು ಹೆಚ್ಚು ಾರವಾಗಿರುತ್ತದೆ. ಮಶ 
ಯಾವಾಗಲೂ ಕೆಳಕ್ಕಿಳಿಯಲು *ವಣಿನುತಿರುತದೆ, ಕೆಳಕ್ಕಿಳಿದು 'ಅಲ್ಲಿಡ್ಡ ಕಮ್ಮಿ ಸಾಂದ್ರತೆ! 
ಗಾಳಿಯ ಸ್ವರಗಳನ್ನು. ಮೇಲಕ್ಕೆ ಹೋಗುವಂತೆ ಮಾಡಲು ಯತ್ನಿಸತ್ತಿರುತ್ತದೆ. ಎಂಟು! ದ್ನ 
ನಾವು ಬಲ್ತೆಪ. ಹಾಗಾದರೆ, 'ಮರೀಚಿಕೆಗಳ ಪ ಪ್ರಸಂಗದಲ್ಲಿ ಹೆಚ್ಚು ಸಾಂದಕೆಯ 14 
ಕಮ್ಮಿ ಸಾಂದ್ರತೆಯ ಗಾಳಿಯ ಮೇಲೆ ಏಕೆ ಇರುತ್ತದೆ? ಏಕೆಂದರೆ ಗಾಳಿಯು ಸಕತ ಗಿ 


ಮನರಂಜನೆಗಾಗಿ ಭೌತಶಾಸ್ತ್ರ 100 


ಚಿತ್ರ 116 : ನೆಲಗಟ್ಟು ಮಾಡಿದ ಹೆದ್ದಾರಿಗಳಲ್ಲಿ ಕಾಣಬರುವ ಮರೀಚಿಕೆ. 


ಚಲನೆಯಲ್ಲಿರುತ್ತದೆ. ಮರಳ ಮೇಲ್ಮೈ ಮೇಲಿರುವ ಕಾದ ಗಾಳಿಯು ಮೇಲಕ್ಕೆ 
ಹೋಗುತಿ ರುತ್ತದೆ, ಅದರ ಸ್ಥಾನಕ್ಕೆ ಹೊಸ. ಇದ ಗಾಳಿ ಬರುತ್ತಿರುತ್ತದೆ. ಕಾದ ಮರಳಿನ ಮೇಲೆ 
ಯಾವಾಗಲೂ ಯಾವುದಾದರೂ ps ಗಾಳಿ ಇದ್ದೇ ಇರುತ್ತದೆ. ಈ ಕಾದ ಗಾಳಿಯು ಒಂದೇ 
ಆಗಿರಬೇಕೆಂದೇನೂ ಇಲ್ಲ. ಒಂದೇ ಆಗಲಿ ಬೇರೆ 
ಆಗಲಿ ಕಿರಣಗಳಿಗೆ ಯಾವ ವ್ಯತ್ಯಾಸವೂ ಇರುವುದಿಲ್ಲ. 
ಮರೀಚಿಕೆಗಳ ಈ ಘಟನಾವಿಕೇಷವು ಮಾನವನಿಗೆ 
ಅನಾದಿಕಾಲದಿಂದ ತಿಳಿದಿದೆ. (ಮೇಲಿನ ಕಮ್ಮಿ 
ಸಾಂದ್ರತೆಯ ಸ್ತರಗಳಲ್ಲಿ ಸ್ವಲ್ಪ ಭಿನ್ನ ರೀತಿಯ 
ಮರೀಚಿಕೆಗಳು ಉಂಟಾಗುತ್ತವೆ ಈ ಪರಿಪೂರ್ಣ 
ಮಾದರಿಯ ಮರೀಚಿಕೆಗಳನ್ನು ಪ್ರಃ ಜ್ಯ ಲಿಸುವ 
ಸೂರ್ಯನಿರುವ ದಾಕ್ಷಿಣಾತ್ಯ ಮರುಭೂಮಿಗಳಲ್ಲಷ್ಟೆ 
ಕಾಣಲು ಸಾಧ್ಯ, ಹೆಚ್ಚು ಉತ್ತರದ ಅಕ್ಷಾಂಕಗಳಲ್ಲಿ 
ಎಂದೂ ಕಾಣಲಾಗದು, ಎಂದು ಅನೇಕರು 
ಭಾವಿಸುತ್ತಾರೆ. ಅವರ ಭಾವನೆ ತಪ್ಪು ಇಂಥ 
ಮರೀಚಿಕೆಗಳನ್ನು ಆಗಾಗ್ಗೆ ಬೇಸಿಗೆಯಲ್ಲಿ ಟಾರು 
ರಸ್ತೆಗಳ ಮೇಲೆ ಕಾಣಬಹುದು. ಈ ಟಾರು ರಸ್ತೆಗಳು 
ಕಮ್ಬುಗಿರುವುದರಿಂದ ಬಿಸಿಲಿನಲ್ಲಿ ಬೇಗ ಮುತ್ತು 
ಚತ್ರ 117 : ಮರೀಚಿಕೆಯ ತುಂಬ ಕಾಯುತ್ತವೆ. ನೀರಸವಾದ ರಸ್ತೆಯ 
ಕಂಡುಬಂದ ಕೊತ್ತಲರ ನೆಂ ಮೇಲ್ಮೈ ನೀರಿನ ತಾಣದಂತೆ, ದೂರದ ವಸ್ತುಗಳನ್ನು 
ನಕಾಶೆ. 4 ಬಿಂದುವಿನಿಂದ 8 ಪ್ರತಿಬಂಸಬಲ್ಲ ಜಲಾಶಯದಂತೆ ಕಂಡುಬರುತ್ತದೆ. 
ಗೋಡೆಯೂ ಸ! ಬಿಂದುವಿನಿಂದ ತ ಪ್ರಸಂಗದಲ್ಲಿ ಬೆಳಕು ಯಾವ ಮಾರ್ಗ 
1! ಗೋಡೆಯೂ ಹೊಳಪು ಗ 8 ಚಿತ್ರ 116 ತೋರಿಸುತ್ತದೆ. 
ಪಡೆದಿದ್ದಂತೆ ಕಂಡುಬಂದಿತು... ಸಾಕಷ್ಟು  ಗಮಸವಿತ್ತು ನೋಡುವ ವ್ಯಕ್ತಿಯು 


17 
0 ಮನರಂಜನೆಗಾಗಿ ಭೌತಶಾಸ್ತ್ರ 


ಹ ಮರೀಚಿಕೆಗಳನ್ನು ಭಾವಿಸಿದ್ದುದಕ್ಕಿಂತ ಹೆಚ್ಚು ಬಾರಿ ಕಾಣಬಲ್ಲನು. 
ಮತ್ತೊಂದು ರಿತಿಯ ಮರೀಚಿಕೆಯುಂಟು. ಇದು ಮೇಲಲ್ಲ ಪಕ್ಕದಲ್ಲಾಗುತ್ತದೆ. ಇದರ 
ಗೆಗೆ ಜನ ಸಾಮಾನ್ಯವಾಗಿ ಸ್ವಲ್ಪವೂ ಯೋಚಿಸಹೋಗುವುದಿಲ್ಲ. ಫ್ರಂಚ್‌ ವ್ಯಕ್ತಿಯೊಬ್ಬ ಇದನ್ನು 

ಜಾರಿಗೆ ವಿವರಿಸಿ `ದ. ಈ ಮರೀಚಿಕೆಯು ಕಾದ ಕಡಿದಾದ "ಸೋಡೆಯೊಂದರೆ 
| ಿಫಲನದಿಂದ ಉಂಟಾಗಿದ್ದಿತು. ಕೋ ಟಿಯೊಂದರ ಗೋಡೆಯ ಸಮೀಪ ಹೋದಾಗ 
ದನು ಆ ಗೋಡೆಯು ಇದ್ದಕ್ಕಿದ್ದಂತೆ ಚೆನ್ನಾಗಿ ಮೆರಗು ಕೊಟ್ಟ ಕನ್ನಡಿಯಂತೆ ಥಳಥಳಿಸುತ್ತ 
0ತಮುತ್ತಲ ಭೂದೃಶ್ಯವನ್ನು "ಪ್ರತಿನಿಂಬಿಸುತ್ತಿದ್ದುದನ್ನು ಕಂಡ. ಕವ ಹೆಜ್ಜೆ ಮುಂದೆ ಹೋಗಿ 
೨ವನು “ಮತ್ತೊಂದು pe ಡೆಯ ಮೇಲೂ ಇಂತಹುದೇ ಬದಲಾವಣೆಯನ್ನು 
ಕಂಡ. ಗೋಡೆಗಳು ಪ್ರಜ್ವಲಿಸುವ ಸೂರ್ಯನ ಬಿಸಿಲಿನಿಂದ ಕಾದಿದ್ದುದು ಇದ್ಕೆ 
ಕಾರಣವೆಂಬ ತೀರ್ಮಾನಕ್ಕೆ ಅವನು ಬಂದನು. ಚಿತ್ರ 117 ಗೋಡೆಗಳ ಸ್ಥಾನವನ್ನೂ 
(ಹಾಗೂ, ವೀಕ್ಷಕನು ನಿಂತಿದ್ದ ಸ್ಮ ಸ್ಥಳಗಳನ್ನೂ (A ಮತ್ತು Al) ತೋರಿಸುತ್ತದೆ. 

ಗೋಡೆಯು ಪ್ರತಿಬಾರಿ ಸಾಕಷ್ಟು ಕಾದಾಗಲೂ ಈ ಘಟನಾವಿಶೇಷ 
ಜರುಗುತ್ತಿದ್ದಿತೆಂಬುದನ್ನು ಆ ಫ್ರೆಂಚ್‌ ವ್ಯಕ್ತಿ ಕಂಡುಕೊಂಡ. ಅವನು ಅದರ ಛಾಯಾಚಿತ್ರ 
ಗೆಯುವುದರಲ್ಲೂ ಯಶಸ್ವಿಯಾದ. 

ಚಿತ್ರ 118ರಲ್ಲಿ ಎಡಗಡೆ ಕೋಟೆಯ ಗೋಡೆ ೯ಅನ್ನು ಕಾಣಬಹುದು. ಇದು 
ಇದ್ದಕ್ಕಿದ್ದಂತೆ ಥಳಥಳಿಸುವ ಕನ್ನಡಿಯಾಗಿ ಪರಿಪರ್ತನೆಗೊಂಡುದನ್ನು ಬಲಗಡೆ ಕಾಣಬಹುದು. 
A! ಸ್ಥಾನದಿಂದ ಇದರ ಛಾಯಾಚಿತ್ರ ತೆಗೆಯಲಾಗಿದೆ. ಎಡಗಡೆಯ ಸಾಮಾನ್ಯವಾದ ಬೂದು 
ಕ್ರೀಟ್‌ ಗೋಡೆಯು ಸಹಜವಾಗಿಯೇ ಅದರ ಬಳಿ ಇರುವ ಇಬ್ಬರು ಸೈನಿಕರನ್ನು 
ಿಂಬಿಸಲಾರದು. ua: ಅದೇ ಗೋಡೆಯು ಬಲಗಡೆ ಆಶ್ಚ! ರ್ಯಕರವಾಗಿ ಕನ್ನಡಿಯಂತೆ 
ವರ್ತನೆಗೊಂಡು, ಇಬ್ಬರು ಸೈನಿಕರಲ್ಲಿ ಹೆಚ್ಚು ಹತ್ತಿರವಿರುವವನನ್ನು ಸಮರೂಪಕವಾಗಿ 


ಚಿತ್ರ 118: ಒರಟಾದ ಬೂದುಬಣ್ಣದ ಗೋಡೆ (ಎಡ)ಯು ಇದ್ದಕ್ಕಿದ್ದಂತೆ 


ಬಕ 


ಮೆರಗು ಕೊಟ್ಟ ಕನ್ನಡಿಯಂತೆ (ಬಲ) ಕಾಣಬರುತ್ತದೆ. 


ಮನರಂಜನೆಗಾಗಿ ಭೌತಶಾಸ್ತ್ರ 


ಪ್ರತಿಬಿಂಬಿಸುತ್ತಿದೆ. ಆದರೆ ಈ ಪ್ರತಿಬಿಂಬವ ನ್ನು ಉಂಟುಮಾಡುತ್ತಿರುವುದು ಗೋಡೆಯೇ 
ಅಲ್ಲ, ಅದರ 'ಮೇಲ್ಬೈ ಬಳಿ ಇರುವ ಕಾದ ಗಾಳಿಯ ಸ್ಪರವೆನ್ನಿ. ಸುಡು ಬಿಸಿಲಿನ ಬೇಸಿಗೆ 
ದಿನದಂದು ಡೊಡ್ಡ. "ಕಟ್ಟಡಗಳ ಗೋಡೆಗಳನ್ನು ನೀವು ಗಮನಿಸಿದಲ್ಲಿ ಈ ರೀತಿಯ 
ಮರೀಚಿಕೆಗಳನ್ನು ಪತ್ತೆ ಹಚ್ಚಬಹುದು. 


"ಹಸುರು ಕಿರಣ'' 


"ಸಮುದ್ರದ ದಿಗಂತದಲ್ಲಿ ಸೂರ್ಯನು ಮುಳುಗುತ್ತಿರುವ ದೃಶ್ಯವನ್ನು ನೀವು 
ಎಂದಾದರೂ ಕಂಡಿದ್ದೀರ? ನಿಸ್ಸಂದೇಹವಾಗಿಯೂ ಕಂಡಿದ್ದೀರಿ. ಅದರ ಮೇಲಿನ ಅಂಚು 
ದಿಗಂತವನ್ನು ತಲುಪುವವರೆಗೂ ಮತ್ತು ಅನಂತರ ಕಣ್ಣರೆಯಾಗುವವರೆಗೂ ನೀವು ಅದನ್ನು 
ಎಂದಾದರೂ ವಿಕ್ಷಿಸಿದ್ದೀರ 7 ಬಹುಶಃ ವೀಕ್ಷಿಸಿದ್ದೀರಿ. ಆದರೆ ಮೋಡಗಳಿರದ ನಿರ್ಮಲ 
ನೀಲ ಗಗನವಿದ್ದಾಗ ಹೀಗೆ ಮುಳುಗುತ್ತಿರುವ. ಸೂರ್ಯನು ತನ್ನ ಕೊನೆಯ ಕಿರಣವನ್ನು 
ಕಳುಹಿಸಿಕೊಟ್ಟಾಗ : ಏನು ಜರುಗುವುದು ಎಂಬುದನ್ನು ನೀವು ಎಂದಾದರೂ ಗಮನಿಸಿದ್ದಿ €ರ py 
ಬಹುಶಃ ಗಮನಿಸಿಲ್ಲ. ಆದರೆ ಅಂಥ ಅವಕಾಶ ಸಿಕ್ಕಿದಾಗ ಕಳೆದುಕೊಳ್ಳಬೇಡಿ. ಆಗ “ನೀವು 
ಕೆಂಪು ಕಿರಣದ ಬದಲು ಅತ್ಯಂತ ಸುಂದರವಾದ ಹಸುರು ಕಿರಣವನ್ನು ಕಾಣುತ್ತೀರಿ. ಇದನ್ನು 
ಯಾವ ಕಲಾವಿದನ ಆಗಲಿ ಎಂದೂ ಪುನರ್‌ನಿರ್ಮಿಸಲಾರ. ನಿಸರ್ಗವೂ ಸಹ ತನ್ನ ನಾನಾ 
ವರ್ಣಛಾಯೆಗಳ ಸಸ್ಯಗಳಲ್ಲಾಗಲೀ ಅತ್ಯಂತ ಪಾರದರ್ಶಕವಾದ ಸಮುದ್ರಗಳಲ್ಲಾಗಲೀ 
ಇದನ್ನು ಎಂದೂ ಪ್ರದರ್ಶಿಸಿದುದಿಲ್ಲ | 

ನದು ಇಂಗ್ಲಿಷ್‌ ಪತ್ರಿಕೆಯೊಂದರಲ್ಲಿ ಪ್ರಕಟವಾದ ಒಂದು ಬರಹ. ಇದನ್ನು ಓದಿದ 
ಜ್ಯೂಲ್ಸ್‌ ವೆರ್ಸ್‌ರವರು ""ಹಸುರು ಕಿರಣ'' ಕಥೆಯ ಯುವ ನಾಯಕಿ ಬೆಕ್ಕಸ ಬೆರಗಾಗುತ್ತಾಳೆ. 
ಈ ಅದ್ಭುತ ವಿಶೇಷವನ್ನು ತನ್ನ ಕಣ್ಣುಗಳಿಂದಲೇ ಕಾಣಲು ಜಗತ್ತಿನಾದ್ಯಂತ ಸ್ಥಳದಿಂದ ಸ್ಥಳಕ್ಕೆ 
ಅಲೆಯುತ್ತ ಹೋಗುತ್ತಾಳೆ. ಜ್ಯೂಲ್ಸ್‌ ವೆರ್ನ್‌ರವರ ಪ್ರಕಾರ ಸ್ಕಾಟ್ಲೆಂಡಿನ ಈ ಯುವತಿಯು 
ನಿಸರ್ಗದ ಈ ಸುಂದರ ದೃಶ್ಯವನ್ನು ಕಾಣಲಾರದೆ ಹೋದರೂ ಅದು ಇಲ್ಲವೆಂದೇನೂ ಅಲ್ಲ. 
ಅದರ ಬಗೆಗೆ ಅನೇಕ ಕಟ್ಟುಕಥೆಗಳನ್ನು ಕಟ್ಟಲಾಗಿದ್ದರೂ ಅದು ಮಿಥ್ಯೆ ಯೇನೂ ಅಲ್ಲ. ಅದನ್ನು 
ಹುಡುಕುವ ಶ್ರಮ ತೆಗೆದುಕೊಂಡಲ್ಲಿ “ ಯಾವುದೇ ನಿಸರ್ಗಪ್ರೇ ಮಿ ಅದನ್ನು ಕಂಡು 
ಆನಂದಿಸಬಹುದು. 

ಈ ಹಸುರು ಕಿರಣ ಅಥವಾ ಸ್ಫುರಣ ಎಲ್ಲಿಂದ ಬರುತ್ತದೆ 9) 

ಪ್ರಿಸ್ಮ್‌ ಒಂದರ ಮೂಲಕ ನೀವು ವಸ್ತುವೊಂದನ್ನು ನೋಡಿದಾಗ ಏನು 
ಕಂಡಿರೆಂಬುದನ್ನು ನೆನಪಿಗೆ ತಂದುಕೊಳ್ಳಿ. ಕೆಳಗಿನ ಪ್ರಯೋಗವನ್ನು ಮಾಡಿ ನೋಡಿ. 
ಪ್ರಿಸ್ಮ್‌ಅನ್ನು ನಿಮ್ಮ ಕಣ್ಣಿನ ಮಟ್ಟದಲ್ಲಿ ಹಿಡಿದುಕೊಳ್ಳಿ ಅದರ ಅಗಲವಾದ ಸಮತಲವಾದ 
ಚಪ್ಪಟೆ ಭಾಗವು ಕೆಳ ಮುಖವಾಗಿರಲಿ. ಗೋಡೆಗೆ ತಗುಲಿ ಹಾಕಿರುವ ಕಾಗದದ 
ಹಾಳೆಯೊಂದನ್ನು ಅದರ ಮೂಲಕ ನೋಡಿ. ಕಾಗದದ ಹಾಳೆಯು ಮೊದಲನೆಯದಾಗಿ, 
ಎದ್ದು ಬಂದಂತೆ ಕಾಣುತ್ತದೆ, ಎರಡನೆಯದಾಗಿ, ಅದರ ಮೇಲಿನ ಅಂಚು ಊದಾನೀಲಿ 
ಬಣ್ಣವನ್ನೂ ಕೆಳಗಿನ ಅಂಚು ಹಳದಿ-ಕೆಂಪು ಬಣ್ಣವನ್ನೂ ಹೊಂದಿರುವಂತೆ ಕಂಡುಬರುತ್ತದೆ. 
ಎದ್ದು ಬಂದಂತೆ ಕಾಣುವುದಕ್ಕೆ ಪಕ್ರೀಕರಣವೇ ಕಾರಣ. ಅಂಚುಗಳು ವಿವಿಧ ವರ್ಣಗಳನ್ನು 
ಹೊಂದಿರುವಂತೆ ಕಾಣುವುದಕ್ಕೆ ಗಾಜು ಬೇರೆ ಬೇರೆ ಬಣ್ಣಗಳ ಬೆಳಕನ್ನು ಬೇರೆ ಜೀತ 
ಪ್ರಮಾಣಗಳಲ್ಲಿ ವಕ್ರಿ ಕ್ರೀಕರಿಸುವುದೇ ಕಾರಣ. ಅದು ಊದಾ ಹಾಗೂ ನೀಲಿ ಬಣ್ಣಗಳ ಬೆಳಕನ್ನು 


172 ಮನರಂಜನೆಗಾಗಿ ಭೌತಶಾಸ್ತ್ರ 


ಸೀರೆ ಯಾವುದೇ ಬಣ್ಣಗಳ ಬೆಳಕಿಗಿಂತ ಹೆಚ್ಚು ಬಾಗಿಸುತ್ತದೆ. ಆದ್ದರಿಂದಲೇ ಮೇಲಿನ ಅಂಚು 
ಊದಾ -ನೀಲಿ ಬಣ್ಣದ್ದಾಗಿರುವಂತೆ ನಾವು “ಣುವುದು. ಅಡು ಕೆಂಪು ಬಣ್ಣದ ಬೆಳಕನ್ನು 
ಹುಂಬ ಕಮ್ಮಿ ಬಾಗಿಸುವುದರಿಂದ ಕೆಳಗಿನ ಅಂಚು ಈ ಬಣ್ಣದ್ದೇ ಆಗಿರುತ್ತದೆ. 

ನಾನು ಇನ್ನೂ ಮುಂದೆ ನೀಡಲಿರುವ ವಿವರಣೆಗಳನ್ನು ನೀವು "ಹೆಚ್ಚು ಸುಲಭವಾಗಿ 
ಅರ್ಥಮಾಡಿಕೊಳ್ಳಲನುವಾಗಲೆಂದು ಈಗ ನಾನು ಈ ವರ್ಣ ರಂಜಿತ ಅಂಜುಗಳ ಹುಟ್ಟಿನ 
ಬಗೆಗೆ ಸ್ವಲ್ಪ ಹೇಳಬೇಕು. ಕಾಗದವು ಹೊರಸೂಸಿದ ಬಿಳಿಯ ಬಣ್ಣವನ್ನು ಪಿಸ್ತ 
ನರ್ಣಪಟಲದ ಎಲ್ಲ ವರ್ಣಗಳಾಗಿ ವಿಭಜಿಸುತ್ತದೆ, ಕಾಗದದ ಅನೇಕ ರಂಗುಗಳ ಬಿಂಬವನ್ನು 
ಮೂಡಿಸುತ್ತದೆ, ತ ವರ್ಣಬಿಂಬಗಳು ಅವುಗಳ ಪಕ್ರೀಕರಣಕ್ಕನುಗುಣವಾಗಿ ಮೂಡಿರುತ್ತವೆ. 
ಆಗಾಗ್ಗೆ ಒಂದು ಇನ್ನೊಂದರ ಮೇಲೆ ಇಟ್ಟ! ಂತಿರುತವೆ. ಒಂದು ಇನ್ನೊ ದರ ಮೇಲೆ ಮೂಡಿದ 
1 ವಿವಿಧ ವರ್ಣಗಳ. ಬಿಂಬಗಳ ಸಂಯುಕ್ತ ಪರಿಣಾಮವು ಬಿಳಿ 'ಜಳಕನ್ನು (ವರ್ಣಪಟಲ 
ವರ್ಣಗಳ ಸಂಯೋಜನೆಯನ್ನು) ಉಂಟುಮಾಡುತ್ತದೆ. ಆದರೆ ಮೇಲಿನ "ನಾಗೂ ಕೆಳಗಿನ 
ಆವಕ ವರ್ಣರಂಜಿತವಾಗಿರುತ್ತವೆ. ಸುಪ್ರ ಪ್ರಸಿದ್ಧ ಜರ್ಮನ್‌ ಕವಿ ಗ್ಯೋ ಥೆ ಈ 

ಯೋಗವನ್ನು ನಡೆಸಿ ಅದರ ನಿಜಮದ ಅರ್ಥವನ್ನು ಗ್ರಹಿಸಿಕೊಳ್ಳಲಾಗದ ತಾವು ನ್ಯೂಟನ್ನರ 

ವರ್ಣ ಸಿದ್ದಾಂತವನ್ನು ಪೊಳ್ಳೆಂದು ಸಾಧಿಸಿದುದಾಗಿ “ಾವಿಸಿಕೊಂಡರು. ಅನಂತರ ಅವರು 
ತಮ್ಮದೇ " ವರ್ಣ ಸಿದ್ಧಾಂತ' ಎಂಬ ಪುಸ್ತಕವನ್ನು ಬರೆದರು. ಇದು ಸಂಪೂರ್ಣವಾಗಿ ತಪ್ಪು 
ಭಾವನೆಗಳ ಮೇಲೆಯೇ ಆಧರಿತವಾಗಿದೆ. ಆದರೆ ನೀವು ಅವರು ಮಾಡಿದ ತಪ್ಪನ್ನೇ 
ಮಾಡುವುದಿಲ್ಲವೆಂದು, ಪ್ರಿಸ್ಟ್‌ ಪ್ರತಿಯೊಂದು ವಸ್ತುವನ್ನೂ ಹೊಸದಾಗಿ ವರ್ಣರಂಜಿತವನ್ನಾಗಿ 
ಮಾಡುತ್ತದೆಂದು ನಿರೀಕ್ಷಿಸವುದಿಲ್ಲವೆಂದು, ನಾನು "ಭಾವಿಸಿದ್ದೇನೆ. 

ಭೂಮಿಯ ವಾತಾವರಣವು ಗಾಳಿಯ ಒಂದು ದೂಡ್ಡ ಪ್ರಿಸ್ಕ್‌ ಇದ್ದಂತೆ. ಅದರ ಬುಡ 
ನಮಗೆ ಎದುರಾಗಿದೆ. ದಿಗಂತದಲ್ಲಿರುವ ಸೂರ್ಯನನ್ನು ನಾವು "ಅನಿಲದ ಒಂದು ಪ್ರಿಸ್ಕ್‌ 
ಮೂಲಕ ನೋಡುತ್ತೇವೆ. ಸೂರ್ಯ ಬಿಂಬವು ಮೇಲೆ” ನೀಲಿ-ಹಸುರು ಅಂಚನ್ನೂ ಕೆ 
ಹಳದಿ-ಕೆಂಪು ಅಂಚನ್ನೂ ಹೊಂದಿರುತ್ತದೆ. ಸೂರ್ಯನು ದಿಗಂತದಿಂದ ಇನ್ನೂ ಮೇಲಿದ್ದಾಗ 
ಅದರ ಬಿಂಬದ ಉಜ್ವಲ "ವರ್ಣವು ಅಷ್ಟು ಉಜ್ವಲವಲ್ಲದ ಉಳಿದೆಲ್ಲ ವರ್ಣಗಳ ಪಟ್ಟೆ] ಗಳಿಗೂ 
ಮೀರಿ ಕಂಗೊಳಿಸುತ್ತದೆ. ಆದ್ದರಿಂದ "ನಾವು ” ಅವುಗಳನ್ನು ಕಾಣುವುದೇ ಇಲ್ಲ. ಆದರೆ 
ಸೂರ್ಯೋದಯ ಹಾಗೂ ಸೂರ್ಯಾಸ್ತ ಸಮಯಗಳಲ್ಲಿ ಸೂರ್ಯನ ಇಡೀ ಬಿಂಬವು 
ಬ ಬಹುಮಟ್ಟಿಗೆ ದಿಗಂತದ ಕೆಳಗಿರುವಾಗ, ನಾವು ಮೇಲಿನ. ಅಂಚಿನಲ್ಲಿ ನೀಲಿಯ ಎರಡು 
ವರ್ಣಧಾಯೆಗಳನ್ನು ಕಾಣಬಹುದು. ಇದರಲ್ಲಿ ತೀರ ಮೇಲೆ ಆಕಾಶ ನೀಲಿ ಬಣ್ಣವೂ ಅದರ 
ಕೆಳಗೆ ತೆಳುನೀಲಿ ಬಣ್ಣವೂ ಇರುತ್ತದೆ. ಈ "ತಳುನೀಲಿ ಬಣ್ಣವು ಹಸುರು ನೀಲಿ ಬಿರತು 
ಉಂಟಾಗಿರುತ್ತದೆ. ದಿಗಂತದ ಬಳಿ ಗಾಳಿಯು ತಿಳಿಯಾಗಿ ಪಾರದೀಪಕವಾಗಿದ್ದಾಗ ನಾವು ನೀಲಿ 
ಅಂಚನ್ನು ಅಥವಾ "'ನೀಲಿ ಕಿರಣ''ವನ್ನು ಕಾಣುತ್ತೇವೆ. ಆದರೆ ಕೆಲವು ವೇಳೆ “ವಾತಾವರಣವು 
ನೀಲಿ ಕಿರಣಗಳನ್ನು ವಿಭಜಿಸುತ್ತದೆ. ಅದರಿಂದಾಗಿ ನಾವು ಉಳಿದ ಹಸುರು ಅಂಚನ್ನಷ್ಟೆ — 
"ಹಸುರು ಕಿರಣ'ವನ್ನು - ಕಾಣುತ್ತೇವೆ. ಆದರೆ ಅನೇಕ ವೇಳೆ ತಿಳಿಯಾಗಿರದ 
ವಾತಾವರಣವು ನೀಲಿ ಹಾಗೂ ಹಸುರು ಕಿರಣಗಳಿರಡನ್ನೂ ವಿಭಜಿಸುತ್ತದೆ. ಆಗ ನಾವು 
ಯಾವ ರೀತಿಯ ಅಂಚನ್ನೂ ಕಾಣುವುದಿಲ್ಲ. ಮುಳುಗುತ್ತಿರುವ ಸೂರ್ಯನು ಕಡುಗೆಂಪು 
ಬಣ್ಣ ತಳೆದಿರುತ್ತಾನೆ. 

""ಹಸುರು *ಸರಣ'ದ ಬಗೆಗೆ ಒಂದು ಏಕವಿಷಯಕ ಪ್ರಬಂಧವನ್ನೇ ರಚಿಸಿರುವ 


ಮನರಂಜನೆಗಾಗಿ ಭೌತಶಾಸ್ತ್ರ 173 


ಸೋವಿಯತ್‌ ಖಗೋಳ ವಿಜ್ಞಾನಿ ಜಿ. ಎ. ತೀಖೊವ್‌ರವರು ನಾವು ಅದನ್ನು 
ನೋಡಬಹುದಾದಂತಹ ಕೆಲವು ಕುರುಹುಗಳನ್ನು ನೀಡಿದ್ದಾರೆ. 

"ಮುಳುಗುತ್ತಿರುವ ಸೂರ್ಯನು ಕಡುಗೆಂಪಾಗಿದ್ದು ಬರಿಗಣ್ಣಿನಿಂದ ನೋಡಿದಾಗ 
ನೋವುಂಟಾಗದಿದ್ದಲ್ಲಿ. ಅದರಲ್ಲಿ ಹಸುರು ಕಾಂತಿ ಇರುವುದಿಲ್ಲವಂದು ನೀವು ಖಾತರಿ 
ಮಾಡಿಕೊಳ್ಳಬಹುದು.'' ಇದು ಸುಸ್ಪಷ್ಟ: ಸೂರ್ಯ ಕೆಂಪಗಿದ್ದರೆ ವಾತಾವರಣವು ನೀಲಿ 
ಹಾಗೂ ಹಸುರು ಕಿರಣಗಳನ್ನು, ಅಥವಾ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಸೂರ್ಯ 
ಬಿಂಬದ ಇಡೀ ಮೇಲಿನ ಅಂಚನ್ನು ತೀವ್ರವಾಗಿ ವಿಭಜಿಸುತ್ತಿದೆ, ಎಂದರ್ಥವಾಗುತ್ತದೆ. 
“ಇದಕ್ಕೆ ವಿರುದ್ಧವಾಗಿ, ಮುಳುಗುತ್ತಿರುವ ಸೂರ್ಯನು ತನ್ನ ಎಂದಿನಂತಿನ ಬಿಳಿ-ಹಳದಿ 
ಬಣ್ಣವನ್ನು ಬದಲಿಸದೆ ತುಂಬ ಕಾಂತಿಯಿಂದ ಕೂಡಿದ್ದಲ್ಲಿ (ಬೇರೆ ಮಾತುಗಳಲ್ಲಿ 
ವಾತಾವರಣವು ಬೆಳಕನ್ನು ಹೀರಿಕೊಳ್ಳುವುದು ನಿರ್ಲಕ್ಷಿಸುವಷ್ಟು ಅಲ್ಪವಾಗಿದ್ದಲ್ಲಿ - ಯಾ. ಪೆ. 
ನೀವು ಹಸುರು ಕಾಂತಿ ಸ್ಫುರಣವನ್ನು ಬಹುಮಟ್ಟಿಗೆ ನಿರೀಕ್ಷಿಸಬಹುದು. ಆದರೆ ಇನ್ನೂ ಒಂದು 
ಮುಖ್ಯ ಅಂಶವಿದೆ - ದಿಗಂತವು ಸುಸ್ಪಪ್ಟೆವಾದ ನೆರಳರೇಖೆಯಂತಿರಬೇಕು. ಉಬ್ಬು 
ತಗ್ಗುಗಳಿರಬಾರದು, ಕಾಡುಗಳಾಗಲೀ ಕಟ್ಟಡಗಳಾಗಲೀ ಮಧ್ಯೆ ಇರಬಾರದು. ಸಮುದ್ರದಲ್ಲಿ 
ಈ "ಎಲ್ಲ ಪರಿಸ್ಥಿತಿಗಳೂ ಇರುತ್ತವೆ. ಆದ್ದರಿಂದಲೇ ನಾ ನಾವಿಕರು ಹೆಜ್ಜಾಗಿ ಹ ಸುರು ಇಡಿ 
ಸ್ಫುರಣವನ್ನು ಕಾಣುವುದು” ಎ ಎಂದು ತೀಖೊವ್‌ ತಿಳಿಸುತ್ತಾರೆ. 

ಕ್ರೊ ಡೀಕರಿಸಿ detent: “ಹಸುರು” ಕಿರಣ''ವನ್ನು ಕಾಣಬೇಕಾದರೆ 
ನೀವು "ಆಕಾಶವು ತುಂಬ ತಿಳಿಯಾಗಿದ್ದಾಗ್‌ ಸೂರ್ಯನು ಮುಳುಗುವುದನ್ನಾಗಲೀ 
ಹುಟ್ಟುವುದನ್ನಾಗಲೀ ನೋಡಬೇಕು. ದಿಗಂತವು ದಾಕ್ಷಿಣಾತ್ಯ ಪ್ರದೇಶಗಳಲ್ಲಿ ಔತ್ತರೇಯ 
ಅಕ್ಷಾಂಶಗಳಲ್ಲಿರುವುದಕ್ಕಿಂತ ಹೆಚ್ಚು ಪಾರದೀಪಕವಾಗಿರುವುದರಿಂದ, ಅಲ್ಲಿ “ಇನು 
ಕಿರಣ” ವನ್ನು ಹೆಚ್ಚು ಆಗಾಗ್ಗೆ ಕಾಣುವುದು ಸಾಧ್ಯವಿರುತ್ತದೆ. ಮಧ್ಯ ಅಕ್ಬಾಂಶಗಳಲ್ಲಿ 
ಅದು ಅಪರೂಪವಂದು ಅನೇಕರು ಭಾವಿಸುತ್ತಾರೆ ಇದು ಬಹುಮಟ್ಟಿಗೆ ' ಜ್ಯೂಲ್‌ 
ವೆರ್ನ್‌ರವರಿಂದಾಗಿ ಎಂದು ನಾನು ಭಾವಿಸುತ್ತೇನೆ. ವಾಸ್ತವವಾಗಿ ಹಾಗೇನೂ ಅಲ್ಲವೇ 
ಅಲ್ಲ. ಸಾಕಷ್ಟು ದೀರ್ಫಕಾಲ ದಿಟ್ಟಿಸಿ ನೋಡಿದಲ್ಲಿ, “ಜೇಗನೆಯೋ ತಡವಾಗಿಯೋ 
ಅಂತೂ ನೀವು" “ಹಸುರು ಕಿರಣವನ್ನು ಕಾಣುವಿರಿ ಈ ಘಟನಾವಿಶೇಷವನ್ನು ಲಘು 
ದೂರದರ್ಶಕದಿಂದಲೂ ಕಾಣಲಾಗಿದೆ. 

ಅಲ್‌ಸಾತಿಯಾದ ಇಬ್ಬರು ಖಗೋಳ ವಿಜ್ಞಾ; ನಿಗಳು ಅದನ್ನು ಹೀಗೆ ವರ್ಣಿಸಿದ್ದಾರೆ : 

“ಸೂರ್ಯ ಮುಳುಗುವುದಕ್ಕೆ ಮುನ್ನ ಕಟ್ಟಕಡೆಯ ನಿಮಿಷದಲ್ಲಿ, ಸೂರ್ಯ ಬಿಂಬದ 
ಬಹುಭಾಗ ಇನ್ನೂ ಕಾಣಬರುತ್ತಿದ್ದಾಗ, ಸೊರ್ಜುಗೋಳದ ಅಲೆ ಅಲೆಯಾದ ಆದರೆ 
ಕೆತ್ತಿದಂತೆ ಸ್ಪಷ್ಟವಾದ ಹೊರರೇಖೆಯ ಬಳಿ ಹಸುರು ಕಾಂತಿಯು ಅಂಚುಗಟ್ಟಿರುತ್ತದೆ. ಆದರೆ 
ಸೂರ್ಯನು ಸಂಪೂರ್ಣವಾಗಿ ಮುಳುಗುವವರೆಗೂ ಇದನ್ನು ಬರಿಗಣ್ಣಿನಿಂದ 
ಕಾಣಲಾಗುವುದಿಲ್ಲ. ಸೂರ್ಯನು ದಿಗಂತದ ಕೆಳಗೆ ಸಂಪೂರ್ಣವಾಗಿ ಕಣ್ಣರೆಯಾದಾಗಲಷ್ಟೆ 
ಅದು ಕಾಣಬರುತ್ತದೆ. ಆದರೆ ಸಾಕಷ್ಟು ಹೆಚ್ಚಾದ ಅವರ್ಧನ ಗುಣಾಂಕವುಳ್ಳ - ಸುಮಾರು 
100ರಷ್ಟು ಇರುವ - ದೂರದರ್ಶಕದ ಸಹಾಯದಿಂದ ಈ ಇಡೀ ಘಟನಾವಿಶೇಷವನ್ನು ತುಂಬ 
ಚೆನ್ನಾಗಿ ಕಾಣಬಹುದು. ಸೂರ್ಯ ಮುಳುಗುವುದಕ್ಕೆ ಮುಂಚೆ, ಹೆಚ್ಚೆಂದರೆ ಸುಮಾರು ಹತ್ತು 
ನಿಮಿಷಗಳ ಮುನ್ನ, ಹಸುರು ಅಂಚು ಕಂಡುಬರುತ್ತದೆ. ಅದು ಸೂರ್ಯಬಿಂಬದ 
ಮೇಲರ್ಧದ ಅಂಚನ್ನು ಸುತ್ತುವರೆದಿದ್ದಲ್ಲಿ ಕೆಳ ಅರ್ಥದಲ್ಲಿ ಕೆಂಪು ಅಂಚು 


174 ಮನರಂಜನೆಗಾಗಿ ಭೌತಶಾಸ್ತ್ರ 


ಸುತ್ತುವರೆದಿರುತ್ತದೆ. ಮೊದಮೊದಲು ಈ ಹಸುರು ಅಂಚು ತುಂಬ ಸಂಕುಚಿತವಾಗಿರುತ್ತದೆ, 
ಹೆಚ್ಚೆಂದರೆ ಬಿಂಬಜಾಪದ ಕೆಲವೇ ಸೆಕೆಂಡುಗಳಾಗುವಷ್ಟು ಭಾಗವನ್ನಷ್ಟೆ ಆವರಿಸಿರುತ್ತದೆ 
ಸೂರ್ಯ ಮುಳುಗಿದಂತೆ ಇದು ಹೆಚ್ಚು ವಿಶಾಲವಾಗುತ್ತ ಹೋಗುತ್ತದೆ. ಕೆಲವೊಮ್ಮೆ 
ಬಿಂಬಚಾಪದ ಅರ್ಧ ಮಿನಿಟಿನಷ್ಟು ಭಾಗಕ್ಕೂ ವ್ಯಾಪಿಸುತ್ತದೆ. ಹಸುರು ಅಂಚಿನ ಮೇಲೆ ಅದೇ 
ರೀತಿಯ ಹಸುರು ಬಣ್ಣದ ಮುದ್ದೆಗಳೂ 4 'ಂಚುಬರಬಹುದು. ಸೂರ್ಯನು ಕ್ರಮೇಣ 
ಮುಳುಗಿದಂತೆ ಈ ಹಸುರು ಮುದ್ದೆಗಳೂ ಬಿಂಬದ ಅಂಜಿನ ಮೇಲೆ ಜಾರಿಕೊಂಡು ಅದರ 
ತುಟ್ಟತುದಿಯವರೆಗೂ ಹೋಗುವಂತೆ, ಕೆಲವು ವೇಳೆ ಬಿಂಬದಿಂದ ಸಂಪೂರ್ಣವಾಗಿ 
ಹೊರಬಂದು ಕೆಲವು ಕ್ಷಣ ಸ್ವತಂತ್ರವಾಗಿ ಬೆಳಗುತ್ತ ಆಮೇಲೆ ಮರೆಯಾಗುವಂತೆ, 


ಕಾಣಬರುತ್ತವೆ.'' (ಚಿತ್ರ 119). 


1. ಸೂರ್ಯನ ಕೋರೈಸುವ ರುಳವು ಹಸುರು 
ಅಂಚನ್ನು ಬರಿಗಣ್ಣಿನಿಂದ ನೋಡಲು 
ಅಸಾಧ್ಯವನ್ನಾಗಿ ಮಾಡುತ್ತದೆ. 2. ಸೂರ್ಯನು 
ಸಂಪೂರ್ಣವಾಗಿ ಎನ್ನುವಷ್ಟರ ಮಟ್ಟಿಗೆ 
ಮುಳುಗಿದಾಗ "ಹಸುರು ಕಿರಣ''ವನ್ನು 
ಬರಿಗಣ್ಣಿನಿಂದಲೇ ನೋಡಬಹುದು. 


ಕಾಲ ಕಂಃ 
ಆಚೆ 5 ph ಹಣರಾಯಿತು. ಮೇಲೆ 
ಆಮೂರ ಲಘು ದೂರದರ್ಶಕದಲ್ಲಿ ಕಂಡಂತೆ 
ಹಸುರು ಕಿರಣ.'' ಸೂರ್ಯನ ಬಿಂಬವು 
ಕೋಚುಕೋಚಾದ ಅಂಚು ಹೊಂದಿದೆ. 


ಸಾಮಾನ್ಯವಾಗಿ ಈ ಘಟನಾವಿಶೇಷವು ಕೆಲವು ಸೆಕೆಂಡುಗಳ ಕಾಲವಷ್ಟೆ ಇರುತ್ತದೆ. 
ಅತ್ಯಂತ ಅನುಕೂಲವಾದ ಪರಿಸ್ಥಿತಿಗಳಲ್ಲಿ ಸ್ವ ಸ್ವಲ್ಪ ಹೆಚ್ಚು ಕಾಲ ಇರಬಹುದಷ್ಟೆ "ಒಮ್ಮೆ ಎರು 
ಮಿನಿಟುಗಳವರೆಗೂ ಕಂಡುಬಂದುದು ದಾಖಲಾಗಿದೆ. “ದು ಆದದ್ದು ಸೂರ್ಯನು' ದೂರ 
ಪರ್ವತ ಶ್ರೇಣಿಯ ಹಿಂಬದಿಯಲ್ಲಿ ಮುಳುಗುತ್ತಿದ್ದಾಗ, ಬೇಗ ಬೇಗ “ನಡೆದು ಹೋಗುತ್ತಿದ್ದ 
ವೀಕ್ಷಕನು ಸೂರ್ಯಬಿಂಬದ ಹಸುರು ಆಂಚು ಪರ್ವತ ಶ್ರೇಣಿಯ ಇಳಿಜಾರಿನಲ್ಲಿ 
ಜಾರಿಕೊಂಡು ಬರುತ್ತಿದ್ದಂತೆ ಕಂಡನು (ಚಿತ್ರ 119). 

ಸೂರ್ಯೋದದುದ ಸಮಯದಲ್ಲೂ '"ಹಸುರು ಕಿರಣ'' ವನ್ನು ಕಂಡ ಪ್ರಸಂಗಗಳು - 


ಮನರಂಜನೆಗಾಗಿ ಭೌತಶಾಸ್ತ್ರ 175 


ಅಂದರೆ ನಮ್ಮ ಗಗನ ಜ್ಯೋತಿಯ ಬಿಂಬದ ಮೇಲಿನ ಅಂಚು ದಿಗಂತದಿಂದ ಮೇಲಕ್ಕೆ 
ಚಾಚಿಕೊಂಡು" ಹೊರಬಂದಾಗ ಕಂಡ ಪ್ರಸಂಗಗಳು - ದಾಖಲಾಗಿವೆ. ಇವು ಕುಂಬ 
ಬೋಧಪ್ರದವಾದವು. ಏಕೆಂದರೆ ಇವು ಹಸುರು ಕಿರಣದ ಘಟನಾವಿಶೇಷವು 
ದೃಷ್ಟಿಭ್ರಾಂತಿಯಲ್ಲದೆ ಬೇರೇನೂ ಅಲ್ಲ, ಕಣ್ಣು ಇಂತಹ ಭ್ರಾಂತಿಗೆ ಮರುಳಾಗುತ್ತದೆ, ಏಕೆಂದರೆ 
ಪ್ರಕಾಶಮಾನನಾದ ಮುಳುಗುವ ಸೂರ್ಯನನ್ನೇ ದೀರ್ಫ ಕಾಲ ದಿಟ್ಟಿಸಿ ನೋಡುತ್ತ 
ಕಣ್ಣು ಆಯಾಸಗೊಂಡಿರುತ್ತದೆ, ಎಂದು ಆಗಾಗ್ಗೆ ಮಾಡಲಾಗುವ ಪ್ರತಿಪಾದನೆಯನ್ನು 
ಹುರಿಳಿಲ್ಲದ್ದೆಂದು ಸಾಧಿಸುತ್ತವೆ ಅಂದಹಾಗೆಯೇ "ಸೂರ್ಯನು “ಹಸುರು ಕರಣ''ಪನ್ನು 
ಹೊರ ಸ್ಫುರಸುವ ಏಕೈಕ ಆಕಾಶಸ್ಥ ಕಾಯವೇನೂ ಅಲ್ಲ. ಶುಕ್ರಗ್ರಹವೂ ಮುಳುಗುವಾಗ 
ಹಸುರು ಕಿರಣವನ್ನು ಉಂಟುಮಾಡಿದೆ. 


176 ಮನರಂಜನೆಗಾಗಿ ಭೌತಶಾಸ್ತ್ರ 


ಅಧ್ಯಾಯ 9 
ಫಿ 
ಶೃಷ್ಟಿ 


ಛಾಯಾಚಿತ್ರೀಕರಣ ಬರುವುದಕ್ಕೆ ಮುನ್ನ 

ಛಾಯಾಚಿತ್ರೀಕರಣವು (ಫೋಟೋಗ್ರಾ ಫಿ) ಈ ದಿನಗಳಲ್ಲಿ ಎಷ್ಟು ಸರ್ವೇಸಾಮಾನ್ಯ 
ವಾಗಿಬಿಟ್ಟಿದೆಯೆಂದರೆ ನಮ್ಮ ಪೂರ್ವಿಕರು, ಕಳೆದ ಶತಮಾನದವರೂ ಕೂಡ, 
ಛಾಯಾಚಿತ್ರಿ (ಕರಣವಿಲ್ಲದೆ ಹೇಗೆ ಸಾಮಾಜಿಕ ಜೀವನ ವ್ಯವಹಾರ ನಡೆಸುತ್ತಿದ್ದರೆಂದು 
ಊಹಿಸಿಕೊಳ್ಳುವುದೂ ನಮಗೆ ಈಗ ಕಷ್ಟವೇ. ಸುಮಾರು ಒಂದು ನೂರು ಅಥವಾ ಅದಕ್ಕೂ 
ಸ್ವಲ್ಪ ವರ್ಷಗಳ ಹಿಂದೆ ಬ್ರಿಟಿಷ್‌ ಸೆರೆಮಸೆ ಅಧಿಕಾರಿಗಳು ವ್ಯಕ್ತಿಯೊಬ್ಬನ ಹೋಲಿಕೆ ಚಿತ್ರ; ವನ್ನು 
ಪೇಸಿ ಪಡೆದುಕೊಳ್ಳುತ್ತಿದ್ದರೆಂಬ ವಿನೋದಕರ ಕಥೆಯನ್ನು ಚಾರ್ಲ್ಸ್‌ ಕನ್‌ ರು ತಮ್ಮ ಇಕ್‌ 
ಕ್ಲಬ್‌ನ ಮರಣೊತ್ತರ' ಕಡತಗಳು' ಎಂಬ ಕೃತಿಯಲ್ಲಿ ವರ್ಣಿಸಿದ್ದಾರೆ. ಈ ಕ್ರಿಯ 
ಜರುಗಿದುದು ಸಾಲಗಾರರ ಸೆರೆಮನೆಯಲ್ಲಿ. ಪಿಕ್ಷಿಕ್‌ನನ್ನು ಅಲ್ಲಿಗೆ ಕರೆತರಲಾಗಿದ್ದಿತು. ಅವನ 
ರೂಪ ಚಿತ್ರ ಪಡೆಯಬೇಕಾಗಿದೆಯೆಂದೂ ಅದಕ್ಕಾಗಿ ಅವನು ಕುಳಿತುಕೊಳ್ಳಬೇಕೆಂದೂ 
ಅವನಿಗೆ ತಿಳಿಸಲಾಯಿತು. 

"" "ರೂಪ ಚಿತ್ರಕ್ಕಾಗಿ ಕುಳಿತು ಕೊಳ್ಳಬೇಕು !' ಮಿ. ಪಿಕ್ಲಿಕ್‌ ಆಶ್ಚರ್ಯದಿಂದ ಕೇಳಿದ. 

“ "ಹೌದು, ನಿಮ್ಮ ಹೋಲಿಕೆ ಚಿತ್ರ ತೆಗೆದುಕೊಳ್ಳಲು. ಸಾರ್‌ ಎಂದು ಧಡೂತಿ ಗಾತ್ರದ 
ಸೆರೆಮನೆಯ ಬೀಗದ ಕೈ “ಅಧಿಕಾರಿ ಹೇಳಿದ, 

" "ನಾವಿಲ್ಲಿ ತದ್ರೂಪ ಚಿತ್ರ ತೆಗೆಯುವುದರಲ್ಲಿ ಸಿದ್ಧಹಸ್ತರು. ಕ್ಷಣಮಾತ್ರದಲ್ಲಿ 
ತೆಗೆದುಬಿಡುತ್ತೇವೆ. ಮತ್ತೆ ನಾವು ತೆಗೆಯುವುದು ಯಾವತ್ತೂ ಸರಿಯಾಗಿ ಮೂಲದಂತೆಯೇ 
ಇರುತ್ತದೆ. ಒಳಗೆ ಬನ್ನಿ, ಸಾರ್‌, ಆರಾಮವಾಗಿ ಕುಳಿತುಕೊಳ್ಳಿ.' 

ಸ ಪಿಕ್ವಿಕ್‌ ಈ ಆಹ್ವಾನಕ್ಕೆ ಒಪ್ಪಿ ಕುಳಿತುಕೊಂಡ. 'ಆಡರೆ ಹೀಗೆ ಕುಳಿತುಕೊಳ್ಳುವುದು 
ಎಂದರೆ ಪ್ರೇಕ್ಷಕರು ಯಾರು, ಕೈದಿಗಳು ಹಾರು ಎಂಬುದನ್ನು ತಿಳಿಯಲೋಸುಗ ಸೆರೆಮನೆಯ 
ವಿವಿಧ ಬೀಗದ ಕ್ಷೆ ಅಧಿಕಾರಿಗಳ ಅವಲೋಕನೆಗೆ ಒಳಗಾಗುವುದು ಎಂಬುದನ್ನೇ 1 ಬೇರೆ 


ಲ 
ರೀತಿಯಲ್ಲಿ ಹೇಳುವುದಷ್ಟೆ ಎಂದು ಈ ಹೊತ್ತಿಗೆ ಕುರ್ಚಿಯ ಹಿಂಬದಿಯಲ್ಲಿ ಬಂದು ನಿಂತ 


ಮಿ. ವೆಲ್ಲರ್‌ ಮಿ. ಪಿಕ್ಕಿಕ್‌ನ ಕಿವಿಯಲ್ಲಿ ಮೆಲ್ಲಗೆ « ಉಸುರಿದ. 
1 "ಸರ, ಸ್ಯಾಮ್‌, ಹಾಗಾದರೆ ಕಲಾವಿದರುಗಳು ಬರಲಿ, ಇದು ಸ್ವಲ್ಪ ಸಾರ್ವಜನಿಕ 
ಸ್ಥಳವಾ ವಾಯಿತು, ಅಲ್ಲವೇ' ಎಂದು ಮಿ. ಪಿಕ್ಲಿಕ್‌ ಹೇಳಿದ. 
"ಆಗಲಿ, ಜೀಗ ೭ ಬಂದುಬಿಡುತ್ತಾರೆ, ಸಾರ್‌. ಅಲ್ನೋಡಿ, ಸಾರ್‌. ಅಲ್ಲೊಂದು ಡಚ್‌ 
ಗಡಿಯಾರವಿದೆ' ಸ್ಯಾಮ್‌ ಹೇಳುತ್ತ ಹೋದ. 
“ "ಓಹ್‌, ಹಾಗೋ ಎಂದು ಮಿ. ಹಿಕ್ವಿಕ್‌ ಹೂಂಗುಟ್ಟಿದ. 
“ "ಅದರೊಳಗೊಂದು ಹಕ್ಕಿಗೂಡೂ ಇದೆ, ಸಾರ್‌. ಗೂಡೊಳಗೆ ಗೂಡು, 


ಮನರಂಜನೆಗಾಗಿ ಭೌತಶಾಸ್ತ್ರ 177 


ಸೆರೆಮನೆಯೊಳಗೆ ಸೆರೆಮನೆ, ಅಲ್ಲವೇ, ಸಾರ್‌?'' ಎಂದು ಸ್ಕಾಮ್‌ ಮಾತು 
ಮುಂದವರಿಸಿದ. 

“ಮಿ. ವೆಲ್ಲರ್‌ನು ಈ ರೀತಿಯ ತಾತ್ಮಿಕ ನುಡಿಮುತ್ತುಗಳನ್ನು ಉದುರಿಸುತ್ತ ಹೋದ 
ಹಾಗೂ, ಮಿ. ಪಕ್‌ ತನ್ನ ರೂಪ ಚಿತ್ರೀಕರಣ ಪ ಪ್ರಾರಂಭವಾಗಿದೆ ಎಂಬುದನ್ನು ಮೆನಗಂಡ. 
ಧಡೂತಿ ಗಾತ್ರದ ಸೆರೆಮನೆಯ ಬೀಗದ ಕೈ ಅಧಿಕಾರಿ ಮಿ. ಪಿಕ್ಕಿಕ್‌ನತ್ತ ಆಗಾಗ್ಗೆ 
ಅನಾಸಕ್ತಿಯಿಂದ ನೋಡುತ್ತ ಕುಳಿತ. ಉದ್ದನಾದ ತೆಳ್ಳಗಿನ ವ್ಯಕ್ತಿಯಾದ ಇನ್ನೊಬ್ಬ ಅಧಿಕಾರಿ 
ಕೈಗಳನ್ನು ತನ್ನ ಕೋಟಿನ ಬದಿ ತುದಿಗಳ ಒಂದೆ ತುರು. ಮಿ. ಹಕಕ ಎದುರು 
ದೀರ್ಫಣಲ "ಅವನನ್ನೇ ಎವೆ ಇಕ್ಕದೆ ನೋಡುತ್ತ ನಂತ, ಮೂರನೆಯೊಬ್ಬಾತನೂ ಬಂದ. 
ಅವನು ಸಿಡುಹೋರೆಯವನಂತೆ ಕಾಣಬರುತ್ತಿದ್ದ ಷ್ಠವಾಗಿಯೇ ಅವನನು ಉಪಾಹಾರ 
ಮಾಡುತ್ತಿದ್ದಾಗ ಹಾಗೆಯೇ ಕರತರಲಾಗಿದ್ದಿತೆಂದು. ಕಂಬುಯರುತ್ತಿದ್ದಿತು. ಏಕಂದರೆ ಅವನಿನ್ನೂ 
ಬ್ರೆಡ್‌ ಮಗೂ ಬೆಣ್ಣೆಯ ಕೊನೆಯ ತುಣುಕುಗಳನ್ನು ಜಗಿಯುತಿದ್ದ. ಅವನು ಒಳೆ ಬಂದವನೇ 
ಮ. ಪಿಕ್ಕಿಕ್‌ನ ತೀರ ಸಮೀಪ ಹೋಗಿ, ಕೈಗಳನ್ನು ಸೊಂಟದ ಮೇಲಿರಿಸಿಕೊಂಡು ಕಣ್ಣು ಕಿರಿದು 
ಮಾಡಿಕೊಂಡು ಅವನನ್ನೇ ನಿಕಟವಾಗಿ ಪರೀಕ್ಷಿಸುತ್ತ ನಿಂತ. ಇವರೇ ಅಲ್ಲದೆ ಇನ್ನೂ ಇಬ್ಬರು 
ಇವರ ಗುಂಪು ಸೇರಿ ವಿಚಾರಮಗ್ಗತೆಯೊಂದಿಗೆ ಮ ಪಿಕ್ವಿಕ್‌ನನ್ನೇ ದಿಟ್ಟಿಸಿ. ನೋಡುತ್ತ ಅವನ 
ಶರೀರಲಕ್ಷಣಗಳನ್ನೆಲ್ಲ ಅಭ್ಯಸಿಸತೊಡಗಿದರು ಈ ಕಾರ್ಯಾಚರಣೆಗೆ ಗುರಿಯಾದ ಮಿ ಪಿಕ್ಷಿಕ್‌ 
ತುಂಬ ಬ ಬೀಳುತ್ತಿದ್ದ. ಕುರ್ಚಿಯಲ್ಲಿ ತುಂಬ ಇರಸುಮುರಸಿಗೆ ಒಳಗಾದವನಂತೆ ಕುಳಿತಿದ್ದ. 
ಆದರೆ ಈ ಕಾರ್ಯಾಚರಣೆ ಜರುಗುತ್ತಿದ್ದಾಗ ಅವನು ಯಾರಿಗೂ, ಸ್ಕಾಮ್‌ಗೆ ಕೂಡ, ಒಂದು 
ಮಾತೂ ಹೇಳಲಿಲ್ಲ. ಸ್ಯಾಮ್‌ ಆದರೋ ಕುರ್ಚಿಯ ಬೆನ್ನಿನ ಮೇಲೆ ಬಾಗಿ ಭಾರಹಾಕಿ ನಿಂತು, 
ಭಾಗಶಃ ತನ್ನ ಯಜಮಾನನ ಪರಿಸ್ಥಿತಿಯ ಬಗೆಗೂ, ಭಾಗಶಃ ಅಲ್ಲಿ ನೆರಿದಿದ್ದ ಎಲ್ಲ 
ಸೆರೆಮನೆಯಧಿಕಾರಿಗಳ ಮೇಲೂ, ಒಬ್ಬರಾದ ಮೇಲೆ ಒಬ್ಬರಂತೆ ಎಲ್ಲರ ಮೇಲೂ ಎರಗಿ 
ಭಾರಿ ಪ್ರಹಾರ ನೀಡುವುದು ಸಾಧ್ಯವಿದ್ದಲ್ಲಿ ಹಾಗೆ ಮಾಡುವುದು ಶಾಸನಬದ್ಧವೂ ಶಾಂತಿ 
ಉಂಟುಮಾಡುವಂತಹುದೂ ಆಗಿದಿದ್ದ್ಲಿ ತನಗೆ ಎಷ್ಟು ತೃಪ್ತಿ ನೀಡುತ್ತಿದ್ದಿತು, ಎಂದೂ 
ಚಿಂತಿಸುತ್ತಿದ್ದನು. 

“ನೆಗೆ ಈ ರೂಪ ಚಿತ್ರೀಕರಣ ಮುಗಿಯಿತು.  ಸೆರೆಮನೆಯೊಳಗೆ 
ಹೋಗಬಹುದೆಂದು ಮಿ. ಪಿಕ್ಲಿಕ್‌ಗೆ ತಿಳಿಸಲಾಯಿತು. We 

ಇದಕ್ಕೂ ಮುಂಚೆ, ವ್ಯಯ "ಲಕ್ಷಣ''ಗಳ ಪಟ್ಟಿ ಮಾಡಲಾಗುತ್ತಿತ್ತು. ಇವು ಮೇಲಿ 
ನಂತಹ ಮನಸ್ಸಿಲ್ಲಿರಿಸಿಕೊಂಡ “ಭಾವಚಿತ್ರ” ಗಳಾಗಿರುತ್ತಿದ್ದವ. ತ್ಲಾರಸ `ರಾಜಶಾಸನದಲ್ಲಿ 
ಗ್ರಿಗೋರಿ ಒತ್ತೆ ನಷ್ಟವನ್ನು ಪೆ (ಗೆ. ವರ್ಣಸರಾಯಿತಂಬುದನ್ನು ಪೂ್ಠನ್ನರು ತಮ್ಮ "ಬರೀಸ್‌ 
ಗದುನೋರ್ವ್‌ ಕೃತಿಯಲ್ಲಿ ಸಿದ್ದಾರೆ. “ಗಿಡ್ಡ ಆಕೃತಿ, ವಿಶಾಲವಾದ ಎದೆ; ಒಂದು ತೋಳು 
ಇನ್ನೋ ರದ ತ ಚಿಕ್ಕದು. "ನೀಲಿ ಕಣ್ಣುಗಳ, ಶುಂಠಿ ಬಣ್ಣದ ಕೂದಲು, ಒಂದು ಕೆನ್ನೆಯ ಮೇಲೆ 
ಗುಳ್ಳೆ ಹಣೆಯ ಮೇಲೂ ಒಂದು ಗುಳ್ಳೆ.'' ಇಂದು ನಾವು ಈ ರೀತಿಯ ವರ್ಣನೆ 
sider, ಇದಕ್ಕೆ ಬದಲು ಸುಮ್ಮನೆ ಒಂದು ಭಾಯಾಚಿತ್ರ ಕೊಟ್ಟುಬಿಡುತ್ತೆ. ವಷ್ಟೆ. 


ಛಾಯಾಚಿತ್ರಗಳ ಬಗೆಗೆ ಅನೇಕರು ತಿಳಿಯದ ಕೆಲವು ಸಂಗತಿಗಳು 
ಛಾಯಾಚಿತ್ರೀಕರಣವು ರಷ್ಯದಲ್ಲಿ 1840ರಲ್ಲಿ ಮೊದಲಾಯಿತು. ಇದು ಆಗ 
ಡಗೆರೋಟೈಪ್‌ಗಳಾಗಿ, ಅಂದರೆ ಲೋಹದ ಫಲಕಗಳ ಮೇಲೆ ಚಿತ್ರ ಮೂಡಿಸುವ ಕಲೆಯಾಗಿ 


178 ಮನರಂಜನೆಗಾಗಿ ಭೌತಶಾಸ್ತ್ರ 


ಜಾರಿಗೆ ಬಂದಿತು. ಡಗೆರೆ ಎಂಬಾತ ಇದನ್ನು ಕಂಡು ಹಿಡಿದುದರಿಂದ ಈ ವಿಧಾನಕ್ಕೆ ಅವನ 
ಹೆಸರನ್ನೇ ಇರಿಸಲಾಗಿದ್ದಿತು. ಅದು ತುಂಬ ಮುಜುಗರದ ವಿಧಾನವಾಗಿದ್ದಿತು. ಚಿತ್ರ 
ತೆಗೆಸಿಕೊಳ್ಳುವವರು ಕ್ಯಾಮರಾ ನಜದ, ತುಂಬ ಹೊತ್ತು - ಸುಮಾರು ಇಪ್ಪತ್ತು "'ಮಿಷಕ್ಕೂ 
ಹೆಚ್ಚು ಕಾಲ - ಕೂರಬೇಕಿತ್ದಿತು. "ನನ್ನ ತಾತ ಕೇವಲ ಒಂದು ಡಗೆರೊಟ್ಟಿಪ್‌ ಪಡೆಯಲು 
ಕ್ಯಾಮರಾ ಮುಂದೆ 40 ನಿಮಿಷ ಕೂರೆಬೇಕಿದ್ದಿತು. ಅಷ್ಟಾಗಿಯೂ ಅದರಿಂದ ಮತಷ್ಟು 
ಪ್ರಕಿಗಳನ್ನು ಪಡೆಯುವುದು ಸಾಧ್ಯವಿರಲಿಲ್ಲ.” ಎಂದು “ಅನಿನ್‌ಗ್ರಾದ್‌ ಭೌತವಿಜ್ಞಾನ 
ಪ್ರೊ|| ಬಿ. ಪಿ. ವೀನ್‌ಬರ್ಗ್‌ ಒಮ್ಮ ನನಗೆ ಹೇಳಿದರು. 

ಆದರೂ ಕಲಾವಿದನೇ ಸ್ವತಃ ಸ ರಚಿಸದೆ ಭಾವಚಿತ್ರ ಪಡೆಯುವ ಈ ವಿಧಾನವು ಎಂತಹ 
ಅದ್ಭುತ ನವೀನತೆಯಾಗಿ ಕುಡುಬಂದಿದ್ದಿತಂದರೆ, ಸಾಮಾನ್ಯ ಜನರು ಈ ವಿಚಾರಕ್ಕೆ 
ಹೊಂದಿಕೊಳ್ಳಲು ಸಾಕಷ್ಟು ಕಾಲವೇ ಹಿಡಿಸಿತು. ಇದಕ್ಕೆ ಸಂಬಂಧಿಸಿ 1845ರಲ್ಲಿ ಹಳೆಯ 
ರಷ್ಯನ್‌ ಪತ್ರಿ ಯೊಂದು ವಿನೋದದ ಪ್ರಸಂಗವೊಂದನ್ನು 'ದರ್ಣಿಸಿದೆ. 

"'ಡಸೆರೊಟ್ಟಿಪ್‌ ತನ್ನಷ್ಟಕ್ಕೆ ತಾನೇ ಕಾರ್ಯ ನಡೆಸುತ್ತದೆಂಬುದನ್ನು ಅನೇಕರು ಇನ್ನೂ 
ನಂಬದಾಗಿದ್ದಾರೆ. ಒಮ್ಮೆ ಮಹನೀಯ ಯನೊಬ್ಬ ತನ್ನ ನ್ನ ಭಾವಚತ್ರವನ್ನು ತೆಗೆಸಿಕೊಳ್ಳಲು ಬಂದ. 
ಮಾಲೀಕ (ಛಾಯಾಚಿತ್ರಗಾರ - ಯಾ. 4) ಆತನಿಗೆ. ಕುಳಿತುಕೊಳ್ಳುವಂತೆ ಹೇಳಿ, 
ಲೆನ್ಸ್‌ಗಳನ್ನು ಸರಿಪಡಿಸಿದ ಪ್ಲೇಟ್‌ ಸೇರಿಸಿದ, ಗಡಿಯಾರವನ್ನು ನೋಡಿಕೊಂಡು 
ಹೊರಹೋದ. ಮಾಲೀಕನು ಅಲ್ಲಿರುವವರೆಗೂ ಆ ಮಹನೀಯ ಬೇರುಬಿಟ್ಟಂತೆ ಕದಲದೆ 
ಕುಳಿತಿದ್ದ. ಅವನು ಹೊರಹೋದನೋ ಇಲ್ಲವೋ ಈ ಮಹನೀಯ ತಾನು ಕದಲದೆ 
ಕುಳಿತುಕೊಳ್ಳುವುದು ಇನ್ನು ಎಷ್ಟು ಮಾತ್ರವೂ 'ಆವಶ್ಯಕವಿಲ್ಲವೆಂದು ಭಾವಿಸಿಕೊಂಡ, ಎದ್ದು 
ನಿಂತ, ಒಂದು ಚಿಟಿಕೆ ನಕೃವನ್ನು' ಮೂಗಿಗೇರಿಸಿದ, "ಕ್ಯಾಮರಾವನ್ನು ಎಲ್ಲ ಕಡೆಗಳಿಂದಲೂ 
ಪರಿಶೀಲಿಸಿದ, ಲೆನ್ಸ್‌ ಮುಂದೆ ತನ್ನ ಕಣ್ಣಿಟ್ಟು ನೋಡಿದ, ತಲೆ ಕೊಹಹಿದ, ಮಣಗುಟ್ಟಿದ, 
"ಅಬ್ಬಾ ಎಂಥ ಕತಲ ಸಾಧನ ' ಎಂದು ಆಶ್ಚರ್ಯಪಡುತ್ತ ಕೋಣೆಯಲ್ಲಿ ಅತ್ತಿಂದಿತ್ತ 
ಅಡ್ಡಾಡತೊಡಗಿದ. 

""ಮಾಲೀಕ ಹಿಂದಿರುಗಿದ. ಆಶ್ವಯ: ರ್ಯದೊಂದಿಗೆ ಬಾಗಿಲಲ್ಲೇ ನಿಂತು ಉದ್ಗರಿಸಿದ : 
"ಏನು ಮಾಡುತ್ತಾ ಇದ್ದೀರಿ ನೀವು? ಕದಲದೆ ಕುಳಿತಿರಿ ಎಂದು ನಾನು ಹೇಳಿದ್ದೆನಲ್ಲ!' 

ಕ "ಹೌದು, ನಾನು ಹಾಗೆಯೇ ಕುಳಿತಿದ್ದೆ. ನೀವು ಹೊರಗೆ ಹೋದ ಹೀ ಲಷ್ಟೆ ನಾನು 
ಎದ್ದುದು.' 

" "ಆಗಲೇ ನೀವು ಕದಲದೆ ಕುಳಿತುಕೊಂಡಿರಬೇಕಾಗಿದ್ದುದು.' 

"ಸ ಸುಮ್ಮಸುಮ್ಮನೆ ಏಕೆ ಕುಳಿತುಕೊಂಡಿರಬೇಕು ?' ಆ ಮಹನೀಯ ಪ್ರತಿ ನುಡಿದ.'' 

ನಾವು ಇಂದು ಅಷ್ಟು ಮೂಢರೇನೂ ಅಲ್ಲವೆನ್ನಿ. 

ಆದರೂ ಛಾಯಾಚಿತ್ರ ಕರಣದ ಬಗೆಗೆ” ಕೆಲವು ಸಂಗತಿಗಳನ್ನು ನಮ್ಮಲ್ಲಿ ಅನೇಕರು 
ಇನ್ನೂ ಅರಿತಿಲ್ಲ. 'ಉದಾಹರಣಿಗೆ, ಛಾಯಾಚಿತ್ರವೊಂದನ್ನು ಹೇಗೆ ನೋಡಬೇಕು ಎಂಬುದನ್ನು 
ಬಹುಮಂದಿ ತಿಳಿಯರು. ಅದು ಸಾಮಾನ್ಯವಾಗಿ "ಭಾವಿಸಿದಷ್ಟು ಸರಳವೂ ಅಲ್ಲ. 
ಛಾಯಾಚಿತ್ರೀಕರಣವು ಈಗ ಒಂದು ಶತಮಾನಕ್ಕೂ ಹೆಚ್ಚು ಕಾಲದಿಂದ ಅಸಿತ್ವದಲ್ಲಿದ್ದರೂ, 
ತೀರ ಸರ್ವೇಸಾಮಾನ್ಯವಾಗಿಬಿಟ್ಟಿದ್ದರೂ, ವ್ಯಕ್ತಿದಾರ ಛಾಯಾಚಿತ್ರಗ್ರಾಹಕರೂ ಸಹ 
ಛಾಯಾಚಿತ್ರಗಳನ್ನು ನಿಜಕ್ಕೂ ಸರಿಯಾದ ರೀತಿಯಲ್ಲಿ ನೋಡರು. 


ಮನರಂಜನೆಗಾಗಿ ಭೌತಶಾಸ್ತ್ರ 179 


ಛಾಯಾಚಿತ್ರಗಳನ್ನು ಹೇಗೆ ನೋಡಬೇಕು ? 


ಕ್ಯಾಮರಾವು ನಮ್ಮ ಕಣ್ಣಿನಂತೆಯೇ ಅದೇ ದೃಗ್ವಿಜ್ಞಾನ 


ಸೂತ್ರದ. ಮೇಲೆ ಆಧರಿಸಿದೆ. ಅದರ ಉಜ್ಜಿದ ಗಾಜಿನ "ಪಟಲದ 
ಮೇಲೆ ಪ್ರಕ್ಷೇಪಿತವಾಗುವ ಪ್ರತಿಯೊಂದೂ ೮ ಲೆನ್ಸ್‌ಗೂ ವಸ್ತುವಿಗೂ 
ಮಧ್ಯೆ ಇರುವ ದೂರವನ್ನು ಅವಲಂಬಿಸಿರುತ್ತದೆ. ಕ್ಯಾಮರಾವು 
ಎಂತಹ ಚಿತ್ರ ವನ್ನು ನೀಡುತ್ತ: 'ದಂದರೆ ನಾವು ಒಂದು ಕಣ್ಣಿನಿಂದ — 
ಇದನ್ನು ಗಮನಿಸಿ ಹ ನೋಡಿದಾಗ ಕಾಣುವಂಥ ಚಿತ್ರವನ್ನು, 


ಅಥವಾ ಲೆನ್ಸಿನ. ಸ್ಥಳದಲ್ಲಿ ನಮ್ಮ ಕಣ್ಣನ್ನು ಇಟ್ಟಾಗ 
ತಾಂತು ” ಆದ್ದರಿಂದ ಛಾಯುಚಿತ್ರಿತವಾದ 
ಚಿತ್ರ 120 : ಮುಖಕ್ಕೆ ಹತ್ತಿರ ವಸ್ತುವೊಂದು ಉಂಟುಮಾಡುವ ದೃಗ್ಗೋಚರ 'ಭಾವನೆಯನ್ನೇ 
ಹಿಡಿದಾಗ ಬೆಂಕು ನಷ ಛಾಯಾಚಿತ್ರದಿಂದ ಪಡೆಯಚೆಡಿಂದು ಬಯಸಿದಲ್ಲಿ 
ಎಡಗಣ್ಣಿಗೂ ಬಲಗಣ್ಣಿಗೂ ನಾವು ಮೊದಲನೆಯದಾಗಿ, ಛಾಯಾಚಿತ್ರವನ್ನು ಬಂದೇ 
ಬೇರೆ ಬೇರೆಯಾಗಿ ಹೇಗೆ ಧ್ಯಣ್ಟಿಬಿಂದ ನೋಡಬೇಕು; ಎರಡನೆಯದಾಗಿ ಅದನ್ನು ಸೂಕ್ತ 
ಉಣಿಸುತ್ತದೆಂಬುದನ್ನು ಧ್ಹೂರದಲ್ಲಿ ರಿಸಿ ನೋಡಬೇಕು. 
ತೋರಿಸುವ ಚಿತ್ರ. 
ಹ್‌ ಛಾಯಾಚಿತ್ರವನ್ನು ಎರಡೂ ಕಣ್ಣುಗಳಿಂದ ನೋಡಿದಾಗ 
ನೀವು ಪಡೆಯುವ ಚಿತ್ರ ಚಪ್ಪಟಿಯಾಗಿರುತ್ತದೆ, ಮೂರು ಆಯಾಮಗಳಿಂದ 
ಕೂಡಿದುದಾಗಿರುವುದಿಲ್ಲ. ಇದಕ್ಕೆ ನಮ್ಮ ದೃಷ್ಟಿಯೇ ಕಾರಣ. ಘನವಾದ ವಸ್ತುವೊಂದನ್ನು 
ನಾವು ನೋಡಿದಾಗ ಅದು ನಮ್ಮ ಒಂದೊಂದೂ ಕಣ್ಣಿನ ಅಕ್ಷಿಪಟದ ಮೇಲೆ ಮೂಡಿಸುವ 
ಬಿಂಬವು ಒಂದೇ ಆಗಿರುವುದಿಲ್ಲ (ಚಿತ್ರ 120). "ಆದ್ದರಿಂದಲೇ ನಾವು ವಸ್ತುಗಳನ್ನು 
ಉಬ್ಬಿದಂತೆ ಕಾಣುವುದು. ನಮ್ಮ ಮಿದುಳು ಎರಡೂ ಬೇರೆ “ಬೇರೆ ಬಿಂಬಗಳನ್ನು ಒಂದನ್ನಾಗಿ 
ಸಮ್ಮಿಳನಗೊಳಿಸುತ್ತದೆ. ಈ ಗ ಚಿತ್ರವು ಉಬ್ಬಿದಂತೆ ಕಂಡುಬರುತ್ತದೆ. ಇದೇ 
ಸ್ಟೀರಿಯೋಸ್ಕೋಪ್‌ (ಘನ ರೂಪದರ್ಶಕ) ಸಾಧನದ ಮೂಲ ಸೂತ್ರ. ಹೀಗಲ್ಲದೆ ನಾವು 
ಚಪ್ಪ ರ್ಟಟೆಯಾದ ವಸು ವೊಂದನ್ನು ನೋಡುತ್ತಿದ್ದಲ್ಲಿ ಈ ಉದಾಹರಣೆಗೆ ಗೋಡೆಯನ್ನು 
ನೋಡುತ್ತಿದ್ದಲ್ಲಿ - ಎರಡು ಕಣ್ಣುಗಳೂ ಒಂದೇ ಜ್ಞಾನೇಂದ್ರಿಯ ಚಿತ್ರ ಪಡೆಯುತ್ತವೆ. 
ನಾವು ನೋಡುತ್ತಿರುವ ವಸ್ತುವು ನಿಜಕ್ಕೂ ಚಪ್ಪಟಿಯಾದುದು ಎಂದು ನಮ್ಮ ಮಿದುಳಿಗೆ 
ತಿಳಿಸುತ್ತದೆ. 
ನಾವು ಛಾಯಾಚಿತ್ರವೊಂದನ್ನು ಎರಡೂ ಕಣ್ಣು; ಗಳಿಂದ ನೋಡುವ ಮೂಲಕ ಮಾಡುವ 
ತಪ್ಪನ್ನು ನೀವೀಗ ಮನಗಂಡಿರಬೇಕು. ಎರಡೂ” ಕಣ್ಣುಗಳಿಂದ ನೋಡಿ ನಾವು ನಮ್ಮ 
ಮುಂದಿರುವ ಚಿತ್ರವು ಚಪ್ಪಟೆಯಾದುದೆಂದು ಭಾವಿಸಿಕೊಳ್ಳುವ ಒತ್ತಾ ಯಕ್ಕೊಳಗಾಗುತ್ತೇವೆ. 
ಒಂದೇ ಕಣ್ಣಿನಿಂದ ನೋಡಬೇಕಾದ ಚಿತ್ರವನ್ನು ಎರಡೂ ಕಣ್ಣುಗಳಿಂದ ನೋಡಿದಾಗ ನಾವು 
ಛಾಯಾಚಿತವು ನಿಜಕ್ಕೂ ತೋರಿಸುವ ಚತ್ರ ವನ್ನು ಹಾಗೆಯೇ ಕಾಣದಂತೆ ಮಾಡಿಕೊಳ್ಳುತ್ತೇವೆ. 
ಹೀಗೆ ಕ್ಯಾಮರಾವು "ತುಂಬ ಪರಿಪೂರ್ಣತೆಯೊಂದಿಗೆ ಉಂಟುಮಾಡಿದ್ದ ಭ್ರಾಮಕ 
ಭಾವನೆಯನ್ನು ನಾಶಪಡಿಸುತ್ತೇವೆ. 


180 ಮನರಂಜನೆಗಾಗಿ ಭೌತಶಾಸ್ತ್ರ 


ಛಾಯಾಚಿತ್ರವನ್ನು ಎಷ್ಟು ದೂರದಿಂದ ನೋಡಬೇಕು? 
ನಾನು ತಿಳಿಸಿದ ಎರಡನೆಯ ನಿಯಮವೂ - ಛಾಯಾಚಿತ್ರವನ್ನು ಕಣ್ಣಿನಿಂದ ಸೂಕ್ತ 


ದೂರದಲ್ಲಿ ಹಿಡಿದುಕೊಂಡು ನೋಡಬೇಕೆನ್ನುವ ನಿಯಮವೂ - ಅಷ್ಟೇ ಮುಖ್ಯವಾದುದು. 
ಇಲ್ಲದಿದ್ದರೆ ಯಥಾದೃಷ್ಟ ರೂಪ ಸಿಗುವುದಿಲ್ಲ. 


ಚಿತ್ರ 121 : ಕ್ಯಾಮರಾದಲ್ಲಿ ಕೋನ 1 ಕೋನ 2ಕ್ಕೆ ಸಮನಾಗಿರುತ್ತದೆ. 


ಹಾಗಾದರೆ ನಾವು ಛಾಯಾಚಿತ್ರವನ್ನು ಎಷ್ಟು ದೂರದಲ್ಲಿ ಹಿಡಿದು ನೋಡಬೇಕು?) 

ಸರಿಯಾದ ಚಿತ್ರವನ್ನು ಪುನಃ ಉಂಟುಮಾಡಲು ನಾವು, ಕ್ಯಾಮರಾದ ಲೆನ್ನು ಉಜ್ಜಿದ 
ಗಾಜಿನ ಮೇಲೆ ವಸ್ತುವಿನ ಬಿಂಬವನ್ನು ಯಾವ ದೃಷ್ಟಿಕೋನದಿಂದ, ಉಂಟುಮಾಡಿಕೋ ಅಶೇ 
ದೃಷ್ಟಿಕೋನದಿಂದ “ಛಾಯಾಚಿತ್ರವನ್ನು ನೋಡಬೇಕು, ಅಥವಾ ಛಾಯಾಚಿತ್ರೀಕರಿಸಿದ 
ವಸ್ತುವನ್ನು, ಅದು ಯಾವ ರಿಚಿಯಲ್ಲಿ ""ನೋಡಿತೋ'' ಅದೇ ರೀತಿಯಲ್ಲಿ ನಾವು 
ಛಾಯಾಚಿತ್ರವನ್ನು ನೋಡಬೇಕು (ಚಿತ್ರ 121). ಆದ್ದರಿಂದ ನಾವು ಛಾಯಾಚಿತ್ರವನ್ನು 
ಕಣ್ಣಿನಿಂದ ಎಷ್ಟು ದೂರದಲ್ಲಿ ಹಿಡಿದುಕೊಳ್ಳಬೇಕೆಂದರೆ ಅದು, ವಸ್ತುವಿಗೂ ಲೆನ್ನಿಗೂ ಇದ್ದೆ 
ದೂರಕ್ಕೆ ಹಲವು ಪಟ್ಟು ಕಮ್ಮಿ ಇರಬೇಕು. ಎಷ್ಟು ಪಟ್ಟು ಎಂದರೆ, ಛಾಯಾಚಿತ್ರದಲ್ಲಿರುವ 
ಬಿಂಬವು ಅದರ ನಿಜರಾದ ಆಕಾರಕ್ಕಿಂತ ಎಷ್ಟು ಪಟ್ಟು “ಮಿ ಇರುತ್ತದೋ ಅಷ್ಟು ಪಟ್ಟು. 
ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ನಾವು ಛಾಯಾಚಿತ್ರವನ್ನು” ಎಷ್ಟು ದೊರದಲ್ಲಿ 
ಹಿಡಿದುಕೊಳ್ಳಬೇಕೆಂದರೆ, ಅದು ಸುಮಾರಾಗಿ ಕ್ಯಾಮರಾದ ಶ್ಲೊನ “ನಾಭಿದೂರಕ್ಕೆ 
ಸಮನಾಗಿರಬೇಕು. 

ಬಹುಮಟ್ಟಿಗಿನ ಕ್ಯಾಮರಾಗಳು 12-15 ಸೆಂ.ಮೀ. ನಷ್ಟು ನಾಭಿದೂರ ಹೊಂದಿರುವುದ 
ರಿಂದ (ಗ್ರ ಂಥರ್ಟಿರು ತಾವು ಈ ಕೃತಿಯನ್ನು ರಚಿಸಿದಾಗ ಬಳಕೆಯಲ್ಲಿದ್ದ ಕ್ಯಾಮರಾಗಳನ್ನು 
ಮನಸ್ಸಿನಲ್ಲಿಟ್ಟುಕೊಂಡು ಹೀಗೆ ಹೇಳಿದ್ದಾರೆ — ಸಂ.). ಅವು ನೀಡುವ ಛಾಯಾಚಿತ್ರ ಗಳನ್ನು 
ನೋಡಲು” ಸೂಕ್ತ ದೂರವನ್ನು ನಾವು ಎಂದೂ ಪಡೆಯಲು ಸಾಧ್ಯವಾಗುವುದಿಲ್ಲ, ಏಕೆಂದರ 
ಸಹಜವಾದ ಕಣ್ಣಿನ ನಾಭಿದೂರವು (25 ಸೆ ಸೆಂ. ಮೀ.) ಕ್ಯಾಮರಾ ಲೆನ್ಸಿನ ಸೂಚಿತ ನಾಭಿದೂರದ 
ಸುಮಾರು ಎರೆಡರಷ್ಟಾಗಿರುತ್ತದೆ. ಗೋಡೆಯ ಮೇಲೆ ತಗುಲಿಹಾಕಿದ ಛಾಯಾಚಿತ್ರವು 
ಚಪ್ಪಟೆಯಾಗಿಯೇ ಕಾಣುತ್ತದೆ, ಏಕೆಂದರೆ ಅದನ್ನು ಇನ್ನೂ ಹೆಚ್ಚು ದೂರದಿಂದ 
ನೋಡಲಾಗುತ್ತದೆ. 

ದೃಷ್ಟಿಯ” ಹ್ರಸ್ವ ನಾಭಿದೂರ ಹೊಂದಿರುವ ಸಮೀಪದೃಷ್ಟಿ ದೋಷವುಳ್ಳವರಷ್ಟೆ 
ಮತ್ತು ಮಕ್ಕಳೂ ಸಹ, ವಸ್ತುಗಳನ್ನು ತುಂಬ ಹತ್ತಿರದಿಂದ ನೋಡುವಂತೆ ತಮ್ಮ 
ದೃಷ್ಟಿಯನ್ನು * ಸರಿಹೊಂದಿಸಿಕೊಳ್ಳಬಲ್ಲರು, ಸಾಮಾನ್ಯ ಛಾಯಾಚಿತ್ರವೊಂದನ್ನು ಒಂದೇ 


ಮನರಂಜನೆಗಾಗಿ ಭೌತಶಾಸ್ತ್ರ 181 


ಕಣ್ಣಿನಿಂದ ಸೂಕ್ತ ರೀತಿಯಲ್ಲಿ ನೋಡಿದಾಗ ಉಂಟಾಗುವಂಥ ಪರಿಣಾಮವನ್ನೇ ಕಂಡು 
ಮೆಚ್ಚಿಬಲ್ಲರು, ಏಕೆಂದರೆ ಅದರು ಛಾಯಾಚಿತ್ರವನ್ನು 12-15 ಸೆಂ.ಮೀ.ಗಳ ದೂರದಲ್ಲಿ 
ಹಿಡಿರುಕೊಂಡಾಗ ಚಪ್ಪಟೆಯಾದ ಬಿಂಬ ಪಡೆಯುವುದಿಲ್ಲ. ಆದರೆ ಉಬ್ಬುಚಿತ್ರದಂತಹ 
ಬಿಂಬವನ್ನು ಪಡೆಯುತ್ತಾರೆ - ಸ್ಟೀರಿಯೋಸ್ಕೋಪ್‌ ಉಂಟುಮಾಡುವಂತಹ" ಬಿಂಬವನ್ನು 
ಪಡೆಯುತ್ತಾರೆ. 

ಛಾಯಾಚಿತ್ರವೊಂದು ನೀಡಬಲ್ಲ ಸಂತೋಷವನ್ನು ನಾವು ನಮ್ಮ ಅಜ್ಞತೆಯಿಂದಷ್ಟೆ 
ಪಡೆದುಕೊಳ್ಳದೆ ಹೋಗುತ್ತೇವೆ, ನಿರ್ಜೀವವಾದವುಗಳೆಂದು ಅವನ್ನು ಅನುಚಿತವಾಗಿ 
ದೂಷಿಸುತೆ ತ್ತೇವೆ, ಎಂಬ ನನ್ನ ಮಾತನ್ನು ನೀವೀಗ ಒಪ್ಪುವಿರೆಂದು ನಾನು ಭಾವಿಸಿದ್ದೇನೆ. 


ಭೂತಗನ್ನಡಿ ಉಂಟುಮಾಡುವ ಎಚಿತ್ರ ಪರಿಣಾಮಗಳು 


ಸಮೀಪದೃಷ್ಟಿ ದೋಷವುಳ್ಳವರು ಸಾಮಾನ್ಯ ಛಾಯಾಚಿತ್ರಗಳನ್ನು ಉಬ್ಬಚ್ಚು ಚಿತ್ರಗಳಂತೆ 
ಸುಲಭವಾಗಿ ಕಾಣುತ್ತಾರೆ. ಆದರೆ ಸ ಹಜವಾದ ದೃಷ್ಟಿಯುಳ್ಳವರು ಏನು ಮಾಡಟೇಕು ? ಇಲ್ಲಿ 
ಭೂತಗನ್ನಡಿಯು ಆಪರ ನೆರವಿಗೆ ಬರುತ್ತದೆ. “ಮ್ಮಡಿ' ಬಿಂಬ ವರ್ಧನೆಯ ಶಕ್ತಿಯುಳ್ಳ 
ಭೂತಗನ್ನೆಡಿಯ ಮೂಲಕ ಛಾಯಾಚಿತ್ರ ತ್ರಗಳನ್ನು ನೋಡಿದಲ್ಲಿ ಸಹಜ ದೃಷ್ಟಿಯುಳ್ಳ 'ಔನರೂ 
ಸಮೀಪದ್ಭಷ್ಟಿ ದೋಷವುಳ್ಳವರು ಹೊಂದಿರುವ ಅನುಕೂಲಗಳನ್ನು ಪಡೆಯುವರು ಮತ್ತು 
ಕಣ್ಣಿಗೆ ಪ್ರಯಾಸ ಉಂಟುಮಾಡದೆಯೇ ಛಾಯಾಚಿತ್ರಗಳನ್ನು ಉಬ್ಬಚ್ಚು ಚಿತ್ರ ಗಳಂತೆ 
ಕಾಣುವರು. 

ಛಾಯಾಚಿತ್ರವೊಂದನ್ನು ಸಾಕಷ್ಟು ದೂರದಿಂದ ಎರಡೂ ಕಣ್ಣುಗಳಿಂದ ನೋಡಿದಾಗ 
ಪಡೆಯುವ ಭಾವನೆಗೂ ಭೊತಗನ್ನಡಿಯ ಮೂಲಕ ಒಂದೇ ಕಣ್ಣಿನ ೦ದ ನೋಡಿದಾಗ 
ಪಡೆಯುವ ಭಾವನೆಗೂ ಮಧ್ಯೆ ಭಾರಿ ವ್ಯತ್ಯಾಸವಿರುತ್ತದೆ. ಹೀಗೆ ಭೂತೆಗನ್ನಡಿಯ ಮೂಲಕ 
ನೋಡಿದಾಗ ಬಹುಮಟ್ಟಿಗೆ ಸ್ಟೀರಿಯೋಸ್ಕೋಪ್‌ ಪರಿಣಾಮವನ್ನೇ ಪಡೆಯುತ್ತೇವೆ. 
ಛಾಯಾಚಿತ್ರಗಳನ್ನು ಒಂದೇ ಕಣ್ಣಿನಿಂದ ಭೂತಗನ್ನಡಿಯ ಮೂಲಕ ನೋಡಿದಾಗ ಅವು” ಏಕೆ 
ಉಬ್ಬಚ್ಚು ಚಿತ್ರ ಗಳಂತೆ ಕಾಣಬರುತ್ತವೆ ಎಂಬುದನ್ನು ನಾವೀಗ ತಿಳಿದಿದ್ದೇವೆ. ಇದು 
ಸಾಮಾನ್ನವಾಗಿ ಎಲ್ಲರಿಗೂ ತಿಳಿದ ನಿಷಯವಾಗಿದ್ದರೂ ಎಂದೂ ಸೂಕ್ತ. ರೀತಿಯಲ್ಲಿ 
ಎವರಿಸಲಾಗಿಲ್ಲ. ಈ "ಗ್ರಂಥವನ್ನು ವಿಮರ್ಶೆ ಮಾಡಿದವರೊಬ್ಬರು ಇದಕ್ಕೆ ಸಂಬಂಧಿಸಿ ನನಗೆ 
ಹೀಗೆ ಬರೆದರು : 

""ಭೂತಗನ್ನಡಿಯ ಮೂಲಕ ಛಾಯಾಚಿತ್ರಗಳನ್ನು ನೋಡಿದಾಗ ಅವು ಉಬ್ಬಚ್ಚು 
ಚಿತ್ರಗಳಂತೆ ಏಕೆ "ಕಾಣಬರುತ್ತವೆ ಎಂಬ ಪ್ರಶ್ನೆಯನ್ನು ನೀವು ದಯವಿಟ್ಟು ನಿಮ್ಮ ಮುಂದಿನ 
ಆವೃತ್ತಿಯಲ್ಲಿ ವಿವರಿಸಿ ತಿಳಿಸು. ಸ್ಟೀರಿಯೋಸ್ಕೋಪನ ತೊಡಕಿನ ಏವೆರಣೆ ನೀಡುವುದು 
ಸೂಕ್ತದಲ್ಲವೆಂದೇ ನಾನು ಭಾವಿಸುತ್ತೇನೆ. ಸ್ಟೀಠಿಯೋಸ್ಕೋಪ್‌ ನಲ್ಲಿ ಒಂದು ಕಣ್ಣಿನಿಂದ 
ನೋಡಲು ಯತ್ನಿಸಿ. ಸಿದ್ಧಾಂತವು ಏನೆಲ್ಲ ಹೇಳಿದರೂ ಚಿತ್ರವು ಉಬ್ಬಚ್ಚಿನಂತೆಯೇ 
ಕಾಣುತ್ತದೆ.'' 

ಇದು. ಸ್ಟೀರಿಯೋಸ್ಕೋಪ್‌ ದೃಷ್ಟಿ ಸಿದ್ಧಾಂತದಲ್ಲಿನ ಯಾವುದೇ ನ್ಯೂನತೆಯನ್ನು 
ತೋರಿಸದೆಂದು ನೀವು ಸನ್ನೊಂದಿಗೆ ಖಂಡಿತ ಒಪ್ಪುವಿರಿ. 

ಆಟಿಕೆ ಅಂಗಡಿಗಳಲ್ಲಿ ಮಾರಲಾಗುವ 'ಪನೊರಾಮ' ಎಂಬ ವಸ್ತುವು ಉಂಟುಮಾಡುವ 
ವಿಚಿತ್ರ ಪರಿಣಾಮದ ಮೂಲದಲ್ಲೂ ಇದೇ ಸೂತ್ರ ಅಡಗಿದೆ. ಪನೊರಾಮ ಎಂಬುದೊಂದು 


182 ಮನರಂಜನೆಗಾಗಿ ಭೌತಶಾಸ್ತ್ರ 


ಗಣ್ಣ ಪೆಟ್ಟಿಗೆ. ಇದರಲ್ಲಿ ಒಂದು ಬದಿಯಲ್ಲಿ ಸಾಮಾನ್ಯ ಛಾಯಾಚಿತ್ರವೊಂದನ್ನು - ಭೂದೃಶ್ಯ 
ಜನರ ಒಂದು ವೃಂದವ ನ್ನು ತೋರಿಸುವ ಚತ್ರ ವನ್ನು - ಇರಿಸಲಾಗುತ್ತದೆ. ಅದನ್ನು 
ಯ ಬೇರೊಂದು *ೈಡೆಯಿ6ದ ಭೂತಗಸ್ನಡಿಯ 'ಮೂಲಕ ಒಂದು. ಕಣ್ಣಿನಿಂದ 
ಸೋಡಲಾಗುತ್ತದೆ. ಒಂದು ಕಣ್ಣಿನಿಂದ ನೋಡಿದಾಗಲೂ ಅದು ಸ್ಪೀರಿಯೋಸ್ಯೇಪ್‌ 
ಸರಿಣಾಮವನ್ನೇ ನೀಡುತ್ತದೆ. ಜಿಸರಿಹನ್ಲಿರವ ಕೆಲವು ವಸ್ತುಗಳನ್ನು ಕತ್ತರಿಸಿ ತೆಗೆದು 
ಅವನ್ನು ಮೂಲ ಚಿತ್ರದ ಮುಂಭಾಗದಲ್ಲಿ, ತ್ಯೇಕವಾಗಿ ಇರಿಸಿದಾಗ ಸಾಮಾನ್ಯವಾಗಿ 
ಫನರೂಪ ಭ್ರಾಂತಿಯು ಮತ್ತಷ್ಟು ಹೆಚ್ಚುತ್ತದೆ. ನಮ್ಮ ಕಣ್ಣು ಹತ್ತಿರವಿರುವ ವಸ್ತು ಗಳ ಘನತ್ವದ 
ಬಗೆಗೆ ಹೆಚ್ಚು ಸೂಕ್ಷ ವಾಗಿರುತ್ತದೆ. ವಸುಗಳು ರೂರಿದಲ್ಲಿದ್ದಲ್ಲಿ' ಈ ಘನತ್ವದ ಭಾವನೆ ಆಷ್ಟು 


'ಸವಾಗಿ ಕಾಣಬರುವುದಿಲ್ಲ. 


ವಿಸ್ತಾರಗೊಳಿಸಿದ ಛಾಯಾಚಿತ್ರಗಳು 


ಹಜ ದೃಷ್ಟಿಯುಳ್ಳ ಜನರೂ, ಭೂತಗನ್ನಡಿಯ ನೆರವಿಲ್ಲದೆಯೇ ಛಾಯಾಚಿತ್ರಗಳನ್ನು 

Ps: ರೀತಿಯಲ್ಲಿ "ತೋಡಲು ಸಾಧ್ಯವಾಗುವಂತೆ ಛಾಯಾಚಿತ್ರಗಳನ್ನು ಮಾಡುವುದು 
ನಧೃವಿಲ್ಲವೆ ? ಸಾಧ್ಯ ಇದಕ್ಕೆ ಹೆಚ್ಚು ಉದ್ದವಾದ ನಾಭಿಡೂರಗಳನ್ನುಳ್ಳೆ ಲೆನ್ನುಗಳನ್ನು 
ಹೊಂದಿರುವ ಕ್ಯಾಮರಾಗಳನ್ನು "ಎಳಸಬೀತಷ್ಟ. 25-30 ಸೆಂ.ಮೀ. ನಾಭಿದೊರವುಳ್ಳ. ಕಿನ 
ಸಹಾಯದಿಂದ ಪಡೆದ ಛಾಯಾಚಿತ್ರವು ಸ ಸಾಮಾನ್ಯವಾದ ದೂರದಿಂದ ಒಂದೇ ಕಡ್ಡನಿಂದ 
ನೋಡಿದಲ್ಲಿ ಉಬ್ಬಚ್ಚು ಚಿತ್ರ ದಂತೆ ಕಾಣಬರುತ್ತದೆಂಬುದನ್ನು ನೀವಾಗಲೇ ಬಲ್ಲಿರಿ. 

ಸಾಕಷ್ಟು ದೂರದಿಂದ ಎರಡೂ ಕಣ್ಣುಗಳಿಂದ ಸೋಡಿದಾಗಲೂ ಚಪ್ಪಟೆಯಾಗಿ 
ಕಾಣದಂಥ "ಛಾಯಾಚಿತ್ರಗಳನ್ನು ಪಡೆಯುವುದು ಸಾಧ್ಯ ಅಕ್ಷಿಪಟದ ಮೇಲೆ ಬೀಳುವ 
ಎರಡು ಒಂದೇ ಸಮನಾಗಿ ಕಾಣುವ ಬಿಂಬಗಳನ್ನು ನಷ್ಟ ಮಿದುಳು ಒಂದೇ 
ಹಪ್ಪಟಿಯದೆ ಚಿತ್ರವನ್ನಾಗಿ ಒಂದುಗೂಡಿಸುತ್ತದೆಂಬುದು “ನಿಮಗಾಗಲೇ ತಿಳಿದಿದೆ. ಆದರೆ 

ಸ್ತುವು. ಎಷ್ಟು ಕೆಚ್ಚು ದೂರವಿದ್ದರೆ, ಅಕ್ಷಿಪಟಲದ ಮೇಲಿನ ಬಿಂಬಗಳನ್ನು 
ಬೂಟು ವ ನಮ್ಮ “ಮಿದುಳಿನ ಸಾಮರ್ಥ್ಯ `ಿಷ್ಟೂ ಕಮ್ಮಿಯಾಗುತ್ತದೆ. ಆದ್ದರಿಂದ 
70 ಸೆಂ.ಮೀ.ಗಳ ನಾಭದೂರವುಳ್ಳ ಕನಸುಗಳ" ನೆರವಿನಿಂದ ತೆಗೆದುಕೊಳ್ಳಲಾದ ಛಾಯಾ 
ಚಿತ್ರಗಳನ್ನು ಘನತ್ನದ ಭಾವನೆಯನ್ನು ಕಳೆದುಕೊಳ್ಳದಯೇ ಎರಡೊ ಕಣ್ಣುಗಳಿಂದ 
ನೋಡುವದು ಸಾಧ್ಯ. 

ಅಂಥ ರನ್ನುಗಳನ್ನು ಬಳಸುವುದು ಅಷ್ಟು ಅನುಕೂಲವಲ್ಲದುದರಿಂದ ನಾನು 
ಇನ್ನೊಂದು ವಿಧಾನವನ್ನು ಸಲಹೆ ಮಾಡುತ್ತೇನೆ. ಯಾವುದೇ ಸಾಮಾನ್ಯ ಕ್ಯಾಮರಾದಿಂದ ತೆಗೆದ 
ಚಿತ್ರವನ್ನೂ ವಿಸ್ತಾರಗೊಳಿಸುವುದೇ ಈ ವಿಧಾನವಾಗಿದೆ. ಸೂಕ್ತ ಪರಿಣಾಮ ಪಡೆಯಲು 
ಛಾಯಾಚಿತ್ರಗಳನ್ನು ನೋಡಬೇಕಾದ ದೂರವನ್ನು ಇದು ಹೆಚ್ಚಿಸುತ್ತದೆ. 15 ಸೆಂ.ಮೀ. 
ಲೆನ್ನಿನಿಂದ ತೆಗೆದುಕೊಳ್ಳಲಾದ ಛಾಯಾಚಿತ್ರ ತ್ರವೊಂದನ್ನು 4 ಆಥವಾ 5 ಪಟ್ಟು 
ವಿಸ್ರಾರಗೊಳಿಸಿದಲ್ಲಿ ಬೇಕುದ ಪರಿಣಾಮವನ್ನು ಪಡೆಯಲು ಅದು ಸಾಕಷ್ಟುಗುತ್ತದೆ. ನೀವು 
ಅದನ್ನು ಎರಡೂ 'ಕಣ್ಣುಗಳಿಂದ 60ರಿಂದ 75 “0. ಮೀ.ಗಳ ದೂರದಿಂದ ನೋಡಬಹುದು. 
ನಿಜ 'ಚಿತ್ರವು ಸ್ವಲ್ಪ ಮಸುಕಾಗಿರುತ್ತದೆ, ಆದರೆ ಅಷ್ಟು ದೂರದಿಂದ ಇದು ದೃಗ್ಗೋಚರಕ್ಕೆ 
ಬರುವುದೇ ಇಲ್ಲಿ ಆದರೆ ಫನರೂಪ ಪರಿಣಾಮ ಅಥವಾ ಆಳಕ್ಕೆ “ಬಂಧಿಸಿ 
ಹೇಳುವುದಾದರೆ, 'ಈ ಎಸಾ ನರಗೊಳಿಸುವುದರಿಂದ ಹೆಚ್ಚು ಪ್ರಯೋಜನವೇ ಆಗುತ್ತದೆ. 


ಮನರಂಜನೆಗಾಗಿ ಭೌತಶಾಸ್ತ್ರ 183 


ಚಿತ್ರಮಂದಿರದಲ್ಲಿ ಕುಳಿತುಕೊಳ್ಳಲು ಅತ್ಯುತ್ತಮ ಸ್ಥಳ ಯಾವುದು? 


ಕೆಲವು ಚಲಚ್ಚಿತ್ರಗಳು ಅಸಾಮಾನ್ಯವಾಗಿ ಹೆಚ್ಚು ಸ್ಪಷ್ಟವಾಗಿ ಎದ್ದು ಬಂದಂತೆ 
ಕಾಣುವುದನ್ನು ಚಲಚ್ಚಿತ್ರ ವೀಕ್ಷಕರು "ಅನೇಕ ವಜೆ ಗಮನಿಸಿರಬಹುದು. ಎಷ್ಟು 
ಸ್ಪಷ್ಟವೆಂದರೆ ನಿಜವಾದ. ಶೃತ್ಯವನ್ಸೇ ನಿಜವಾದ ಅಭಿನೇತ್ಛಗಳನ್ನೇ ನೋಡುತ್ತಿರುವಂತೆ 
ಕಾಣಬರುತ್ತದೆ. 

ಚಲಚ್ಛಿತ್ರವನ್ನು ಅಷ್ಟು ಚೆನ್ನಾಗಿ ತೆಗೆಯಲಾಗಿದೆ ಎಂದು ಸಾಮಾನ್ಯವಾಗಿ 
ಭಾವಿಸಲಾಗುತ್ತದೆ. "ಆದರೆ ಅದು ಚಿತ್ರದ ಮೇಲೆ ಅಷ್ಟಾಗಿ ಅವಲಂಬಿಸಿಯೇ ಇರುವುದಿಲ್ಲ. 
ಅದು ಹೆಚ್ಚಾಗಿ | ನೀವು ಕೂರುವ ಸ್ಥಳದ: ಮೇಲೆ ಅವಲಂಬಿಸಿರುತ್ತದೆ. ಚಲಚ್ಚಿತ್ರಗಳನ್ನು ಅತ್ಯಂತ 
ಪ್ರಸ್ತವಾದ ನಾಭಿದೂರವುಳ್ಳ ಲೆನ್ಸ್‌ಗಳನ್ನು ಹೊಂದಿರುವ 'ಕ್ಯಾಮರಾಗಳಿಂದ 
ತೆಗೆದುಕೊಳ್ಳಲಾದರೂ, ತೆರೆಯ ಮೇಲೆ ಅವುಗಳ ಪ್ರಕ್ಷೇಪಣವು ನೂರು ಪಟ್ಟು ದೊಡ್ಡ 
ದಾಗಿರುತ್ತದೆ. ಅದರಿಂದಾಗಿ ನೀವು ಅವುಗಳನ್ನು ಎರಡೂ 'ಸಣ್ಣುಗಳಿಂದ ಸಾಕಷ್ಟು ದೂರದಿಂದ 
(10 ಸೆ ಸೆಂಮೀ. x 100 = 10 ಮೀ) ನೋಡಬಹುದು. ಚಿತ್ರವನ್ನು ತೆಗೆಯುವಾಗ ಚಲಚ್ಚಿತ್ರ 
ಕ್ಯಾಮರಾವು ಯಾವ ದೃಕ್ಕೋನದಿಂದ ““ನೋಡಿತೋ' "ಅದೇ ದೃಕ್ಕೋನದಿಂದ 
ಚಂಚ್ಚಿತ್ರವನ್ನು ನೋಡಿದಲ್ಲಿ 'ಫನರೂಪ ಪ ಪರಿಣಾಮವು ಅತ್ಯುತ್ತಮವಾಗಿರುತ್ತದೆ." 

"ಚಹ ಅತ್ಯಂತ "ಅನುಕೂಲವಾದ ದಕ್ಯೋನಕ್ಕೆ "ಅನುಗುಣವಾದ ದೂರವನ್ನು 
ಕಂಡುಹಿಡಿಯುವುದು ಹೇಗೆ? ಮೊದಲನೆಯದಾಗಿ ತಯ ಮಧ್ಯ ಭಾಗಕ್ಕೆ ನೇರವಾಗಿ 
ಎದುರಾದ ಸ್ಥಳದಲ್ಲಿ ಆಸನವನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಎರಡನೆಯದಾಗಿ, ಆಸನವು 
ತೆರೆಯಿಂದ "ಎಷ್ಟು ದೂರದಲ್ಲಿರಬೇಕಿಂದೆ, ಅದು ಚಲಚ್ಚಿತ್ರ ಕ್ಯಾಮರಾದ ಲೆನ್ಸಿನ 
ನಾಭಿದೂರವು ಫಿಲ್ಲಿನ ಅಗಲಕ್ಕಿಂತ ಎಷ್ಟು ಹೆಚ್ಚಾಗಿರುತ್ತರೋ ಈ 'ದೂರವು ತೆರೆಯು 
ಅಗಲಕ್ಕೆ ಅಷ್ಟು ಪಟ್ಟು ಹೆಚ್ಚಾಗಿರಬೇಕು. ಚಲಚ್ಛಿತ್ರ' ಕ್ಯಾಮರಾ ಲೆನ್ಸ್‌ಗಳು ಸಾಮಾನ್ಯವಾಗಿ 
35 ಮಿ.ಮೀ, 50 ಮಿ.ಮೀ. 75 ಮಿ.ಮೀ. ಅಥವಾ 100 ಪು.ಮೀ. ನಾಭಿದೂರ 
ಹೊಂದಿರುತ್ತವೆ. ಇದು ಚಿತ್ರೀಕರಿಸಲಾಗುತ್ತಿರುವ ವಸ್ತುವಿನ ಮೇಲೆ ಅವಲಂಬಿಸಿರುತ್ತದೆ. 
ಫಿಲ್ಪಿನ ಸಾಮಾನ್ಯ ಅಗಲ 24 ಮಿಮೀ ಆಗಿರುತ್ತದೆ. ನಾಭಿದೂರ, ಉದಾಹರಣೆಗೆ 
75 ಮಿಮೀ. ಆಗಿದ್ದಲ್ಲಿ ಭಾಜ್ಯಭಾಜಕ ಪ್ರಮಾಣ ನಮಗೆ ಹೀಗೆ ಬರುತ್ತದೆ: 


ದೂರ ,  ಪಾಭಿದೂರ 75 


ತೆರೆಯ ಅಗಲ  ಫಿಲ್ಲಿನ ಅಗಲ 24 


ಆದ್ದರಿಂದ ನೀವು ತೆರೆಯಿಂದ ಎಷ್ಟು ದೂರದಲ್ಲಿ ಕುಳಿತುಕೊಳ್ಳಬೇಕು ಎಂಬುದನ್ನು 
ಕಂಡುಕೊಳ್ಳಲು ತೆರೆಯ ಅಗಲವನ್ನು, ಅಥವಾ ತೆರೆಯ ಮೇರೆ ಮಾಡಲಾಗುವ ಪ್ರಶ್ಷೇಪಣದ 
ಅಗಲವನ್ನು' ಮೂರರಿಂದ ಗುಣಿಸಬೇಕು. ಅಗಲವು ಆರು ಹೆಜ್ಜೆ ಆಗಿದ್ದಲ್ಲಿ ನೀವು ಯಿಂದ 
18 ಹೆಜ್ಜೆ ದೊರದಲ್ಲಿ ಕುಳಿತುಕೊಳ್ಳಬೇಕು. ಸೀರಿಯೋಸ್ಕೋಪ್‌ ಪರಿಣಾಮ ನೀಡುವ ನಾನಾ 
ಸಾಧನಗಳನ್ನು ಉಪಯೋಗಿಸುವಾಗ ಇದನ್ನು ಮನಸ್ಸಿನಲ್ಲಿಟ್ಟಿರಿ. ಏಕೆಂದರೆ ಮೇಲೆ ತಿಳಿಸಿರುವ 
ಪರಿಸ್ಥಿತಿಗಳಿಂದ ನಿಜಕ್ಕೂ ಉಂಟಾಗುವ ಪರಿಣಾಮವು, 'ಅವಿಷ್ಠರಿಸಲಾಗಿರುವ ಆ ಸಾಧನದ 
ಉತ್ಕೃಷ್ಟತೆಯೆಂದೇ ತಯಾರಕರು ಸುಲಭವಾಗಿ ಹೇಳಿಬಿಡಬಹುದು. 


184 ಮನರಂಜನೆಗಾಗಿ ಭೌತಶಾಸ್ತ್ರ 


ಸಚಿತ್ರ ಪತ್ರಿಕೆಗಳ ಓದುಗರಿಗೆ ಕೆಲವು ಉಪಯುಕ್ತ ಟಿಪ್ಪಣಿಗಳು 


ಪುಸ್ತಕಗಳಲ್ಲೂ ಪತ್ರಿಕೆಗಳಲ್ಲೂ ಚಿತ್ರಗಳ ಪುನರ್‌ಮುದ್ರಣವು ಸಹಜವಾಗಿಯೇ ಮೂಲ 
ಛಾಯಾಚಿತ್ರಗಳ ಗುಣಗಳನ್ನೇ ಹೊಂದಿರುತ್ತದೆ. ಈ ಪುನರ್‌ಮುದ್ರಿತ ಚಿತ್ರಗಳೂ ಸೂಕ್ತ 
ದೂರದಿಂದ. ಒಂದು ಕಣ್ಣಿನಿಂದ ನೋಡಿದಲ್ಲಿ ಘನರೂಪ ಪಡದವಂತೆ ಕಾಣುತ್ತವೆ. ಆದರೆ 

ಬೇರೆ ಬೇರೆ ಛಾಯಾಚಿತ್ರ ಗಳನ್ನು ಬೇರೆ ಬೇರೆ ನಾಭಿದೂರದ ಲೆ "ಗಳುಳ್ಳ ಕ್ಯಾಮರಾಗಳಿಂದ 
ನಾ ಸೂಕ್ತ ದೂರವನ್ನು ಪರೀಕ್ಷಾ ಊಹೆ ಹಾಗೂ ತ ತಪ್ಪು ಸರಿ ನೋಡುವ 
ಕ್ರಮದಿಂದಷ್ಟೆ ಕಂಡುಹಿಡಿಯಲು ಸಾಧ್ಯ. ಮೃ ಒಂದು ಅಂಗೈಯನ್ನು ಬಟ್ಟಲಿನಂತೆ ಮಡಿಚಿ 
ಅದರ ರಂಧ್ರ ದಿಂದ ಚಿತ್ರದತ್ತ ನೋಡಿ. ಚಿತ್ರ ವನ್ನು ಇನ್ನೊಂದು ಕೈಯಲ್ಲಿ ಮಾರು ದೂರದಲ್ಲಿ 
ಹಿಡಿದಿರಿ. ಚಿತ್ರದ ಸಮತಲನವು ನಿಮ್ಮ ದೃಷ್ಟಿಯ "ಕೇಜಿಗೆ" ಲಂಬವಾಗಿರವೇಕು ಮತ್ತು ನಿಮ್ಮ 
ತೆರೆದ ಕಣ್ಣು “ಚಿತ್ರದ ಮಧ್ಯಭಾಗಕ್ಕೆ" ನೇರವಾಗಿ ಎದುರಾಗಿರಬೇಕು. ಚಿತ್ರವನ್ನು ಕ್ರಮೇಣ 
ಹೆಚ್ಚು ಹೆಚ್ಚು ಹತ್ತಿರ ತನ್ನಿ ಚಿತ್ರವನ್ನೇ ಸತತವಾಗಿ ನೋಡುತ್ತಿರಿ. ಚಿತ್ರವು ಅತ್ಯಂತ ಸ್ಪಷ್ಟವಾಗಿ 
ಎದ್ದುಕಾಣುವ ಸ್ಥಳವನ್ನು ನೀವು ಸುಲಭವಾಗಿ ಕಂಡುಹಿಡಿಯಬಹುದು. 

5 ಮಾಮೂಲಿ ರೀತಿಯಲ್ಲಿ ನೋಡಿದಾಗ ಮಸುಕಾಗಿ ಚಪ್ಪಟೆಯಾಗಿ ಕಾಣುವ ಅನೇಕ 
ಚಿತ್ರಗಳು ನಾನು ಮೇಲೆ ಸಲಹೆ ಮಾಡಿರುವ ರೀತಿಯಲ್ಲಿ ನೋಡಿದಾಗ ಆಳವನ್ನೂ 
ಸ್ಪಷ್ಟತೆಯನ್ನೂ ಪಡೆದುಕೊಳ್ಳುತ್ತವೆ. ನೀರಿನ ಹನಿಗಳ ಹೊಳಪು ಮತ್ತಿತರ ಅಂಥವೇ 
ಸ್ಟೀರಿಯೋಸ್ಕೊ €ಪ್‌ ಪರಿಣಾಮಗಳನ್ನೂ ಕಾಣಬಹುದು. 

ಇಪೆಲ್ಲವನ್ನೂ ಅರ್ಥ ಶ ಮಾನಕ್ಕೂ ಹೆಚ್ಚು ಕಾಲದ ಹಿಂದೆಯೇ ಜನಪ್ರಿಯ ವಿಜ್ಞಾನ 
ಗ್ರಂಥಗಳಲ್ಲಿ ವಿವರಿಸಲಾಗಿದ್ದರೂ ಈ ಸರಳ ವಿಷಯಗಳನ್ನು ಅನೇಕ ಮಂದಿ 
ಅರಿಯರೆಂಬುದು ಆಶ್ಚರ್ಯಕರ. "ಮಾನಸಿಕ ಶರೀರ ಶಾಸ್ತ್ರದ ಸೂತ್ರಗಳು; ಮನಸ್ಸಿನ 
ತರಬೇತಿಗೆ ಶಿಸ್ನಿಗೆ ಅವುಗಳ ಅನ್ವಯ; ಅದರ ರೋಗಗ್ರಸ್ತ ಪೌಸ್ಯತಿಗಳ ಅಧ್ಯಯನ ಎಂಬ 
ತಮ್ಮ ಕೃತಿಯಲ್ಲಿ ವಿಲಿಯಂ ಕಾರ್ಪಂಟರ್‌ರವರು ಛಾಯಾಚಿತ್ರ ಗಳನ್ನು ಹೇಗೆ ನೋಡಬೇಕು 
ಎಂಬ ಬಗೆಗ ಹೀಗೆ ಹೇಳುತ್ತಾರೆ: 

ಯಾಚಿತ್ರಗಳನ್ನು ಈ ರೀತಿಯಲ್ಲಿ ನೋಡುವುದರಿಂದ ಅವುಗಳ ಘನ ರೂಪಗಳ 
sh diss ಎಂಬುದಕ್ಕಷ್ಟೆ ಅದರ ಪ್ರಯೋಜನ ಸೀಮಿತವಲ್ಲ. 
ಛಾಯಾಚಿತ್ರಗಳ ಇತರ ಲಕ್ಷಣಗಳನ್ನೂ ಈ "ರೀತಿಯಲ್ಲಿ ಅವುಗಳ ವಾಸ್ತವತೆಗೆ ಹೆಚ್ಚು 
ಸತ್ಯವತ್ತಾಗಿ ಕಾಣಬಹುದು. ಹಾಗಾಗಿ ಅವು ಹೆಚ್ಚು ಅರ್ಥವತ್ತಾ ಗಿ ಕಾಣಬರುತವೆ. ನಿಶ್ಚಲವಾದ 
ನೀರಿನ ಚಿತ್ರ ನೋಡುವಾಗ ಇದು ವಿಶೇಷವಾಗಿ ಗಮನಕ್ಕೆ ಬರುತ್ತದೆ. ಛಾಯಾಚಕ್ರಗಳಲ್ಲಿ 
ನಿಶ್ಚಲ ನೀರಿನ ಬಿಂಬವು ಸಾಮಾನ್ಯವಾಗಿ ಅಷ್ಟು ತೃಪ್ತಿಕರವಾಗಿ ಮೂಡಿರುವುದಿಲ್ಲ. ಎರಡು 
ಕಣ್ಣುಗಳಿಂದಲೂ ಅದನ್ನು ನೋಡಿದಾಗ ಆದರ 'ಹೇಲ್ಸೈ ಅಪಾರದರ್ಶಕವಾಗಿ ಬಿಳಿಯ 
ಮೇಣದಂತ ಕಂಡುಬಂದರೆ, ಒಂದು ಕಣ್ಣಿನಿಂದ ನೋಡಿದಾಗ ಅದರಲ್ಲಿ ಅದ್ಭುತವಾದ 
ಪಾರದರ್ಶಕತೆ ಹಾಗೂ ಆಳ ಕಂಡುಬರುತ್ತವೆ. ಬೆಳಕು ಪ್ರತಿಫಲನಗೊಂಡ ಮೇಲ್ಭೈಗಳ 
ಲಕ್ಷಣಗಳಿಗೆ ಸಂಬಂಧಿಸಿಯೂ - ಕಂಚು ಅಥವಾ ದಂತದ ಮೇಲ್ಮೈಗೆ ಗಳಿಗೆ ಸಂಬಂಧಿಸಿಯೂ 
— “ದೇ ಸತ್ಯವಾಗಿರುತ್ತದೆ. ಛಾಯಾಚಿತ್ರೀಕರಿಸಲಾದ ವಸ್ತುವು ಯಾವ ಸಾಮಗ್ರಿಯಿಂದ 
ಮಾಡಲ್ಪಟ್ಟಿದೆ ಎಂಬುದನ್ನು ಚಿತ್ರವನ್ನು ಎರಡೂ ಕಣ್ಣುಗಳಿಂದ ನೋಡುವುದಕ್ಕಿಂತ 
ಒಂದು “ಕಣ್ಣಿನಿಂದ ನೋಡಿದಾಗ ಹೆಜ್ಜು ಖಚಿತವಾಗಿ ಗುರುತಿಸಲು ಸಾಧ್ಯ 


ಮನರಂಜನೆಗಾಗಿ ಭೌತಶಾಸ್ತ್ರ 185 


(ಸ್ಟೀರಿಯೋಸ್ಕೋಪ್‌ ಸಂಯೋಜನೆಗಳ ವಿಷಯದಲ್ಲಿ ಇದು ಬೇರೆ).'' 

ನಾವು ಇನ್ನೂ ಒಂದು ವಿಷಯವನ್ನು ಗಮನಿಸಬೇಕು. ಛಾಯಾಚಿತ್ರ ವಿಸ್ತರಣಗಳು, 
ನಾವು ಕಂಡಂತೆ, ಹೆಚ್ಚು ಜೀವಸದ್ಭಕವಾಗಿರುತ್ತವೆ. ಆದರೆ ಕಮ್ಮಿ ಆಕಾರದ ಚಿತ್ರಗಳು 
ಹಾಗಿರುವುದಿಲ್ಲ. ನಿಜ, "ಚಿಕ್ಕ ಪ್ರಮಾಣದ ಘಯಾಚಿತ್ರವು ಉತ್ತಮ ಕಾಂತಿಭೇದಗಳನ್ನು 
ತೋರುತ್ತದೆ; ಆದರೆ ಅದು 'ಚಪ್ಪಟೆಯಾಗಿರುತದೆ, ಆಳದ ಹಾಗೂ ಘನರೂಪದ ಪರಿಣಾಮ 
ನೀಡಲಾರದು. ಇದು ಏಕೆ ಎಂಬುದನ್ನು ನೀವೀಗ ಹೇಳುವ ಸಾಮರ್ಥ್ಯ ಹೊಂದಿರಬೇಕು. 
ಏಕೆಂದರೆ, ಅದು ಸಾಮಾನ್ಯವಾಗಿ ಸ್ವತಃ" ಅಲ್ಪವಾಗಿರುವಂಥ ಯಥಾದೃಷ್ಟ ರೂಪಣವನ್ನೂ 
ಇನ್ನೂ ಕುಗ್ಗಿಸುತ್ತದೆ. 


ಚಿತ್ರ ಕಲಾಕೃತಿಗಳನ್ನು ಹೇಗೆ ನೋಡಬೇಕು 
ಛಾಯಾಚಿತ್ರಗಳಿಗೆ ಸಂಬಂಧಿಸಿ ನಾನು ಏನು ಹೇಳಿದೆನೋ ಅದು ಸ್ವಲ್ಪ ಮಟ್ಟಿಗೆ 


ಚಿತ್ರಕಲಾಕೃತಿಗಳಿಗೂ ಅನ್ವಯವಾಗುತ್ತದೆ. ಅವೂ ಸೂಕ್ತ ದೂರದಿಂದ ನೋಡಿದಲ್ಲಿ 
ಅತೃುತ್ತಮವಾಗಿ ಕಾಣುತ್ತಪೆ. ಆಗಷ್ಟೆ” ಅವು ಎದ್ದು ಬಂದಂತೆ ಕಾಣುತ್ತವೆ. ಅವನ್ನೂ, 
ಅದರಲ್ಲೂ ಅವು ಚಿಕ್ಕವಾಗದ್ದಲ್ಲಿ, ಒಂದೇ ಕಣ್ಣಿನಿಂದ ಸೋಡುವುದು ಉತ್ತಮ. 

“ಯಥಾದೃಷ್ಟ "ರೂಪ 'ಪ್ರಕ್ಷೇಪಣ, ಜೆಳಕು ನೆರಳುಗಳು, ವಿವರಗಳ ಒಟ್ಟಿನ ವ್ಯವಸ್ಥಾಪನೆ 
ಇವೆಲ್ಲ ಮೂಲಕ್ಕತಿಯ ವಾಸವಾಂಶಗಳೊಂದಿಗೆ ಸರಿಯಾಗಿ ಅನುಗುಣವಾಗಿರುವಂಥ “ಚಿತ್ರ 
ಕಲಾಕೈೆಕಿಯೊಂದನ್ನು ಕಾವು” ತದೇಕ ದೃಷ್ಟಿಯಿಂದ ನೋಡಿದಾಗ, ಅದು ಮೂಡಿಸುವ 
ಭಾವನೆಯು ಎರಡು ಕಣ್ಣುಗಳಿಂದ ನೋಡುವುದಕ್ಕಿಂತ ಒಂದು ಕಣ್ಣಿನಿಂದ ನೋಡಿದಾಗ, 
ಹೆಚ್ಚು ಸ್ಪಷ್ಟವಾಗಿರುತ್ತದೆ, "ಎಂಬುದು ಬಹಳ ಕಾಲದಿಂದ ತಿಳಿದುಬಂದ ಸಂಗತಿಯಾಗಿದೆ" 
ಎಂದು ಕಾರ್ಪಂಟರ್‌ರವರು ಅದೇ ಗ್ರಂಥದಲ್ಲಿ ಬರೆದಿದ್ದಾರೆ. " "ಅಷ್ಟೇ ಅಲ್ಲ ಸೂಕ್ತ ಆಕಾರ 
ಹಾಗೂ ಗಾತ್ರದ ನಳಿಕೆಯ ಮೂಲಕ ನೋಡುತ್ತ ಚಿತ್ರ ಕೃತಿಯ ಪರಿಸರವನ್ನು ದಕ್ಕೆ ತ್ರ ದಿಂದ 
ಜಾಗರೂಕತೆಯಿಂದ ಹೊರಗಾಗಿಸಿದಲ್ಲಿ, ಪರಿಣಾಮವು ಮತ್ತೂ ಹೆಚ್ಚು ಉನ್ನತವಾಗಿರುತ್ತದೆ 
ಎಂಬುದೂ ಸುವಿದಿತ, ಇದಕ್ಕೆ ಸಾಮನ್ಯವಾಗಿ ತುಂಬ ತಪ್ಪಾದ ಕಾರಣ ನೀಡಲಾಗುತ್ತದೆ. 
"ನಾವು ಎರಡು ಕಣ್ಣುಗಳಿಗಿಂತ ಒಂದು. ಕಣ್ಣಿನಿಂದ ಹೆಚ್ಚು ಉತ್ಕೃಷ್ಟವಾಗಿ ನೋಡುತ್ತೇವೆ, 
ಏಕೆಂದರೆ, ಆಗ ಪ್ರಧಾನ ಚೇತನಾಂಶಗಳು ಅಷ್ಟೂ ಹೆಚ್ಚು ಒಂಡುಗೂಡುತ್ತವೆ ಮತ್ತು ಹೆಚ್ಚು 
ಶಕ್ತಿಯುತವಾಗುತ್ತವೆ' ಎಂದು ಲಾರ್ಡ್‌ ಬೇಕನ್‌ "ಬರೆದಿದ್ದಾರೆ ಇತರ ಲೇಖಕರೂ ಶೆಣನ್ನರೆ 
ರ ಬೆಂಬಲಿಸಿ, ಒಂದೇ ಕಣ್ಣನ್ನು ಬಳಸಿದಾಗ ದೃಕ್‌ಶಕ್ತಿಯು ಹೆಚ್ಚು ಸಾಂದ್ರ ವಾಗಿ 
ಚಿತ್ರವು ಹೆಚ್ಚು ಸ್ಪಷ್ಟವಾಗಿ ಕಾಣುತ್ತದೆ ಎಂದೇ ಹೇಳುತ್ತಾರೆ. 

ಸರ ವಾಸ್ತವಾಂತವೆಂದಕೆ, ನಾವು ಚಿತ್ರಕೃತಯೊಂದನ್ನು ಸಾಮಾನ್ಯ ದೂರದಿಂದ 
ಎರಡೂ ಕಣ್ಣುಗಳಿಂದ ನೋಡಿದಾಗ ಅದನ್ನು ಚಪ್ಪಟೆಯಾದ ಕೃತಿಯೆಂದು ಕಂಡುಕೊಳ್ಳುವ 
ಒತ್ತಾಯಕ್ಕೊಳಗಾಗುತ್ತೇವೆ; ಆದರೆ ಒಂದೇ. ಕಣ್ಣಿನಿಂದ ನೋಡಿದಾಗ ನಮ್ಮ ಮನಸ್ಸು 
ಚತ್ರಕೈತಿಯ ' ಯಥಾದೃಷ್ಟ ರೂಪಣ, ಬೆಳಕು ನೆರಳುಗಳ ವಿನ್ಯಾಸ ಇತ್ಯಾದಿಗಳು ಸೀನನ 
ಧ್ವನ್ಯಾರ್ಥಗಳಿಗೆ ಒಳಗಾಗಲು ಹೆಚ್ಚು ಸ್ವತಂತ್ರವಾಗಿರುತ್ತದೆ; ಹಾಗಾಗಿ ನಾವು ಚಿತ್ರವನ್ನು ಸ್ಥ 
ಹೊತ್ತು ದಿಟ್ಟಿಸಿ ನೋಡಿದ ನಂತರ" ಆದು ಎದ್ದು ಬಂದಂತೆ ಕಾಣತೊಡಗಬಹುದು ಬ್ದ 
ಮೂಲಕೃತಿಯ ಘನತ್ನವನ್ನು ಪಡೆದುಕೊಳ್ಳು; ವಂತಯೂ ಆಗಬಹುದು.'' 


ಹ 
ದೊಡ ಚಿತ್ರ ಕಲಾಕೃತಿಗಳನ್ನು ಛಾಯಾಚಿತ್ರ ಗಳಲ್ಲಿ ಕಮ್ಮಿ ಆಕೃತಿಗೆ ಇಳಿಸಿ ತೋರಿಸಿದಾಗ 


ಈ ಪಿ 


186 ಮನರಂಜನೆಗಾಗಿ ಭೌತಶಾಸ್ತ್ರ 


ಪು ತುಂಬ ವೇಳೆ ಮೂಲಕೃತಿಗಿಂತ ಹೆಚ್ಚು ಘನತ್ವ ಪಡೆದಿರುವಂಥ ಭ್ರಮೆ ನೀಡುತ್ತವೆ. 
ಇದಕ್ಕೆ ಕಾರಣ, ಗಾತ್ರವನ್ನು “ಕಮ್ಮಿ ಮಾಡಿದುದರಿಂದ ಚಿತ್ರಕೃತಿಯನ್ನು ನೋಡಬೇಕಾದ 
ದ. ಘಾನ ಕಮ್ಮಿಯಾಗುತ್ತದೆ. ಆದ್ದರಿಂದ ಹತ್ತಿರದಿಂದ ನೋಡಿದಾಗಲೂ ಛಾಯಾಚಿತ್ರವು 
ನತ್ವ ಪಡೆದಿರುವ ಲಕ್ಷಣ ಹೊಂದುತ್ತದೆ. 


ಚ 
ಸ್ಟೀರಿಯೋಸ್ಕೋಷ್‌ 

ಘನರೂಪದ ವಸ್ತುಗಳು ಎರಡಲ್ಲ ಆದರೆ ಮೂರು ಪರಿಮಾಣಗಳನ್ನು ಉಳ್ಳಂತೆ ನಮಗೆ 
ಕಾಣಬರುವುದೇಕೆ ? ಎಷ್ಟೇ ಆಗಲಿ ನಮ್ಮ ಕಣ್ಣಿನ ಅಕ್ಷಿಪಟದ ಮೇಲೆ ಮೂಡುವ ಬಿಂಬವು 
ಚಪ್ಪಟೆಯಾಗಷ್ಟೆ ಇರುತ್ತದೆ. ಹಾಗಾದರೆ ಚಿತ್ರವು ಜ್ಯಾಮಿತಿಯ ಘನತ್ತವನ್ನು ಹೊಂದಿರುವಂತೆ 
ಏಕೆ "ನಮ್ಮ ಇಂದ್ರಿ ಯಕ್ಕೆ ತಿಳಿದುಬರುತ್ತದೆ 9 

ಇದಕ್ಕೆ ಹಲವಾರು ಕಾರಣಗಳುಂಟು. ಮೊದಲನೆಯದಾಗಿ, ವಸ್ತುಗಳ ವಿವಿಧ ಭಾಗಗಳು 
ಏಏಧ ಪ್ರಮಾಣಗಳಲ್ಲಿ ಬಿಳಕನ್ನು ಹೊಂದಿರುವುದು, ನಮಗೆ "ಅವುಗಳ ರೂಪವನ್ನು 
ಇ0ಡುಕೊಳ್ಳಲು ಸಾಧ್ಯಮಾಡಿಕೊಡುತ್ತದೆ. ಎರಡನೆಯದಾಗಿ, ಕಣ್ಣಿನಿಂದ ವಿವಿಧ 
ದೂರಗಳಲ್ಲಿರುವ ವಸ್ತುವಿನ ವಿವಿಧ ಭಾಗಗಳನ್ನು ಸ್ಪಷ್ಟವಾಗಿ ಕಾಣಲು” ನಮ್ಮ ಕಣ್ಣನ್ನು 
ಅನುಗೊಳಿಸಿಕೊಳ್ಳುವಾಗ ನಾವು ಪಡುವ ಪ್ರಯಾಸಪೂ ಇದರಲ್ಲಿ ಮುಖ್ಯ ಹತ್ರ 
ನಿರ್ವಹಿಸುತ್ತದೆ. ಚಪ್ಪಟೆಯಾದ ಚಿತ್ರದಲ್ಲಿ ವಸ್ತುವಿನ ಎಲ್ಲ ಭಾಗಗಳೂ ಬಂದೇ 
ದೂರದಲ್ಲಿರುವಂತೆ ಬಿಂಬಿತವಾಗಿರುತ್ತವೆ. ಮೂರನೆಯದಾಗಿ, - ಇದೇ ಅತ್ಯಂತ ಮುಖ್ಯವಾದ 
ಣರಣ - ಅಕ್ಷಿಪಟದ ಮೇಲೆ 'ಬೀಳುವ ಎರಡು ಬಿಂಬಗಳೂ ಭಿನ್ನವಾಗಿರುತ್ತವೆ. 
ಯಾವುದಾದರೂ ಹತ್ತಿರದ ಪಸುವನ್ನು ಪರ್ಯಾಯವಾಗಿ ಬಲ ಹಾಗೂ ಎಡಗಣ್ಣನ್ನು 
ಮುಚ್ಚುತ್ತ ನೋಡುವ ಮೂಲಕ ಇದನ್ನು ಸುಲಭವಾಗಿ ತಿಳಿದುಕೊಳ್ಳಬಹುದು (ಚಿತ್ರಗಳು 
120 ಹಗೂ 122). 

ಈಗ ಒಂದೇ ಪಸ್ತುಖನ ಎರಡು ರೇಖಾಚಿತ್ರಗಳನ್ನು ಊಹಿಸಿಕೊಳ್ಳಿ. ಒಂದನ್ನು 
ಎಡಗಣ್ಣಿನಿಂದ ಕಂಡಂತೆಯೂ ಇನ್ನೊಂದನ್ನು ಬಲಗಣ್ಣಿನಿಂದ ಂಡಂತೆಯೂ ರಚಿಸಲಾಗಿದೆ. 
ಒಂದೊಂದು ಕಣ್ಣೂ ತನ್ನ ಸ್ವಂತ “ರೇಖಾಚಿತ್ರವನ್ನಷ್ಟೆ ಕಾಣುವಂತೆ ನಾವು ಅವುಗಳನ್ನು 
ನೋಡಿದಲ್ಲಿ ನಾವು “ರಡು ಪ್ರತ್ಯೇಕವಾದ ಚಪ್ಪಟೆಯಾದ ಚಿತ್ರಗಳ ಬದಲು ಒಂದೇ ಎದ್ದು 


5 
ಬು 


ಚಿತ್ರ 122 : ಕಪ್ಪ ಚುಕ್ಕೆಯಳ್ಳ ಗಾಜಿನ ಫನಾಕೃತಿಯೊಂದು ಎಡ ಹಾಗೂ 
ಬಲ ಕಣ್ಣುಗಳಿಗೆ ಹೇಗೆ ಕಾಣಿಸುತ್ತದೆಂಬುದನ್ನು ತೋರಿಸುವ ಚಿತ್ರ. 


ಮನರಂಜನೆಗಾಗಿ ಭೌತಶಾಸ್ತ್ರ 187 


ಕಾಣುವಂಥ ಚಿತ್ರವನ್ನು ಪಡೆಯುತ್ತೇವೆ. ಈ ಘನರೂಪ ಭಾವನೆಯು ಘನವಸ್ತುವನ್ನು ಒಂದೇ 
ಕಣ್ಣಿನಿಂದ ನೋ 'ಡಿದಾಗೆ ಉಂಟಾಗುವ ಭಾವನೆಗಿಂತ ಹೆಚ್ಚು ಸ್ಪಷ್ಟವಾಗಿರುತ್ತದೆ. 

ಈ ಜೊತೆ ಚಿತ್ರಗಳನ್ನು ನೋಡಲು ಸ್ಟೀರಿಬೊಡ್ಯೋಪ್‌ ಎಂಬ ವಿಶೇಷ 
ಸಾಧನವೊಂದಿದೆ. ಹಳೆಯ "ಮಾದರಿಯ ಸ್ಟೀರಿಯೋಸ್ಕೋಪ್‌ಗಳು ಕನ್ನಡಿಗಳನ್ನು 
ಬಳಸುತ್ತಿದ್ದವು. ಆನಂತರದವು ಹೊರ ಉಬ್ಬಿದ ಗಾಜಿನ ಪ್ರಿಸ್ಮ್‌ ಗಳನ್ನು ಬಳಸುತ್ತವೆ. ಈ 

ಪ್ರಿಸ್ಫ್‌ಗಳು' ಎರಡೂ ಬಿಂಬಗಳನ್ನು ಒಂದರ ಮೇಲೊಂದು ಮೂಡಿಸುತವೆ. ಈ ಪ್ರಸ್‌ ನಗಳು 
ಹೊರೆ ಉಬ್ಬು ಹೊಂದಿರುವುದರಿಂದ ಎರಡು ಬಿಂಬಗಳೂ ಸ್ವಲ್ಪ ಒಗ್ಗಿರದಂತೆ 
ಕಂಡುಬರುತ್ತವೆ. ಜೊತೆ ಚಿತ್ರಗಳಿಂದ ಬರುವ ಬೆಳಕು ಪ್ರಿಸ್ಕ್‌ನಲ್ಲಿ ಯಾವ ರೀತಿಯಲ್ಲಿ 
ಪಕ್ರೀಕರಣಗೊಳ್ಳುತ್ತದೆಂದರೆ ಅದರ ಊಹಿತ ಮುಂದುವರಿಕಿಟೇ' ಬಿಂಬಗಳು ಒಂದರ 
ಮೇಲೊಂದು ಬೀಭೆವಂತೆ ಮಾಡುತ್ತದೆ. 

ನೀವೇ ಕಾಣುವಂತೆ ಸ್ಟೀರಿಯೋಸ್ಕೋಪ್‌ ಮೂಲ ಸೂತ್ರವು ತುಂಬ ಸರಳವಾದುದು. 
ಆದ್ದರಿಂದಲೇ ಅದು ಉಂಟುಮಾಡುವ ಪರಿಣಾಮ ಅಷ್ಟೊಂದು ಅದ್ಭುತವಾಗಿ ಕಾಣುತ್ತದೆ. 
ನಿಮ್ಮಲ್ಲನೇಕರು ಸ್ಟೀರಿಯೋಸ್ಕೋಪ್‌ ಚಿತ್ರಗಳನ್ನು ನೋಡಿದ್ದೀರೆಂದು ನಾನು ಭಾವಿಸಿದ್ದೇನೆ. 
ಕೆಲವರು ಸ್ಟೀರಿಯೋಮಾಪನವನ್ನು ಹೆಚ್ಚು ಸುಲಭವಾಗಿ ಕಲಿಯಲು ಸ್ಟೀರಿಯೋಸ್ಕೋಪನ್ನು 
ಬಳಸಿರಲೂ ಬಹುದು. ಆದರೂ ಸ್ಟೀರಿಯೋಸ್ಕೋಪನ್ನು ಯಾವ ಯಾವ 
ಪ್ರಯೋಜನಗಳಿಗಾಗಿ ಅನ್ವಯಿಸಲಾಗಿದೆ ಎಂಬುದನ್ನು ನಾನು ಹೇಳಬಯಸುತ್ತೇನೆ. 
ನಿಮ್ಮಲ್ಲನೇಕರು ಇವನ್ನು ತಿಳಿಯದೆ ಇರಬಹುದು. 


b 


ಟಟ 


ಬೈನಾಕ್ಕುಲರ್‌ ದೃಷ್ಟಿ 
ನಾವು ನಮ್ಮ ಕಣ್ಣುಗಳನ್ನು ಸಂಕ "ರೀತಿಯಲ್ಲಿ ಅಭ್ಯಾಸಗೊಳಸಿದಲ್ಲಿ ಅಂತಹ ಜೊತೆ 
ಚಿತ್ರಗಳನ್ನು ಸೀರಿಯೋಸ್ಕೋಪ್‌ನ ಸಹಾಯವಿಲ್ಲಡೆಯೇ. ನೋಡಬಹುದು ಮತ್ತು 
ಅಂತಹುದೇ ಪರಿಣಾಮವನ್ನು ಪಡೆಯಬಹುದು. ಒಂದೇ ವ್ಯತ್ಯಾಸವೆಂದರೆ ಬಿಂಬವು 
ಸ್ಟೀರಿಯೋಸ್ಕೋಪ್‌ನಲ್ಲಿ ಕಾಣುವಂತೆ ದೊಡ್ಡದಾಗಿರುವುದಿಲ್ಲ. ಸ್ಟೀರಿಯೋಸ್ಕೋಪನ್ನು 
ಕಂಡುಹಿಡಿದ ವ್ಹೀಟ್‌ಸ್ಪನ್‌ರವರು ನಿಸರ್ಗದ ಈ ವ್ಯವಸ್ಥೆಯನ್ನು ಬಳಸಿಕೊಂಡರು. 
ನಾನಿಲ್ಲಿ ಹಲವಾರು ಸ್ಟೀರಿಯೋಸ್ಕೋಪ್‌ ರೇಖಾಚಿತ್ರಗಳನ್ನು ನೀಡಿದ್ದೇನೆ. ಮೊದಲು 


ಚಿತ್ರ 123 : ಎರಡೂ ಚುಕ್ಕೆಗಳ ನಡುವೆ ಇರುವ ಸ್ಥಳದತ್ತವೇ 
ಹಲವಾರು ಸೆಕಂಡ್‌ಗಳವರೆಗೆ ದಿಟ್ಟಸಿ ನೋಡಿ. ಎರಡು ಚುಕ್ಕೆಗಳೂ 
ಒಂದಾದಂತೆ ಕಂಡುಬರುತ್ತವೆ. 


188 ಮನರಂಜನೆಗಾಗಿ ಭೌತಶಾಸ್ತ್ರ 


© 


ಚಿತ್ರ 124 : ಹಿಂದಿನಂತೆಯೇ ಚತ್ರ 125 : ಈ ಎರಡು ಬಿಂಬಗಳೂ 
ಮಾಡಿ. ಅನಂತರ ಮುಂದಿನ ಕೂಡಿದಾಗ ನಿಮಗೆ ದೂರಕ್ಕೆ ಹೋಗುವಂಥ 
ಅಭ್ಯಾಸಕ್ಕೆ ಹೋಗಿ. ಕೊಳವೆಯೊಂದರ ಒಳಭಾಗವನ್ನು 
ನೋಡುತ್ತಿರುವಂತೆ ಭಾಸವಾಗುತ್ತದೆ. 
ಸುಲಭವಾದವನ್ನು ಅನಂತರ ಬರಬರುತ್ತ ಕಷ್ಟವಾದವನ್ನು ನೀಡಿದ್ದೇನೆ. ಇವನ್ನು 
ಸ್ಟೀರಿಯೊಳ್ಕೋಪ್‌ನ ಸಹಾಯವಿಲ್ಲದೆ ನೋಡಲು ಯತ್ನಿಸಿ. ನೀವು ಅಭ್ಯಾಸ ಮಾಡಿದಾಗಲಷ್ಟೆ 
ಪರಿಣಾಮ ಲಭಿಸುವುದೆಂಬುದನ್ನು ಜ್ಞಾಪಕದಲ್ಲಿಡಿ. (ಸ್ಟೀರಿಯೋಸ್ಕೋಪನ್ನು ಬಳಸಿಕೊಂಡೂ 
ಎಲ್ಲರೂ ಸರಿಯಾಗಿ ನೋಡಲಾರರೆಂಬುದನ್ನು ಗಮನಿಸಿ. ಕೆಲವರು - ಮೆಳ್ಳೆಗಣ್ಣಿನವರು 
ಅಥವಾ ಒಂದೇ ಕಣ್ಣಿನಿಂದ ಕೆಲಸ ಮಾಡುವುದಕ್ಕೆ ಅಭ್ಯಾಸವಾಗಿಬಿಟ್ಟಿರುವವರು — 
ಬೈನಾಕ್ಕುಲರ್‌ (ಇಕ್ಕಣ್ಣದುರ್ಬೀನು) ದೃಷ್ಟಿಗೆ ಹೊಂದಿಕೊಳ್ಳಲು ಸಂಪೂರ್ಣವಾಗಿ 
ಅಸಮರ್ಥ ರಾಗಿರುತ್ತಾರೆ. ಇತರ ಕೆಲವರು ದೀರ್ಥಕಾಲ ಅಭ್ಯಾಸ ಮಾಡಿದನಂತರವಷ್ಟೆ ಸೂಕ್ತ 
ಫಲಿತಾಂಶಗಳನ್ನು ಸಾಧಿಸುತ್ತಾರೆ. ಆದರೆ ಎಳೆಯ ಜನ ಬಹುಬೇಗ, ಸುಮಾರು. ಕಾಲು 
ಗಂಟೆಯೊಳಗೇ, “ಹೊಂದಿಕೊತ್ತುತ್ತಾರೆ.) 
ಚಿತ್ರ 123ರಿಂದ ಪ್ರಾರಂಭಿಸಿ. ಇದರಲ್ಲಿ ಎರಡು ಕಪ್ಪು ಚುಕ್ಕೆಗಳಿವೆ. ಅವುಗಳ ನಡುವಿನ 
ಸ್ಥಳದತ್ತಷೇ ಹಲವಾರು "ಕೆಂಡುಗಳು ದಿಟ್ಟಿಸಿ ನೋಡಿ. ಈ ಮಧ್ಯೆ ಅವುಗಳ ಹಿಂದೆ 
ಯಾವುದಾದರೂ ವಸ್ತು ಇದೆಯೆಂದು ಕಲ್ಪಿಸಿಕೊಂಡು ಅದನ್ನು ನೋಡಲು ಯತ್ನಿಸಿ. 
ಬೇಗನೆಯೇ ನೀವು ಒಳದನ್ನೇ ಎರಡಾಗಿ ಕಾಣುತ್ತೀರಿ, ಎರಡು ಚುಕ್ಕೆಗಳ ಬದಲು ನಾಲ್ಕು 


೫, 
— 


ಚಿತ್ರ 126: ಈ ನಾಲ್ಕು ಜ್ಯಾಮಿ: 


ಮಿತಿ 
ಅವು ಗಾಳಿಯಲ್ಲಿ ತೂಗಿ £ 


ಮನರಂಜನೆಗಾಗಿ ಭೌತಶಾಸ್ತ್ರ 189 


ಚುಕ್ಕೆಗಳನ್ನು ಕಾಣುತ್ತೀರಿ. ಅನಂತರ ತುದಿಗಳಲ್ಲಿರುವ ಎರಡು ಬಿಂದುಗಳು ಒಂದಕ್ಕೊಂದು 
ತೀರ ದೂರ ಸರಿಯುತ್ತವೆ. ಮಧ್ಯದ ಎರಡು ಬಿಂದುಗಳು ಹತ್ತಿರ ಬಂದು ಒಂದಾಗುತ್ತವೆ. 
124 ಹಾಗೂ 125ನೆ ಸಯ ಚಿತ್ರಗಳಿಗೆ ಸಂಬಂಧಿಸಿಯೂ ಇದೇ "ರೀತಿಯ ಪ್ರಯೋಗಗಳನ್ನು 
ಮಾಡಿ, ಉದ್ದ ಕೊಳವೆಯೊಂದರ ಒಳಭಾಗವು ದೂರ ಹಂಜರಿಯುತ್ತಿರುವಂತಹ ಚಿತ್ರವನ್ನು 
ಕಾಣಲು ಯತ್ನಿಸಿ. 


ಚಿತ್ರ 129 : ಒಂದು ಸ್ಪೀರಿಯೋಸ್ಕೋಪಿಕ್‌ ಸಮುದ್ರ ದೃಶ್ಯ 


190 ಮನರಂಜನೆಗಾಗಿ ಭೌತಶಾಸ್ತ್ರ 


126ಕ್ಕೆ ಹೋಗಿ. ಜ್ಯಾಮಿತಿ ಆಕಾರಗಳ ವಸುಗಳು ಗಾಳಿಯಲ್ಲಿ ತೂಗಿ 

ಹ ಚಿತ್ರವನ್ನು ಕಾಣಲು ಯತ್ನಿಸಿ. ಚಿತ್ರ 127 ಉ ದ್ವವಾದ ಮೊಗಸಾಲೆ ಅಥವಾ 

ಕಾಣಬರುವುದು. ಚಿತ್ರ "128 ಮತ್ಸಾ ಬರದಲ್ಲಿ ಪಾರದರ್ಶಕ ಗಾಜಿನ 

ಭ್ರಮೆಯನ್ನು ಉಂಟುಮಾಡುವುದು. ಕಾಸೆಯದಾಗಿ ಚಿತ್ರ 129 ಸಮುದ್ರ 
ಶಕವೊಂದರ ಸ ಸಂಪೂರ್ಣ ಚಿತ್ರ ವನ್ನು ನೀಡುವುದು. 

"ಈ ಫಲಿತಾಂಶಗಳನ್ನು ಸಾಧಿಸುವುದು ಸುಲಭ. ನನ್ನ ಮಿತ್ರರನೇಕರು ಕೆಲವೇ 
1,ಯತ್ನಗಳನ್ನು ಮಾಡಿದನಂತರ ಈ ತಂತ್ರವನ್ನು ಬಹುಬೇಗ ಸಂತರು. ಸಮೀಪ ಅಥವಾ 
ದೂರ ದೃಷ್ಟ 'ಜೋಷವುಳ್ಳವರು ಈ ಪ್ರಯೋಗಗಳನ್ನು ಮಾಡುವಾಗ ತಮ್ಮ ಕನ್ನಡಕಗಳನ್ನು 
11ದಿಡಬೇಕುಗಿಲ್ಲ; ಅವರೂ ಜೊತೆಚಿತ್ರ ಗಳನ್ನು ಯಾವುದೇ ಚಿತ್ರವನ್ನು ನೋಡುವಂತೆಯೇ 
ಡುತ್ತಾರೆ. "ಚಿತ್ರಗಳನ್ನು ಎಷ್ಟು ದೂರದಲ್ಲಿ ಹಿಡಿದುಕೊಳ್ಳಬೇಕು ಎಂಬುದನ್ನು 
ಪರೀಕಾಪ್ರ 'ಯೋಗ ಹಾಗೂ ತಪ್ಪು ಸಂ” ನೋಡುವ ಕ್ರಮದಿಂದ ಕಂಡುಕೊಳ್ಳಿ ಬೆಳಕಿನ ವ್ಯವಸ್ಥೆ 
ಚಃ ನ್ನಾಗಿರುವಂತೆ ನೋಡಿಕೊಳ್ಳಿ. ಇದು ಮುಖ್ಯವಾದುದು. 

“ಈಗ ನೀವು ಎಲ್ಲ ರಿಯ ಫನರೂಪಕ ಜೋಡಿಚಿತ್ರಗಳನ್ನೂ ಸ್ಟೀರಿಯೋಸ್ಕೋಪ್‌ 
ಯುವಿಲ್ಲದೆಯೇ ಸೋ ಡಲು ಯತ್ನಿಸಬಹುದು. ಮೊಡರು 130ನೇ” ಹಾಗೂ 3ನೇ 
1 ಗಳಲ್ಲಿನ ಜೋಡಿಚಿತ್ರಗಳನ್ನು ನೋಡಲು ಯತ್ನಿಸಬಹುದು. ಆದರೆ ಇದನ್ನು ಅತಿಯಾಗಿ 
ಇಡ ಹೋಗಿ ಕಣ್ಣಿಗೆ ನೋವುಂಟು ಮಾಡಿಕೊಳ್ಳಬೇಡಿ. ಈ ತಂತ್ರವನ್ನು ಕಲಿಯುವುದರಲ್ಲಿ 
ವಿಫಲರಾದರೆ ನೀವು ದೂರದೃಷ್ಟಿ ದೋಷವುಳ್ಳವರ ಕನ್ನಡಕದ "ನ್‌ ಗಳನ್ನೇ ಸರಳವಾದ 
ಆದರೆ ಕಾರ್ಯಸಾಧುವಾದ *ೀರಿಯೋಸ್ಕೋಪ್‌ "ಅನ್ನಾಗಿ ಿಳಸಿಕೊಳ್ಳಬಹುದು. 
ಕಾರ್ಡ್‌ಬೋರ್ಡ್‌ ತುಂಡೊಂದರಲ್ಲಿ ಅವನ್ನು ಪಕ್ಕಪಕ್ಕದಲ್ಲಿ ಅವುಗಳ ಒಳ” ಅಂಚಷ್ಟೆ 
ಕಾಣುವಂತೆ ಜೋಡಿಸಿ. ಜೋಡಿಗಳನ್ನು ತೆಳುವಾದ ಬಿಲ್ಲೆಯಿಂದ ಪ್ರತ್ಯೇಕಿಸಿ. 


ಒಂದು ಕಣ್ಣಿನ ಹಾಗೂ ಎರಡು ಕಣ್ಣುಗಳ ನೋಟ 


ಸತ 130ರಲ್ಲಿ (ಮೇಲೆ- ಎಡಮೂಲೆ) ಇರುವ ಜೋಡಿಚಿತ್ರಗಳು ಮೂರು ಶೀಶೆಗಳನ್ನು 
ಸುತ್ತವೆ. ಮೂರೂ ಒಂದೇ ಗಾತ್ರದವೆಂದು ಕಂಡುಬರುತ್ತದೆ. ಎಷ್ಟೇ ಕಷ್ಟಪಟ್ಟು 
We ನೆರೂ ನೀವು ಅವುಗಳಲ್ಲಿ ಯಾವ ವ್ಯತ್ಯಾಸವನ್ನೂ ಪತ್ತೆಹಚ್ಚಲಾರಿರಿ. ಆದರೂ 
ಅ ವುಗಳಲ್ಲಿ ವ್ಯತ್ಯಾಸವಿದೆ. ಮಹತ್ವಪೂರ್ಣವಾದ ವ್ಯ ಸವಿದೆ. ಅವು ಒಂದೇ ಗಾತ್ರದವಾಗಿ 
ತ್ತವೆ, ಏಕಂದರೆ ಅವನ್ನು ಕಣ್ಣಿನಿಂದ ಅಥವಾ ಕ್ಯಾಮರಾದಿಂದ ಒಂದೇ ದೂರದಲ್ಲಿ 
ರಿಸಲಾಗಿಲ್ಲ. ದೊಡ್ಡ ಶೀಠೆಯು ಪುಟ್ಟ ಶೀಠೆಗಳಿಗಿಂತ ದೂರದಲ್ಲಿದೆ. ಆದರೆ ಈ ಮೂರು 
ಹಗು ಯಾವುದು. ದೊಡ್ಡದು? ನೀವು ಎಷ್ಟೇ ಹೊತ್ತು ದಿಟ್ಟಿಸಿ ಸೋಡಿ, ನಿಮಗೆ ಎಂದೂ 
ಸರಿಯಾದ ಉತ್ತರ ಸಿಗುವುದಿಲ್ಲ. ಆದರೆ ಸ್ಟೀರಿಯೋಸ್ಕೋಪನ್ನು ಅಥವಾ ಬೈನಾಕ್ಕುಲರ್‌ 
ದೃಷ್ಟಿಯನ್ನು ಬಳಸಿಕೊಂಡು ಸಮಸ್ಯೆಯನ್ನು ಸುಲಭವಾಗಿ ಪರಿಹರಿಸಬಹುದು. ಆಗೆ ನೀವು 
ಎಡಗಡೆಯ ಶೀಶೆಯು ದೂರದಲ್ಲಿರೆಯೆಂದೂ ಬಲಗಡೆಯ ಶೀಶೆಯು 
ಹತ್ತಿರದಲ್ಲಿದೆಯೆಂದೂ ಸ್ಪಷ್ಟವಾಗಿ ಕಂಡುಕೊಳ್ಳುವಿರಿ. ಚಿತ್ರದ ಮೇಲೆ ಬಲ ತುದಿಯಲ್ಲಿರುವ 
ಛಾಯಾಚಿತ್ರವು ಶೀಶೆಗಳ ನಿಜವಾದ ಗಾತ್ರ ಗಳನು. ತೋರಿಸುತ್ತದೆ. 
ಚಿತ್ರ 130ರ ತಳ ಭಾಗದಲ್ಲಿರುವ ಜೋಡಿಚಿತ್ರವು' ಬುದ್ದಿಗೆ ಇನ್ನೂ ತೊಡಕಾದ 
ಸವಾಲನ್ನು ಒಡ್ಡುತ್ತದೆ. ಹೂದಾನಿಗಳೂ ಮೋಂಬತ್ತಿ ಸ್‌ ಸ್ಟಾಂಡುಗಳೂ ಒಂದೇ ಸಮನಾಗಿ 


ಮನರಂಜನೆಗಾಗಿ ಭೌತಶಾಸ್ತ 191 


ಶ್ರ 


ಚಿತೆ 130. 


ಕಂಡುಬಂದರೂ ಅವುಗಳ ನಡುವೆ ಗಾತ್ರ ಭಾರಿ ಪ ಎಡಗಡೆಯ 
ಹೂದಾನಿಯು ಬಲಗಡೆಯದಕಿಂತ ಸುಮಾ p ಷು ಎತ್ತರವಾಗಿದೆ. ಇದಕ್ಕೆ 
ಪ್ರತಿಯಾಗಿ ಎಡಗಡೆಯ ನರ ಬತ್ತಿ ಸಾಂಡು ಬಲಗಡೆಯ ವೆ 'ನಾಂಡಿಗಿಂತ ತುಂಬ 


್ಯ ವಾಗುತದೆ. ಈ 
ವಸ್ತುಗಳು ಒಂದೇ ತ ಇರಿಸಲಾಗಿದೆ 
ದೊಡ್ಡವು ಜಿಕ್ಕಪಕ್ಕಿಂತ ದೂರದಲ್ಲಿವೆ. ಬೈನಾಕ್ಕುಲರನ ''ಎರಡು ಕಣ್ಣುಗಳ'' ನೋಟವು 


192 ಮನರಂಜನೆಗಾಗಿ ಭೌತಶಾಸ್ತ್ರ 


ತ 


ದು ಕಣಿನ ನೋಟಕ್ಕಿಂತ ಹೆಚ್ಚು ಅನುಕೂಲಗಳನ್ನು 0ದಿದೆ. ಎಂಬುದಕ್ಕೆ 
| ಸ 


'ಗಸಾದ ನಿದರ್ಶನ | 


ಸುಳ್ಳುಪತ್ರವನ್ನು ಪತ್ತೆಹಚ್ಚುವುದು 

ನಿಮ್ಮ ಮುಂದೆ ಎರಡು ಸಮಾನವಾದ ಕಪ್ಪು ಚೌಕಗಳನ್ನು ತೋರಿಸುವ, ಎಲ್ಲ 
ಸರಿಸಮನಾದ ಚಿತ್ರಗಳಿವೆಯೆಂದು ಇಟ್ಟುಕೊಳ್ಳಿ ಸೀರಿಯೋಸ್ಕೋಷ್‌ ಪ್‌ನಲ್ಲಿ 
ಅವು ಒಂದು ಚೌಕವಾಗಿ ಕಾಣುತ್ತವೆ. ಈ ಚೌಕವು ಒಂದೊಂದೂ ಮೂಲ ಚೌಕಕ್ಕೂ 
ವಾಗಿ ಸಮನಾಗಿರುತ್ತದೆ. ಒಂದೊಂದೂ ಚೌಕದ ಮಧ್ಯಭಾಗದಲ್ಲಿ ಒಂದು 
೪. ಚುಕ್ಕೆ ಇದ್ದರೆ ಅದೂ ಸ್ಪೀರಿಯೋಸ್ಕೋಪ್‌ನಲ್ಲಿನ ಜೌಕದ ಮೇಲೂ 
ಕಾಃ ಸಸಿಕೊಳ್ಳುತ್ತದೆ. ಒಂದು ಜೌಕದ ಮೇಲಿರುವ ಚುಕ್ಕೆಯನ್ನು ಮಧ್ಯದಿಂದ ಸ್ವಲ್ಪ ಅತ್ತ 
ಇತ್ತ ಇಂಿಸಿದ್ಲಿ ಸ್ಟೀರಿಯೋಸ್ಕೋಪ್‌ ಏನೋ ಒಂದೇ ಚಕ್ಕೆಯನ್ನು ತೊಣಸುತ್ತದೆ. 
ಆದರೆ ಅದು ಚೌಕದ ಮೇಲಿರುವುದಿಲ್ಲ, ಅದು ಚೌಕದ ಮುಂಡೆ ಇರುತ್ತದೆ, ಇಲ್ಲವೇ 
ಈಚಿ ಇರುತ್ತದೆ. ಅತ್ಯಂತ ಸ್ವಲ್ಪ ವ್ಯತ್ಯಾಸವೂ ಸ್ಪೀರಿಯೋಸ್ಕೋಪ ಪ್‌ನಲ್ಲಿ ಆಳದ 
ಭಾವನೆಯನ್ನು ಮೂಡಿಸು ತ್ತದೆ. ಇದು ಸುಳ್ಳು ಪತ್ರಗಳಿನ್ನು ಪತ್ತೆಹಚ್ಚುವುದಕ್ಕೆ ಒಂದು 
ಸರಳವಾದ ವಿಧಾನವನ್ನು ಒದಗಿಸುತ್ತದೆ. ಬ್ಯಾಂಕ್‌ ನೋ "ಟೊಂದನ್ನು ಸುಳ್ಳಸೃಷ್ಟಿಸಲಾಗಿದೆ 
ಂದಿಟ್ಟುಕೊಳ್ಳೋಣ. ಅದನ್ನು “ನಿಜವಾದ ಬ್ಯಾಂಕ್‌ ನೋಟಿನ ಪಕ್ಕದಲ್ಲಿರಿಸಿ 
ಸ ರಿಯೋಸ್ಕೋಪ ಪ್‌ನಿಂದ ನೋಡಿದರೆ ಎಷ್ಟೇ "ಕೌಶಲದಿಂದ ಸುಳ್ಳು ಸಷನೆ 
ಸುಡಲಾಗಿದ್ದರೊ ಸುಲಭವಾಗಿ ಪತ್ತೆಯಾ ಬಿಡುತ್ತದೆ. ಅತ್ಯಂತ ಸ್ವ ಸ್ವಲ್ಪ ವ್ಯತ್ಯಾಸವೂ, ಬಹಳ 
ಣ್ಸ ಗೆರೆಯಲ್ಲಿನ ಅತ್ಯಂತ ಸಣ್ಣ ವೃತ್ಯಾಸವೂ ಸಹ, ಕೂಡಲೇ ಸಣ ಎದ್ದುಕಾಣುತ್ತದೆ. 
ಬ್ಯಾಂಕ್‌ನೋಟಿನ ಮುಂದೆ ಅಥವಾ ಹಿಂದೆ ಕಾಣಿಸಿಕೊಳ್ಳುತ್ತದೆ. (19ನೆಯ 

ಮಾನದ ಮಧ್ಯಭಾಗದಲ್ಲಿ ಮೊದಲಬಾರಿಗೆ ಡೋವೇರವರು ಸಲಹ ಮಾಡಿದ 
'ಚಾರವು, ಮುದ್ರಣ ಕಲೆಯು ಬೆಳೆದಿರುವ ಕಾರಣದಿಂದಾಗಿ, ಇಂದು ಹೊರಡಿಸ 
ಲಾಗಿರುವ ಎಲ್ಲ ಕರೆನ್ಸಿ ನೋಟುಗಳಿಗೂ ಅನ್ವಯವಾಗುವುದಿಲ್ಲ. ಆದರೂ ಅವರ 
ವಿಧ್‌ ಪುಸ್ತಕದ ಪುಟವೊಂದರ ಎರಡು ಕರಡು ಪ್ರತಿಗಳ ನಡುವಿನ - ಒಂದು 
ಹಳೆಯ ಮತೊಂದು ಹೊಸ ಅಚ್ಚುಮೊಳೆಗಳಿಂದ ಮುದ್ರಿಸಿದ ಪ್ರತಿಗಳ ನಡುವಿನ - 
ಪೃತ್ಯಾಸವನ ಕಂಡುಹಿಡಿಯಲು ನೆರವಾಗುವುದು.) 


ದತ್ತ ದಷಿ 

ಲಜೆ ಲ ಟಿ 
ವಸ ಸವೊಂದು ತುಂಬ ದೂರದಲ್ಲಿದ್ದಾಗ, 450 ಮೀಟರುಗಳಿಗೂ ಹೆಚ್ಚು 
ಡೂರದಲ್ಲಿದ್ದಾಗ ಅದರ ಘನರೂಪ ಭಾವನೆಯು ಎಷ್ಟು ಮಾತ್ರವೂ ಉಂಟಾಗುವುದಿಲ್ಲ. 
ನಮ್ಮ ಕಣ್ಣುಗಳ ನಡುವಿನ ಆರು ಸೆಂ.ಮೀ.ಗಳ ದೂರವು 450 ಮೀಟರುಗಳ ದೂರಕ್ಕೆ 
ಹೋಲಿಸಿದಲ್ಲಿ ಏನೇನೂ ಇಲ್ಲ ಆದ್ದರಿಂದ ದೂರದಲ್ಲಿರುವ ಕಟ್ಟಡಗಳೂ ಪರ್ವತಗಳೂ 
ಭೂಡ್ಯತ್ಯಗಳೂ ಚಪ್ಪಟೆಯಾಗಿ ಕಾಣುವುದರಲ್ಲಿ ಆಶ್ಚರ್ಯವಿಲ್ಲ. ಅದೇ ರೀತಿ 
ಆಕಾಶಸ್ಥ ಕಾಯಗಳೆಲ್ಲ ಒಂದೇ ದೂರದಲ್ಲಿರುವಂತೆ ಕಂಡುಬರುತ್ತವೆ. ವಾಸ್ತವವಾಗಿ 
ಚಂದ್ರಗ್ರಹವು ಇತರ ಗ್ರಹಗಳಿಗಿಂತ ಹೆಚ್ಚು ಸೆಮೀಪವಾಗಿರುತ್ತದೆ. ಮತ್ತು ಆ ಗೈಹಗಳೇ 
ಸ್ಥಿರವಾದ ನಕ್ಷತ್ರಗಳಿಗಿಂತ ಎಷ್ಟೋ ಸಮೀಪವಾಗಿರುತ್ತವೆ. ಹಜವಾಗಿಯೇ, ಹೀಗೆ 


ಮನರಂಜನೆಗಾಗಿ ಭೌತಶಾಸ್ತ್ರ 193 


ಛಾಯಾಚಿತ್ರೀಕರಿಸಿದ ಘನರೂಪ ಚಿತ್ರಯುಗ್ಗಗಳು ಸ್ಟೀರಿಯೋಸ್ಕೋಪ್‌ನಲ್ಲಿ ಎದ್ದು 
ಕಾಣುವಂಥ ಭಾವನೆ ಉಂಟುಮಾಡಲಾರವು. 

ಆದರೆ ಈ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಲು ಒಂದು ಸುಲಭವಾದ ಮಾರ್ಗವಿದೆ. 
ದೂರ ವಸ್ತುಗಳನ್ನು ಎರಡು ಸ್ಥಳಗಳಿಂದ ಛಾಯಾಚಿತ್ರ (ಕರಿಸಿ, ಈ ಸ್ಥಳಗಳ ನಡುವಿನ ದೂರ 
ನಮ್ಮ ಕಣ್ಣುಗಳ ನೆಡುವಿನ ದೂರಕ್ಕಿಂತ ಹೆಚ್ಚಾಗಿರಬೇಕು. ಇದರಿಂದ ಲಭಿಸುವ ಘನರೂಪ 
ಭಾವನೆಯು ನಮ್ಮ ಕಣ್ಣುಗಳು. ನಿಜವಾಗಿಯೂ ಇರುವುದಕ್ಕಿಂತ ಪರಸ್ಪರ ಹೆಚ್ಚು 
ದೂರವಿದ್ದಾಗ ಲಭಿಸುವಂತಹ * ಭಾವನೆಯಾಗಿರುತ್ತದೆ. ವಾಸ್ತವವಾಗಿ 'ಭೂದ್ಯಕ್ಕಗಳ. ಫನರೂಪ 
ಚಿತ್ರಗಳನ್ನು. ಸಿದ್ಧಗೊಳಿಸುವುದು ಹೀಗೆಯೇ. ಇನ್ನು ಸಮಾನ್ಯವಾಗಿ ಆವರ್ಧಕ (ಹೊರ 
ಉಬ್ಬಿನ) ತ್ರ ಸಿಸ್‌ ಗಳ ಮೂಲಕ ನೋಡಲಾಗುತ್ತದೆ. ಪರಿಣಾಮವು ಅತ್ಯುದ್ಭುತವಾಗಿರುತ್ತದೆ. 

ಸುತ್ತಮುತ್ತಲ ಭೂದೃಶ್ಯವನ್ನು ಅದು ನಿಜವಾಗಲೂ ಕಾಣುವಂತಹ ಘನರೂಪದಲ್ಲಿ 
ಕಾಣುವಂತೆ ಮಾಡಲು "ಎರಡು ಲಘು ದೂರದರ್ಶಕಗಳನ್ನು ಸೂಕ್ತ ರೀತಿಯಲ್ಲಿ 
ವ್ಯವಸ್ಥೆಗೊಳಿಸುವುದು ಸಾಧ್ಯವೆಂದು ಬಹುಶಃ ಈ ಹೊತ್ತಿಗೆ ನೀವು ಊಹಿಸಿರಬಹುದು. 
ಟೆಲಿಸ್ಟೀರಿಯೋಸ್ಕೋಪ್‌ ಎಂದು ಕರೆಯಲಾಗುವ ಈ ಸೌಧನವು ಎರಡು ಟೆಲಿಸ್ಕೋಪ್‌ 
(ದೂರದರ್ಶಕ) ಗಳನ್ನು ಹೊಂದಿರುತ್ತದೆ. ಇವನ್ನು ನಮ್ಮ ಕಣ್ಣುಗಳು ಪರಸ್ಪರ ಸಾಮಾನ್ಯವಾಗಿ 
ಇರುವುದಕ್ಕಿಂತ ಹೆಚ್ಚು ದೂರದಲ್ಲಿರುವಂತೆ ಅಳವಡಿಸಲಾಗಿರುತ್ತದೆ. ಎರಡು ಬಿಂಬಗಳನ್ನೂ 
ಪ್ರತಿಫಲಕ ಪ್ರಿಸ್ಕ್‌ಗಳ “ಮೂಲಕ ಬಂದರ ಮೇಲೊಂದು ಬೀಳುವ ಏರ್ಪಡಿಸಲಾಗಿರುತ್ತದೆ 
(ಚಿತ್ರ 131). 


| 


ಚಿತ್ರ 131: ಟೆಲಿಸ್ಟೀರಿಯೋಸ್ಕೋಪ್‌. 


ಟೆಲಿಸ್ಟೀರಿಯೋಸ್ಕೋಪ್‌ ಮೂಲಕ ನೋಡಿದಾಗ ಆಗುವ ಭಾವನೆಯನ್ನು ಮಾತುಗಳು 
ವಿವರಿಸಲಾರವು. ಅದು" ಅಷ್ಟು ಅಸಾಧಾರಣವಾಗಿ ಅದ್ಭುತವಾಗಿರುತ್ತದೆ. ಪ್ರಕೃತಿಯು 
ಪರಿವರ್ಶಿತವಾಗುತ್ತದೆ; ದೂರದ. ಬೆಟ್ಟಗಳು ಎದ್ದು ಕಾಣುತ್ತವೆ; ಮರಗಳು, ಬಂಡೆಗಳು, 
ಕಟ್ಟಡಗಳು, ಸಮುದ್ರ ದಲ್ಲಿನ ಹಡಗುಗಳು ಎಲ್ಲವೂ" ಮೂರು ಆಯಾಮಗಳನ್ನು ಹೊಂದಿರು 
ವಡೆ ಕಾಣುತ್ತವೆ. ಇದರಲ್ಲಿ ನೋಡಿದಾಗ ಯಾವುದೂ ಎಷು ್ಬ ಬ ಮಾತ್ರವೂ 'ಚಪ್ಪಟಿಯಾಗಿ 
ಸ್ಥಿರವಾಗಿ ಕಾಣಿಸುವುದಿಲ್ಲ. ಸಾಮಾನ್ಯ ದೂರದರ್ಶಕದಲ್ಲಿ ದಿಗಂತದಲ್ಲಿ ನಿಶ್ಚಲವಾಗಿ ನಿಂತ 
ಚುಕ್ಕೆಯಂತ ಕಾಣುತ್ತಿದ್ದ ಹಡಗು, "ಇದರಲ್ಲಿ ಚಲಿಸುತ್ತಿರುವಂತೆ ಕಾಣುತ್ತದೆ. ಬಹುಶಃ 
ಹೀಗೆಯೇ ಇರಬೇಕು" ಪುರಾಣಕಥೆಗಳ ದೈತ್ಯರುಗಳು' ಸುತ್ತಮುತ್ತಲ ನಿಸರ್ಗವನ್ನು 


194 ಮನರಂಜನೆಗಾಗಿ ಭೌತಶಾಸ್ತ್ರ 


ದು. ಈ ಸಾಧನವು ಹತ್ತು ಪಟ್ಟು ಶಕ್ತಿ ಹೊಂದಿದ್ದು ಅದರ ಲೆನ್ಸ್‌ಗಳ ನಡುವಿನ 
ನಮ್ಮ ಕಣ್ಣುಗಳ ನಡುವಿನ ದೂರಕ್ಕಿಂತ ತರು ಪಟ್ಟು ಹೆಚ್ಚಾಗಿದ್ದಲ್ಲಿ 6s x6=39 
ಆಗಿದ್ದಲ್ಲಿ), ಘ ಘನರೂಪ ಭಾವನೆಯು ಬರಿಗಣ್ಣಿನಿಂದ ನೋಡಿದಾಗ ಲಭಿಸುತ್ತಿದ್ದ 
»ವನೆಗಿಂತ 60 ಪಟ್ಟು (6 * 10) ಹೆಚ್ಚಾಗಿರುತ್ತದೆ. 25 ಕ. ಮೀ. ದೂರದಲ್ಲಿರುವ ಪಸ್ತುಗಳೊ 
)ನಾರ್ಹವಾಗಿ ಎದ್ದುಕಾಣುತ್ತವೆ. ಭೂಮಿಯ ಸರ್ವೆಕಾರ್ಯ ಮಾಡುವರರಿಗೆ, 
ಬೇಟೆಗಾರರಿಗೆ ಹಾಗೊ ಪ್ರವಾಸಿಗಳಿಗೆ ಈ ಸಾಧನವು ದೈವದತ್ತಪೆನ್ನಬಹುದು, 
ಸಲ್ಲೂ ಅದು ಲಕ್ಷ ದೂರಮಾಪಕವನ್ನೂ ಒಳಗೊಂಡಿದ್ದಲ್ಲಿ. 
ಪ್ರಿಸ್ಕ್‌ ಬೈನಾಕ್ಕುಲರ್‌ ಅದೇ ಪರಿಣಾಮವನ್ನು ಉಂಟುಮಾಡುತ್ತದೆ, ಏಕೆಂದರೆ, 
ಅದರ 'ಶನ್‌ಗಳ” ನಡುವಿನ ದೂರವು ಕಣ್ಣುಗಳ ನಡುವಿನ ಸಾಮಾನ್ಯ ದೂರಕ್ಕಿಂತ 
ಗಃ . (ಚಿತ್ರ 132). ರಂಗಮಂದಿರದ ದುರ್ಬೀ "ಮಗಳಲ್ಲಿ ಲೆನ್ನುಗಳ ನಡುವಿನ 
ನಷ್ಟೊಂದು ಹೆಚ್ಚಾ ಗಿರುವುದಿಲ್ಲ. ಘನರೂಪದರ್ಶನದ "ಭಾವನೆಯನ್ನು ಕಮ್ಮಿ 
ಇದರ ಉದ್ದೇಶ. ಇದರಿಂದಾಗಿ ವೇಶಾಲಂಕಾರಗಳೂ ರಂಗಸ ಜ್ವಕಗಳೂ 


ತ್ಲೈಸ್‌ ೩ 


ಸ್ಟೀರಿಯೋಸ್ಕೋಪ್‌ನಲ್ಲಿ ಬ್ರಹ್ಮಾಂಡದರ್ಶನ 


ನಮ್ಮ ಟಿಲಿಸ್ಟೀರಿಯೋಸ್ಕೋಪನ್ನು ಚಂದ್ರನತ್ತ ಅಥವಾ ಜೇರೆ ಯಾವುದೇ ಆಕಾಶಸ್ಥ 
ಕಾ ಎಯದತ್ತ' ತಿರುಗಿಸಿ ನೋಡಿದಲ್ಲಿ ನಾವು ಫನರೂಪದರ್ಶ ನದ ಯಾವುದೇ ಭಾವನೆಯನ್ನೂ 


ಸುನರಂಜನೆಗಾಗಿ ಭೌತಶಾಸ್ತ್ರ 195 


ಪಡೆಯು ಯುವುದಿಲ್ಲ. ಇದು ಸಹಜವೇ, ಏಕೆಂದರೆ ಅಂತರಿಕ್ಷ ದೂರಗಳು ಇಂಥ ಸಲಕರಣೆಗಳಿಗೂ 
ತುಂಬ ಹೆಚ್ಚಾದವೇ. ಎರಡೂ ಲೆನ್ಸ್‌ಗಳ ನಡುವಿನ 30-50 ಸೆಂ.ಮೀ. ದೂರವು 
ಭೂಮಿಯಿಂದ ಗೃಹಗಳಿಗೆ ಇರುವ ದೂರೆರೊಂದಿಗೆ ಹೋಲಿಸಿದಲ್ಲಿ ಏನೇನೂ ಇಲ್ಲ. ಎರಡು 
ಟೆಲಿಸ್ಕೋಪ್‌ ಗಳನ್ನೂ ಹತ್ತಾರು ನೂರಾರು ಕಿಲೋಮೀಟರುಗಳ ದೂರವಿರುವಂತೆ 
ವ್ಯವಸ್ಥೆಗೊಳಿಸಿದರೂ ನಮಗೆ ಯಾವ ಫಲಿತಾಂಶವೂ ಲಭಿಸುವುದಿಲ್ಲ ಏಕೆಂದರೆ ಗ್ರಹಗಳು 
ಹತ್ತಾರು ಮಿಲಿಯ ಕಿ.ಮೀ.ಗಳ ದೂರದಲ್ಲಿರುತ್ತವೆ. 

ಇಲ್ಲಿಯೇ ಸ್ಟೀರಿಯೋಸ್ಯೋಪಿಕ್‌ ಫೋಟೋಗ್ರಫಿಯು ಪ್ರಯೋಜನಕ್ಕೆ ಬರುವುದು. 
ನಾವು ಗ್ರಹವೊಂದರ ಛಾಯಾಚಿತ್ರವನ್ನು ಇಂದು ತೆಗೆದುಕೊಂಡು, ನಾಳೆ ಅದೇ 
ಗ್ರಹದ ಇನ್ನೊಂದು ಛಾಯಾಚಿತ್ರ “ತೆಗೆದುಕೊಳ್ಳುತ್ತೇವೆ, ಎಂದಿಟ್ಟುಕೊಳ್ಳೋಣ. ಎರಡು 
ಛಾಯಾಚಿತ್ರ ಗಳನ್ನೂ ಭೂಮಂಡಲದ ಮೇ ಅನ ಒಂದೇ ಸ್ಥಳದಿಂದ ತೆಗೆದುಕೊಳ್ಳ 
ಲಾಗಿರುತ್ತದೆ. ಆದರೆ ಸ ಸೌರವ್ಯೂಹದಲ್ಲಿ ಬೇರೆ ಬೇರೆ ಸ್ಥಳಗಳಿಂದ ತೆಗೆದುಕೊಳ್ಳಲಾಗಿರುತ್ತದೆ, 
ಏಕೆಂದರೆ 24 ಗಂಟೆಗಳ ಕಾಲದಲ್ಲಿ ಭೂಮಿಯು ತನ್ನ ಗ್ರಹಪಥದಲ್ಲಿ ವಿಲಿಯಾಡರ 
ಕಿಮೀ. ಪ್ರಯಾಣ ಮಾಡಿರುತ್ತದೆ. ಆದ್ದರಿಂದ ಎರಡು ಛಾಯಾಚಿತ್ರಗಳೂ ಒಂದೇ 
ಸಮನಾಗಿರುವುದಿಲ್ಲ. ಸ್ಟೀರಿಯೋಸ್ಕೋಪ್‌ನಲ್ಲಿ ಈ ಚಿತ್ರಯುಗೃಗಳು ಘನರೂಪದರ್ಶನದ 
ಭಾವನೆ ನೀಡುತ್ತವೆ 

ಹೀಗೆ ನೀವೇ ಕಾಣುವಂತೆ, ಭೂಮಿಯು ತನ್ನ ಗ್ರಹಪಥದಲ್ಲಿ ಚಲಿಸುತ್ತ 
ಹೋಗುತ್ತಿರುವುದೇ ನಮಗೆ ಆಕಾಶಸ್ಥ ಕಾಯಗಳ ಸ್ಟೀರಿಯೋಸ್ಕೋಪ್‌ ಛಾಯಾಚಿತ್ರಗಳನ್ನು 
ಪಡೆಯಲು ಸಾಧ್ಯಮಾಡಿಕೊಡುತ್ತದೆ. ಒಬ್ಬ ರಾಕ್ಷಸಾಕೃತಿಯ ವ್ಯಕ್ತಿಯನ್ನು ಕಲ್ಪಿಸಿಕೊಳ್ಳಿ. ಅವನ 
ತಲೆಯು ಎಷ್ಟು ದಪ್ಪನಾಗಿದೆಯೆಂದರೆ ಅವನ ಕಣ್ಣುಗಳ ನಡುವಿನ ದೂರವು ಮಿಲಿಯಾಂತರ 
; ಮೀ. ಗಳಾಗಿರುತ್ತದೆಂದು ಇಟ್ಟುಕೊಳ್ಳಿ. ಇಷ್ಟು ದೂರ ದೂರವಿರುವ ಕಣ್ಣುಗಳಿಂದ ದೂರದ 

ಸ್ತುಗಳನ್ನು ನೋಡಿದಾಗ ಎಂತ ಹೆ ಅಸಾಧಾರಣ ಪ್ರಭಾವ ಉಂಟಾಗುತ್ತದೆಂದು ಊಹಿಸಿ 
Fu ಖಿಗೋಳವಿಜ್ಞಾ ್ಲನಿಗಳು ಸ್ಟೀರಿಯೋಸ್ಟೋ (ಪಿಕ್‌ ಫೋಟೋಗ್ರಾ, ಫಿಯಿಂದ ಅಂತಹುದೇ 
ಅತ್ಯದ್ಭುತ ಪರಿಣಾಮ ಪಡೆಯುತ್ತಾರೆ. 

ಗುರು ಹಾಗೂ ಕುಜ ಗ್ರಹಗಳ ಕಕ್ಷೆಗಳ ನಡುವೆ ತುಂಬಿರುವ ಬಹು ಸಣ್ಣ ಗೃಹಗಳನ್ನು 
(asteroids) ಪತ್ತೆಹಚ್ಚಲು, ಇಂದು ಸ್ಟೀರಿಯೋಸ್ಕೋಪನ್ನು ಬಳಸಲಾಗುತ್ತದೆ. ಈ ಸಣ್ಣ 
ಗ್ರಹಗಳಲ್ಲಿ ಒಂದನ್ನು ಪತ್ತೆಹಚ್ಚುವುದರಲ್ಲಿ ಯಶಸ್ವಿಯಾದರೆ ಖಗೋಳವಿಜ್ಞಾನಿಯೊಬ್ಬ 
ಅದನ್ನು ಮಹಾ ಸಾಭಾಗ್ಯನೆಂದೇ. ಅನತಿಕಾಲದ ಹಿಂದೆ ಪರಿಗಣಿಸುತ್ತಿದ್ದ. ಈಸ ವಿಭಿನ್ನ 
ಕಾಲಗಳಲ್ಲಿ ತೆಗೆದ ಅಂತರಿಕ್ಷದ ಈ ಭಾಗದ ಸ್ಟೀರಿಯೋಸ್ಕೋಪಿಕ್‌ "ಛಾಯಾಚಿತ್ರಗಳನ್ನು 
ವೀ ಕಿಸುವ' ಮೂಲಕ ಇದನ್ನು ಪಡೆಯಬಹುದಾಗಿದೆ. ಸ್ಟೀರಿಯೋಸ್ಕೋಪ್‌ ಸಲಕರಣೆಯು 
ತಕ್ಷಣವೇ ಅಂತಹ ಗ್ರಹವನ್ನು ತೋರಿಸಿಕೊಡುತ್ತದೆ : ಅದು ಗ್ರಹ ಪಥದಲ್ಲಿ ಹೊರಗೆ 
ಅಂಟಿಕೊಂಡಿದ್ದಂತೆ'' ಕಂಡುಬರುತ್ತದೆ. 

ಸ್ಟೀರಿಯೋಸ್ಕೋಪ್‌ನಲ್ಲಿ ನಾವು ಆಕಾಶಸ್ಥ ಕಾಯಗಳ ಸ್ಥಾನದಲ್ಲಿರುವ ವ್ಯತ್ಯಾಸವನ್ನಷ್ಟೆ 
ಅಲ್ಲ "ಅವುಗಳ ಉಜ್ಜಲತೆಯಲ್ಲಿರುವ ವ್ಯತ್ಯಾಸವನ್ನೂ ಸಹ "ಪತ್ತೆಹಚ್ಚಬಹುದು. ಇದು. 
ಖಗೋಕವಿಜ್ಞಾನಿಗೆ ತಳಕು ನಿಯತಕಾಲಿಕವಾಗಿ ಹೆಚ್ಚು ಕಮ್ಮಿ “ಆಗುತ್ತ ಹೋಗುವ, 
ವೃತ್ಯಾಸಶೀಲ ನಕ್ಷತ್ರಗಳು ಎನ್ನುವಂತಹ, ನಕ್ಷತ್ರಗಳನ್ನು ಪತ್ನೆಹೆಚ್ಚಲು ಅನುಕೂಲವಾದ 
ಸಾಧನವನ್ನು ಒದಗಿಸಿಕೊಡುತ್ತದೆ. ನಕ್ಷತ್ರವೊಂದು ವಿಷಮ ಪ್ರಕಾಶವನ್ನು ಹೊರಗೆಡಹಿದ 


196 ಮನರಂಜನೆಗಾಗಿ ಭೌತಶಾಸ್ತ್ರ 


ಕೂಡಲೇ ಸ್ಟೀರಿಯೊ€ ಸ್ಕೋಪ್‌ ವೃತ್ಯಾಸವಾಗುತ್ತ ಹೋಗುವ ಬೆಳಕನ್ನುಳ್ಳ ಆ ನಕ್ಷತ್ರವನ್ನು 
1ಕ್ಷಣವೇ ಪಸ್ತೌಹಚ್ಚುತ್ತದೆ. | 


ಮುಕ್ಕಣ್ಣ ನೋಟ 


ಮುಕ್ಕಣ್ಣು ಎಂದಾಗ ನಾನು ಸೋ ನಾಲಿಗೆ ತಪ್ಪಿ ಹೀಗೆ ಹೇಳಿದೆನೆಂದು ಎಣಿಸಬೇಡಿ. 
ನಾನು ಹೇಳುವುದು ನಿಜಕ್ಕೂ ಮುಕ್ಕಣ್ಣುಗಳನ್ನು. ಆದರೆ ಮೂರು ಕಣ್ಣುಗಳಿಂದ 
ನೋಡುವುದು ಹೇಗೆ ಸಾಧ್ಯ ದಿ ಸುರೇ ಅಗಳಿ ಮೂರನೆಯ ಕಣ್ಣನ್ನು ಪಡೆಯಲು "ನಿಜಕ್ಕೂ 
ಉದ್ದವೇ 9 

ವಿಜ್ಞಾನವು ನಿಮಗಾಗಲೀ ನನಗಾಗಲೀ ಮೂರನೆಯ ಕಣ್ಣನ್ನು ನೀಡಲಾರದು, ಆದರೆ 
ಮುಕ್ಕಣ್ಣ ವ್ಯಕ್ತಿಯೊಬ್ಬನಿಗೆ ಒಂದು ವಸ್ತುವು ಹೇಗೆ ಕಾಣಬಲ್ಲು ದೋ ಹಾಗೆ ಅದನ್ನು ಕಾಣಲು 
ಜ್ಞಾನವು ನಮಗೆ ಮಾಂತ್ರಿಕ ಶಕ್ತಿ ಕ್ಷಿಯನ್ನು ಒದಗಿಸಬಲ್ಲುದು. 

"ದಕ್ಕೆ ಮೊದಲು ನಾನೊಂದು ವಿಷಯವನ್ನು ನಿಮಗೆ ತಿಳಿಸಬೇಕು. ಒಕ್ಕಣ್ಣ ವ್ಯಕ್ತಿಯೊಬ್ಬ 
ರಿಯೋಸ್ಕೋಪಿಕ್‌ ಛಾಯಾಚಿತ್ರಗಳಿಂದ, ಸಾಮಾನ್ಯ ಜೀವನದಲ್ಲಿ ಪಡೆಯದಂತಹ ಹಾಗೂ 
ಸಡೆಯಲಾಗದಂತಹ ಘನರೂಪದರ್ಶನದ ಭಾವನೆಯನ್ನು ಪಡೆದುಕೊಳ್ಳಬಲ್ಲನು. ಈ 
ಉದ್ದೇಶಕ್ಕಾಗಿ ನಾವು ಬಲಗಣ್ಣಿನಿಂದ ನೋಡಬೇಕಾದ ಹಾಗೂ ಎಡಗಣ್ಣಿನಿಂದ 
ಸೋಡಬೇಕಾದ ಈ ಛಾಯಾಚಿತ್ರಗಳನ್ನು ಒಂದಾದಮೇಲೊಂದರಂತೆ ಶೀಘ್ರವಾಗಿ ತೆರೆಯ 
ಪ್ರಕ್ಷೇಪಿಸಬೇಕು. (ಸಹಜ ವ್ಯಕ್ತಿಯು ಈ ಚಿತ್ರಗಳನ್ನು ಒಂದೇ ಕಾಲದಲ್ಲಿ ಎರಡೂ 
ಗಣ್ಣುಗಳಿಂದ ನೋಡುತ್ತಿದ್ದ) ಹೀಗೆ ಶೀಘ್ರವಾಗಿ ಒಂದಾದ ಮೇಲೊಂದರಂತೆ 
\೧ೀರಿಸುವುದರಿಂದ ಅಂತಿಮ ಪರಿಣಾಮವು ಎರಡೂ ಕಣ್ಣುಗಳಿಂದ ಏಕಕಾಲದಲ್ಲಿ 
1 ಡಿದಾಗ ಲಭಿಸುವ ಪರಿಣಾಮದಂತೆಯೇ ಇರುತ್ತದೆ. ಏಕೆಂದರೆ ಶೀಘ್ರ ಚಲನೆಯಲ್ಲಿ 
( ಒಂದರೊಡನೊಂದು ಬೆರೆತು ಆ ಪೌಣಾಮವನ್ನು ಉಂಟುಮಾಡುತ್ತವೆ 
ಗಳಲ್ಲಿ ಕೆಲವೊಮ್ಮೆ ನಾವು ಕಾಣುವ ಆಶ್ಚರ್ಯಗೊಳಿಸುವಂತಹ ಆಳದ 
, ನಾವು ಈಗಾಗಲೇ ತಿಳಿಸಿರುವ ಅನೇಕ ಕಾರಣಗಳ ಜೊತೆಗೆ, ಇದೂ ಒಂದು 
ನಗಿರುವುದು ಸಾಧ್ಯ) ಚಲಚ್ಚಿತ್ರ ಕ್ಯಾಮರಾವು ಸಮಾನ ಚಲನೆಯೊಂದಿಗೆ 
ತ್ತಿದ್ದಲ್ಲಿ - ಫಿಲ್ಮ್‌ ಸುತ್ತಿಕೊಳ್ಳುತಿರುವುದರಿಂದಾಗಿ ಆಗಾಗ್ಗೆ ಹೀಗೆ ಆಗುತ್ತದೆ - 
ವ ತೆಗೆಯುವ "ಸ ಸ್ಪಿರ್‌ಗಳು ಒಂದೇ ಸಮನಾಗಿರುವುದಿಲ್ಲ. ಆವು ಶೀಘ್ರವಾಗಿ ತಯ 
ಬಿದ್ದಾಗ ಮೂರು ಆಯಾಮಗಳುಳ್ಳ ಒಂದೇ ಬಿಂಬವಾಗಿ ಕಾಣಿಸಿಕೊಳ್ಳುತ್ತವೆ. 

ಸಸುಸ್ಪಿತಿಯು ಹೀಗಿರುವಾಗ ಎರಡು ಕಣ್ಣುಗಳ ವ್ಯಕ್ತಿಯೊಬ್ಬ ಒಂದೇ ಕಾಲದಲ್ಲಿ ಒಂದು 
1) )ಂದ ಶೀಘ್ರ ಚಲನೆಯೊಂದಿಗೆ ಪ್ರಕ್ಷೇಪಿಸಲಾಗುವ ಎರಡು ಛಾಯಾಚಿತ್ರಗಳನ್ನೂ 
| ಸ ಕಣ್ಣಿನಿಂದ ಬೇರೆ ಕೋನದಿಂದ ತೆಗೆದ ಮೂರನೆಯ ಛಾಯಾಚಿತ್ರವೊಂದನ್ನೂ, 
ಸಾಧ್ಯವಿಲ್ಲವೇ? ಅಥವಾ ಬೇರೆ ಮಾತುಗಳಲ್ಲಿ ಹೇಳುವುದಾದರ, 
ೀಸ್ಯೋಪಿಕ್‌ ""ತ್ರಯ''ವನ್ನು ಪಡೆಯಲು ಸಾಧ್ಯವಿಲ್ಲವೇ ? ಸಾಧ್ಯ ಒಂದು ಕಣ್ಣು 
ಒಂದಾದ ಮೇಲೊಂದರಂತೆ ಪ್ರಕ್ಷೇಪಗೊಳ್ಳುವ ಸ್ಲೀರಿಯೋಸ್ಕೋಪಿಕ್‌ 
14, ುಗ್ಗಗಳಿಂದ ಒಂದು ಬಿಂಬವನ್ನು, ಆದರೆ ಘನರೂಪದ ಬಿಂಬವನ್ನು, ಕಂಡಲ್ಲಿ 
ಗೆ ಮೂರನೆಯ ಛಾಯಾಚಿತ್ರವನ್ನು ಕಾಣುತ್ತದೆ. ಈ ""ಮುಕ್ಕಣ್ಣ ನೋಟ''ವು 
ಗರ ಭಾವನೆಯನ್ನು ಅತ್ಯಂತ ಹೆಚ್ಚಾಗಿ ವೃದ್ಧಿಗೊಳಿಸುತ್ತದೆ. 


(11॥1ಗೆಗಾಗಿ. (7ೌತಶಾಸ್ತ್ರ 197 


ಸ್ಟೀರಿಯೋಸ್ಕೋಪಿಕ್‌ ಹೊಳಪು 


ಚಿತ್ರ 133ರಲ್ಲಿ ಸ್ಟೀರಿಯೋಸ್ಕೋಷಿಕ್‌ ಚಿತ್ರ ಯುಗ್ಭಗಳನ್ನು ನೋಡಬಹುದು. 
ಇದರಲ್ಲೊಂದು ಬಿಳಿಯ ಬಹುಮುಖ ಘನಾಕೃತಿಯನ್ನು ಕರಿಯ ಹಿ ಹಿನ್ನೆಲೆಯ ಯಲ್ಲಿ ಭಾ 
ಇನ್ನೊಂದು ಕರಿಯ ಬಹುಮುಖ ಫನಾಕೃತಿಯನ್ನು ಬೆಳಿಯ ಹಿನ್ನೆಲೆಯಲ್ಲಿ "ತೋರಿಸುತ್ತ 
ಇವು ಸ್ಟೀರಿಯೋಸ್ಕೋಪ್‌ನಲ್ಲಿ ಹೇಗೆ ಕಾಣಿಸುತ್ತವೆ? ಹೆಲ್ಕ್‌ಹೋಲ್ಪ್‌ ರು ಬ 
ಹೇಳುತಾರೆ: 

“'ಸ್ಟೇರಿಯೋಸ್ಕೋಪಿಕ್‌ ಚಿತ್ರಯುಗ್ಧಗಳೊಂದರಲ್ಲಿ ಒಂದು ಸಮತಲವು ಬೆಳ್ಳಗಿದ್ದು 
ಇನ್ನೊಂದರಲ್ಲಿ ಕಪ್ಪಗಿದ್ದರೆ, ಇವೆರಡರ ಸಂಯೋಜಿತ ಬಿಂಬವು, ಚಿತ್ರಗಳನ್ನು ಮುದ್ರಿಸಿದ 
ಕಾಗದವು ಮಂಠಾಗಿದ್ದರೂ, ಹೊಳೆಯುವಂತೆ ಕಾಣುತ್ತದೆ. ಸ್ಫಟಿಕಗಳ "ಮಾದರಿಗಳ ಇಂತಹ 
ಸೀರಿಬೋಸ್ಕೋಪಿಕ್‌. ರೇಖಾಚಿತ್ರಗಳು ಥಳಥಳಿಸುವ ಗ್ರಾಫೈಟಿನ ಭಾವನೆ 
ಉಂಟುಮಾಡುತ್ತವೆ. ನೀರಿನ ಹೊಳಪು, ಎಲೆಗಳ ಥಳಕು ಮತ್ತಿತರ ಇಂಥವೇ ವಸ್ತುಗಳು, ಈ 
ರೀತಿ ಮಾಡಿದಲ್ಲಿ, ಸ್ಟೀರಿಯೋಸ್ಕೋಪ್‌ ಛಾಯಾಚಿತ್ರಗಳಲ್ಲಿ ಇನ್ನೂ ಹೆಚ್ಚು ಗಮನಾರ್ಹವಾಗಿ 
ಕಾಣುತ್ತವೆ.'' 


'ಇಂದ್ರಿಯಗಳ ಶರೀರಶಾಸ್ತ್ರ. ದೃಷ್ಟಿ' ಎಂಬ ಹಳೆಯ ಆದರೆ ಓಬೀರಾಯನ 
ಕಾಲದ್ದೇನೂ ಅಲ್ಲದ ತಃ ತಮ್ಮ ಗ್ರಂಥದಲ್ಲಿ ರಷ್ಯನ್‌ ಶರೀರಶಾಸ್ತ್ರಜ್ಞ ಸೇಚಿನೊವ್‌, 1867ರಲ್ಲಿ, 
ಸ್ಟೀರಿಯೋಸ್ಕೋಪಿಕ್‌ ಹೊಳಪಿನ ಈ ಘಟನಾವಿಶೇಷಕ್ಕೆ ಕಳಗಿನ ಅದ್ಭುತ ವಿವರಣೆ 
ನೀಡಿದ್ದಾರೆ :.. 

“ಜರ ಬೇರೆ ಕಾಂತಿಗಳುಳ್ಳ ಅಥವಾ ಬೇರೆ ಬೇರೆ ಬಣ್ಣಗಳನ್ನು ನ್ನು ಬಳಿದ ಮೇಲ್ಮೈ ಗಳನ್ನು 
ಸ್ಟೀರಿಯೋಸ್ಕೋ ಪ್‌ನಲ್ಲಿ ಕೃತಕವಾಗಿ ಮೇ ಳೈಸುವಂತೆ ಮಾಡಿದ. ಪ್ರಯೋಗಗಳು, ಥಳಥಳಿಸುವ 
ವಸ್ತು ಗಳನ್ನು ಕಾಣುವಂಥ "ಸ್ಥಿತಿಗಳನ್ನು ವಾಸ್ತವವಾಗಿ ಪುನರ್‌ನಿರ್ಮಿಸುತ್ತವೆ. ಅಂದಹಾಗೇ, 
ಮಣಾದ ಮೇಲ್ಮೆ ಗೂ ಥಳಥಳಿಸುವಂತೆ. ಮರಗುಕೊಟ್ಟ ಮೇಲ್ವೆ J ಇರುವ 


198 ಮನರಂಜನೆಗಾಗಿ ಭೌತಶಾಸ್ತ್ರ 


ಸವಾದರೂ ಏನು? ಮೊದಲನೆಯದು ತನ್ನ ಮೇಲೆ ಬೀಳುವ ಬೆಳಕನ್ನು 
ತ್ತದೆ ಮತ್ತು ಚೆದುರಿಸುತ್ತದೆ. ಹಾಗಾಗಿ ಅದು ಯಾವ ಕೋನದಿಂದ ನೋಡಿದರೂ 
ಒಂದೇ ಸಮನಾಗಿ ಬೆಳಕನ್ನು ಹೊಂದಿರುವಂತೆ ಕಾಣಿಸುತ್ತದೆ. ಆದರೆ ಮೆರಗು ನೀಡಿದ 
ಮೇಲ್ಮೈ ಬೆಳಕನ್ನು ಒಂದೇ ನಿರ್ದಿಷ್ಟ ದಿಕ್ಕಿನಲ್ಲಿ ಪ್ರತಿಫಲಿಸುತ್ತದೆ. ಆದ್ದರಿಂದ ನಾವು, ಒಂದು 
ಕಣ್ಣು ಅನೇಕ ಪ್ರತಿಫಲಿತ ಕಿರಣಗಳನ್ನು ನೋ ಡುವಂತೆಯೂ ಇನ್ನೊಂದು ಕಣ್ಣು ಏನೇನೂ 
ಕಿರಣಗಳನ್ನು ನೋಡದಿರುವಂತೆಯೂ ಇರುವ ಸಂದರ್ಭಗಳನ್ನು ಹೊಂದಬಹುದು, ಇವೇ 
ಬಿಳಿ ಮೇಲ್ಮೈ ಹಾಗೂ ಕರಿ ಮೇಲ್ಮೈ ಗಳನ್ನು ಸ್ಪೀರಿಯೋಸ್ಕೋಪ್‌ ಸಲ್ಲಿ ಒಂದುಗೂಡಿಸುವುದಕ್ಕೆ 
ಸಮನಾದ 'ಭತಿಗಳಾಗಿವೆ. ಥಳಥಳಿಸುವ ಮೆರಗು ನೀಡಿದ ಮೇಲ್ಮೈ ಗಳನ್ನು ನೋ ಡುವಾಗ 
ವೀಕ್ಷಕನ ಕಣ್ಣುಗಳೆರಡೂ ಪ್ರತಿಫಲಿತವಾದ ಬೆಳ ಕನ್ನ ಬೇರೆ ಬೇರೆ ಪ್ರಮಾ ಣಗಳಲ್ಲಿ ಕಾಣುವ 
ಪ್ರಸಂಗಗಳೂ ಉಂಟು. ಆದರಿಂದ ಬಿಂಬಗಳು ಒಟ್ಟಾಗಿ ಮಿಳನಗೊಳ್ಳುವುದನ್ನು' ಕಾಣುವ 
ಕ್ರಿಯೆಯಲ್ಲಿ ಅನುಭವವೇ ಅಪಾರ ಪ್ರಾಮುಖ್ಯತೆಯ "ಅಂಶವೆಂದು ಸ್ಟೀರಿಯೋಸ್ಯೋಪಿಕ್‌ 
ಹೊಳಪು ಸಾಧಿಸಿ ತೋರುತ್ತದೆ. ದೃಕ್‌ಕ್ಷೇತ್ರ ಗಳ ನಡುವಿನ ವೈರುಧ್ಯವು ಕೂಡಲೇ ಬಂದು ದೃಢ 
ಭಾವನೆಗೆ ಎಡೆಮಾಡಿಕೊಡುತ್ತದೆ. “ಆದರೆ ಇದಕ್ಕೆ ದೈಕಸಾಧನವು ಅನುಭವದಿಂದ 
ತರಚೇತುಗೊಂಡಿರಬೇಕು. ಆಗ ಅದು ಕೂಡಲೇ ಈ ವ್ಯತ್ಯಾಸವನ್ನು ವಾಸ್ತವವಾಗಿ ಕಂಡ 
ಸುಪರಿಚಿತವಾದ ಭಾವನೆಯೊಂದಿಗೆ ಸರಿಹೊಂದಿಸುತ್ತದೆ.'' 
ಆದ್ದರಿಂದ ವಸ್ತುಗಳು ಹೊಳೆಯುತ್ತಿರುವಂತೆ ಕಾಣುವುದಕ್ಕೆ ಕಾರಣ - ಅಥವಾ 
ಕೊನೆಯ ಪಕ್ಷ ಕಾರಣಗಳಲ್ಲೊಂದು - ಎರಡೂ ಅಕ್ಷಿಪಟಲದ ಬಿಂಬಗಳು ಒಂದೇ 
ಉಜ್ಜಲತೆಯದಾಗಿರೆ ಇರುವುದಾಗಿದೆ. ಸ್ಟೀರಿಯೋಸ್ಕೋಪ್‌ ಇರದಿದ್ದರೆ ನಾವು ಇದನ್ನು 
ಊಹಿಸಲು ಕೂಡ ಆಗುತ್ತಿರಲಿಲ್ಲ. 


ಚಲಿಸುವ ರೈಲುಗಾಡಿ ಕಿಟಕಿಯಿಂದ ನೋಟ 


ಒಂದೇ ವಸ್ತುವಿನ ಬೇರೆ ಬೇರೆ ಬಿಂಬಗಳನ್ನು ಒಂದಾದಮೇಲೊಂದರಂತೆ ಶೀಘ್ರವಾಗಿ 
ಪ್ರಕ್ಷೇಪಿಸಿದಾಗ ಅವು ಮಿಳನಗೊಂಡು ವಸ್ತುವಿನ ಘನರೂಪ ಭಾವನೆ ಉಂಟಾಗುವಂತೆ 
ಮಾಡುತ್ತವೆ ಎಂಬುದನ್ನು ನಾನು ಸ್ವಲ್ಪ ಮುನ್ನ ತಿಳಿಸಿದ್ದೇನೆ. ನಾವೇ ನಿಶ್ಚಲರಾಗಿ ನಿಂತು 
ಚಲಿಸುವ. ಬಿಂಬಗಳನ್ನು ನೋಡಿದಾಗಲಷ್ಟೆ ನದು ಆಗುವುದ ? ಅಥವಾ ಬಿಂಬಗಳೇ 
ನಿಶ್ಚಲವಾಗಿ ನಿಂತು ನಾವು ಚಲಿಸುತ್ತಿದ್ದರೂ ಹೀಗಾಗುವುದೇ 9 

ಹೌದು, ನತ ಅದೇ ಫನರೂಪ ಭಾವನೆ ಲಭಿಸುತ್ತದೆ. ಇದು ನಿರೀಕ್ಷೆಗೆ ತಕ್ಕಂತೆಯೇ 
ಇರುತ್ತದೆ. ಎಕ್‌ಪ್ರೆ ರೈಲುಗಾಡಿಯೊಂದರಿಂದ ತೆಗೆದುಕೊಂಡ ಚಲಚ್ಚಿತ್ರ ಗಳು 
ಅಸಾಧಾರಣವಾಗಿ ಸ್ವ ಸವಾರ ಫನರೂಪ ಹೊಂದಿರುವುದನ್ನು ದ ಸ್ಟೀರಿಯೋಸ್ಕೋಪ್‌ ನಿಂದ 
ನೋಡಿದಂತೆ ಸಷ ಪೃವಾಗಿರುವುದನ್ನು - ಅನೇಕರು ಗಮನಿಸಿರಬಹುದು. ಶೇಗದಿಂದ 
ಹೋಗುತ್ತಿರುವ ಕೈಿಲುಗಾಡಿ ಅಥವಾ ಕಾರಿನಲ್ಲಿ ಪ್ರಯಾಣ ಮಾಡುತ್ತಿದ್ದಾಗ ನಮ್ಮ ದೃಷ್ಟಿಯ 
ಮೇಲೆ ಯಾವ ಭಾವನೆಗಳು ಮೂಡುತ್ತವೆಂಬುದರತ್ತ ಗಮನ ನೀಡಿದಲ್ಲಿ ನಾವೇ ಇದನ್ನು 
ಕಂಡುಕೊಳ್ಳುತ್ತೇವೆ. ಹೀಗೆ ಕಂಡ ಭಹೆದೃಶ್ಯಗಳು ಅತ್ಯಂತ ಸ್ಪಷ್ಟವಾಗಿ 'ಎದ್ದುಕಾಣುತ್ತವೆ. 
ಮುನ್ನೆಲೆಯು "ಹಿನ್ನೆಲೆಯಿಂದ ಸ್ಪ ಷ್ನವಾಗಿ ಪ್ರಶ್ನೇಕವಾಗಿದ್ದಂತೆ ಕಾಣುತ್ತದೆ. ನಿಶ್ಚಲವಾಗಿ ನಿತು 
ಬೈನಾಕ್ಯುಲರ್‌ನಿಂದ ನೋಡಿದಾಗ ನಾವು. "ಘನರೂಪ ಭಾವನೆಯನ್ನು 450 ಮೀಟರ್‌ 
ಮಿತಿಯೊಳಗಷ್ಟೆ ಪಡೆಯಬಹುದಾದಲ್ಲಿ, ಚಲಿಸುತ್ತಿದ್ದಾಗ ನಮ್ಮ ಕಣ್ಣಿನ ಈ 


ಮನರಂಜನೆಗಾಗಿ ಭೌತಶಾಸ್ತ್ರ 199 


“Wy ಸ್ಟೀರಿಯೋಸ್ಕೋ ಪಿಕ್‌ ತ್ರಿಜ್ಯವು'' ಇನ್ನೂ ಹೆಚ್ಚು ಗಮನಾರ್ಹವಾಗಿ ಟಬ 

ಎಕ್ಸ್‌ಪ್ರೆಸ್‌ ರೈಲುಗಾಡಿಯೊಂದರ ಕಡಿಕಯಿಂದ ಭೂದೃಶ್ಯವ ವೀಕ್ಷಿಸಿದಾಗ 
ಉಂಟಾಗುವ. ಅಪ್ಲಾದಕರ ಭಾವನೆಗೆ ಇದೇ ಕಾರಣವಲ್ಲವೆ 9 se ವಸುಗಳು 
ಹಿಂಜರಿಯುತ್ತವೆ. ನಮ್ಮ ಮುಂದೆ ಒಂದಾದಮೇಲೊಂದರಂತೆ ಸುರುಳಿಬಿಚ್ಚಿ ತೋರುವ 
ಭೂದೃಶ್ಯದ “ವೈಶಾಲ್ಯತೆಯನ್ನು ನಾವು ಸ್ಪಷ್ಟವಾಗಿ ಕಾಣುತ್ತೇವೆ. ಕಾಡಿನಲ್ಲಿ ಸವಾರಿ 
ಮಾಡಿಕೊಂಡು ಹೋಗುವಾಗಲೂ ನಾವು ಪ್ರತಿಯೊಂದು ಮರ, ಕೊಂಬೆ ಹಾಗೂ 
ಎಲೆಯನ್ನೂ ಸ್ಟೀರಿಯೋಸ್ಕೋಪ್‌ನಲ್ಲಿ ನೋಡುತ್ತಿದ್ದೇವೋ ಎಂಬಂತೆ ನೋಡುತ್ತೇವೆ. 
ನಿಶ್ಚಲವಾಗಿ ನಿಂತು ನೋಡುವವನಿಗೆ ಕಾಣುವಂತೆ ಅವು ಚಪ್ಪಟಿಯಾದ ಚಿತ್ರದಂತೆ ಒಂದಾಗಿ 
ಕಾಣುವುದಿಲ್ಲ. ಪರ್ವತ ಮಾರ್ಗದಲ್ಲಿ ಶೀಘ್ರವಾಗಿ ಪ್ರಯಾಣ ಮಾಡುತ್ತ ಹೋದಾಗಲೂ 
ಹ ಪರಿಣಾಮ ಉಂಟಾಗುತ್ತದೆ. ನಾವು ಬೆಟ್ಟಗಳ ಹಾಗೂ ಕಣಿವೆಗಳ ಪರಿಮಾಣಗಳನ್ನು 

ಘನರೂಪದಲ್ಲಿ ಕಂಡಂಥ ಭಾವನೆಯನ್ನು ಪಡೆಯುತ್ತೇವೆ. ಹ 

ಒಂದು ಕಣ್ಣಿನ ಜನರೂ ಇದನ್ನು `ಕಾಣುವರು. ಇದು ಬೆರಗುಗೊಳಿಸುವಂತಹ ನೂತನ 
ಸಂವೇದನೆಯನ್ನು" ಒದಗಿಸಬಲ್ಲುದೆಂಬ ಖಾತರಿ ನನಗಿದೆ. ಏಕೆಂದರೆ ಇದು ಈ ಮುನ್ನ 
ತಿಳಿಸಿರುವಂತೆ, ಘನರೂಪ ಭಾವನೆ ಉಂಟುಮಾಡಲು ಚಿತ್ರಗಳನ್ನು ಶೀಘ್ರವಾಗಿ 
ಒಂದಾದಮೇಲೊಂದರಂತೆ ಪ್ರಕ್ಷೇಪಿಸುವುದಕ್ಕೆ ಸಮನಾಗಿರುತ್ತದೆ. (ಅಂದಹಾಗೆ, 
ರೈಲುಗಾಡಿಯೊಂದು ಬಳುಕಿನಲ್ಲಿ ಹೋಗುತ್ತಿದ್ದಾಗ ಅದರಿಂದ ಈ ಬಳುಕಿನ ತ್ರಿಜ್ಯದಲ್ಲಿರುವ 
ವಸ್ತುಗಳನ್ನು ಚಲಚ್ಚಿತ್ರ ಕ್ಯಾಮರಾದಿಂದ ಚಿತ್ರ ತಗೆದಾಗ ಅದು ತುಂಬ ಗಮನಾರ್ಹವಾದ 
ಸ್ಟೀತಿಯೊಯ್ಯೋಪಿಕ : ಪರಿಣಾಮ ಉಂಟುಮಾಡುವುದಕ್ಕೂ ಇದೇ ಕಾರಣ. ಈ ರೈಲುಮಾರ್ಗ 
'ಸಂಣಾಮ'ಪ್ರ ಕ್ಯಾಮರಾಮನ್‌ಗಳಿಗೆ ಸುಪರಿಚಿತವೇ.) 

ಸನ್ನ ಈ ಹೇಳಿಕೆಗಳನ್ನು ತನಿಖೆ ಮಾಡುವುದು ತುಂಬ ಸುಲಭ. ಕಾರು ಅಥವಾ 
ಕೈಲುಗಾಡಿಯಲ್ಲಿ ಪ್ರ ಪ್ರಯಾಣ ಮಾಡುವಾಗ ನಿಮ್ಮ ದೃಷ್ಟಿಪಟಲದ ಮೇಲೆ ಯಾವ ಭಾವನೆಗಳು 
ಮೂಡುತ್ತವೆ ಬದರ ಕಡೆಗೆ ಗಮನ ನೀಡಿದರೆ ಸಾಕು. ನೀವು ಮತ್ತೂ ಒಂದು 
ಆಶ್ಚರ್ಯಕರ ವಿಷಯವನ್ನೂ ಗಮನಿಸಬಹುದು. ಇದನ್ನು ಡೋವೇರವರು ಸುಮಾರು ನೂರು 
ವರ್ಷಗಳ ಹಿಂದೆಯೇ "ತಿಳಿಸಿದ್ದರು. ಇದನ್ನು “ಸಂಪೂರ್ಣವಾಗಿ ಮರೆತಿರುವುದು 
ಆಶ್ಚರ್ಯಕರವೇ | ಶೀಘ್ರವಾಗಿ ಹೊಳೆದು ಹೋಗುತ್ತಿರುವ ಹತ್ತಿರದ ವಸ್ತುಗಳು ಆಕಾರದಲ್ಲಿ 
ಚಿಕ್ಕದಾಗಿ ಕಾಣುತ್ತವೆ ಎಂಬುದೇ ಈ ವಿಷಯವಾಗಿದೆ. ಬೈನಾಕ್ಕುವಿರ್‌ ದೃಷ್ಟಿಯು ಇದಕ್ಕೆ ಎಷ್ಟು 
ಮಾತ ತ್ರವೂ ಕಾರಣವಲ್ಲ. ನಮ್ಮ ದೂರದ ಅಂದಾಜು ಐ ತಪ್ಪುಗಿರುವುದೇ ಇದಕ್ಕೆ ಕಾರಣ" ಹೆಚ್ಚು 
ಹತ್ತಿರದ ಪಸ್ತುವು ಸಾಮಾನ್ಯವಾಗಿರುವುದಕ್ಕಿಂತ ನಿಜಕ್ಕೂ ಕಮ್ಮಿ ಎತ್ತರವಾಗಿದ್ದರೂ ನಮ್ಮ 
ಉಪಪ್ರಜ್ಞೆಯು' ಅದು ಯಾವತ್ತಿನಂತೆಯೇ ದೊಡ್ಡದಾಗಿದೆಯೆಂದು ಸಲಹೆ ಮಾಡುತ್ತದೆ. 
ಇದೇ ಈ  ಘಟನಾವಿಶೇಷಕ್ಕೆ ಹೆಲ್ಮ್‌ಹೋಲ್ಟ್‌ ರು ನೀಡಿರುವ ವಿವರಣೆ. 


ಬಣ್ಣದ ಕನ್ನಡಕಗಳ ಮೂಲಕ ನೋಟ 
ಬಿಳಿಯ ಕಾಗದದ ಮೇಲಿರುವ ಕೆಂಪು ಅಕ್ಬರಗಳನ್ನುಳ್ಳ ಬರವಣಿಗೆಯೊಂದನ್ನು ಕೆಂಪು 
ಬಣ್ಣದ ಕನ್ನಡಕದ ಮೂಲಕ ನೋಡಿದಲ್ಲಿ ನಾವು ಕೇವಲ ಕೆಂಪು ಹಿನ್ನೆಲೆಯನ್ನು ಬಿಟ್ಟು 
ಜೀರೇನನ್ನೂ ಕಾಣುವುದಿಲ್ಲ. ಕೆಂಪು ಅಕ್ಷರಗಳು ದೃಷ್ಟಿಯಿಂದ ಸಂಪೂರ್ಣವಾಗಿ 
ಮರೆಯಾಗುತ್ತವೆ. ಕೆಂಪು ಹಿನ್ನೆಲೆಯಲ್ಲಿ ಲೀನವಾಗಿಬಿಡುತ್ತವೆ. ಆದರೆ ಅದೇ ಕೆಂಪು 


ಬ 


200 ಮನರಂಜನೆಗಾಗಿ ಭೌತಶಾಸ್ತ್ರ 


ಹಾಕಿಕೊಂಡು ಬಿಳಿಯ ಕಾಗದದ ಮೇಲೆ ಬರೆದ ನೀಲಿ ಅಕ್ಷರಗಳನ್ನು ಓದಿರಿ. 
ಷ್ಟವಾಗಿ ಕಪ್ಪು ಅಕ್ಷರಗಳಲ್ಲಿ ಕಾಣುತ್ತದೆ. ಹಿನ್ನೆಲೆ ಮಾತ್ರ ಮತ್ತೆ ಕಂಪಾಗಿಯೇ 
ತು ಏಕೆ? ವಿವರಣೆ ಸರಲ. ಕೆಂಪು ಗಾಜು ನೀಲಿ ಕಿರಣಗಳನ್ನು ತನ್ನ ಮೂಲಕ 
ಗೊಡುವುದಿಲ್ಲ. ಅದು ಕೆಂಪಾಗಿರುತ್ತದೆ, ಏಕೆಂದರೆ ಅದು ಕೆಂಪು ಕಿರಣಗಳನ್ನಷ್ಟೆ 
ಹೋಗಲು ಬಿಡುತ್ತದೆ; ಆದ್ದರಿಂದರೇ ನೀಲಿ ಅಕ್ಷರಗಳ ಬದಲು ನಾವು ಜೆಳಿನ 
*ಭಾವವನ್ನು, ಅಥವಾ ಕಪ್ಪು. ಅಕ್ಷ: ರಗಳನ್ನು ಕಾಣುತ್ತೇವೆ. 

ಬಣ್ಣದ ಅನಾಗ್ದಿಫ್‌ (ನ ನಸು. ಉಬ್ಬು ಕತ್ತ ನೆಯ ಚಿತ್ರ) ಗಳು ಎಂದು ಕರೆಯುವಂತಹುವು 
ಉಂಟುಮಾಡುವ ಪರಿಣಾಮಕ್ಕೆ -  ಸ್ಟೀರಿಯೋಸ್ಕೋಪಿಕ್‌ ಛಾಯಾಚಿತ್ರಗಳು 
ಉಂಟುಮಾಡುವಂತಹ ಪರಿಣಾಮಕ್ಕೆ — ಬಣ್ಣದ “ಗಾಜಿನ ಈ ಸಣವೇ ಕಾರಣ. ಅನಾಗ್ಗಿಫ್‌ 
ಚಿತ್ತದಲ್ಲಿ ಎಡಗಣ್ಣಿನ ಹಾಗೂ ಬಲಗಣ್ಣಿನ" ಸ್ಟೀರಿಯೋಸ್ಕೋಪಿಕ್‌ ಚಿತ್ರಗಳನ್ನು ಒಂದರ 
ಮೇಲೊಂದು ಮೂಡಿಸಿರಲಾಗುತ್ತದೆ; ಎರಡು 'ವಿಂಬಗಳಿಗೂ ಬೇರೆ ಚೇರಿ ಬಣ್ಣಗಳನ್ನು 
ಹಾಕಿರಲಾಗುತ್ತದೆ, ಒಂದಕ್ಕೆ ನೀಲಿ ಬಣ್ಣವನ್ನೂ ಇನ್ನೊಂದಕ್ಕೆ ಕೆಂಪು ಬಣ್ಣವನ್ನೂ 
ಹಾಕಿರಲಾಗುತ್ತದೆ. 

ಜೇರೆ ಚೇರೆ ಬಣ್ಣದ ಗಾಜುಗಳ ಮೂಲಕ ನೋಡಿದಾಗ ಅನಾಗ್ಲಿಫ್‌ಗಳು ಒಂದೇ ಕಪ್ಪು 
ಚಿತ್ರವಾಗಿ, ಆದರೆ ಮೂರು ಆಯಾಮಗಳುಳ್ಳ ಚಿತ್ರವಾಗಿ, ಕಾಣಿಸಿಕೊಳ್ಳುತ್ತವೆ. ಬಲಗಣ್ಣು 
ಕಂಪು ಗಾಜಿನ ಮೂಲಕ ನೀಲಿ ಬಿಂಬವನ್ನಷ್ಟೆ" ಜಾ ಬಲಗಣ್ಣಿಗೆ ಮೀಸಲಾದ “ಬಿಂಬವನ್ನು 
ನೋಡುತ್ತದೆ, ಅಷ್ಟೇ ಅಲ್ಲ ಅದನ್ನು ಕಪ್ಪಾಗಿ. ನೋಡುತ್ತದೆ. ಅದೇ ಹೊತ್ತಿನಲ್ಲಿ ಎಡಗಣ್ಣು 
ನೀಲಿ ಗಾಜಿನ ಮೂಲಕ ಎಡಗಣ್ಜಿಗೆ" ಮೀಸಲಾದ ಕೆಂಪು 'ಬಿಂಬವನ್ನಷ್ಟೆ ನೋಡುತ್ತದೆ, ಮತೆ 
ಇದೂ ಅದನ್ನು ಕಪ್ಪಾಗಿಯೇ ನೋಡುತ್ತದೆ. ಒಂದೊಂದು ಕಣ್ಣೂ ಅದಕ್ಕೆ ಮೀಸಲಾದ 
ಒಂದು ಬಿಂಬದನ್ನ ಷ್ಟೆ “ನೋಡುತ್ತದೆ. ಇದು ಸ್ಟೀರಿಯೋಸ್ಕೋಪ್‌ 'ಫರಿಣಾಮವನ್ನು ಮತ್ತೆ 
ಮತ್ತೆ ಉಂಟುಮಾಡುತ್ತ ಹೋಗುತ್ತದೆ. ತತ್ಸಲವಾಗಿ ಅಂತಿಮ ಪರಿಣಾಮವು “ಎಂದೇ 
ಆಗಿರುತ್ತದೆ - ಚಿತ್ರದ ಫೆನರೂಪದ ಭಾವನೆ. 


“ನೆರಳಿನ ಅದ್ಭುತಚಿತ್ರಗಳು' 4 


ಒಂದು ಕಾಲದಲ್ಲಿ ಸಿನಿಮಾ ಮಂದಿರಗಳಲ್ಲಿ ತೋರಿಸಲಾಗುತ್ತಿದ್ದ "“ನೆರಳಿನ 
ಅದ್ಭುತಚಿತ್ರಗಳೂ'' ಮೇಲಿ ತಿಳಿಸಿದ ಸೂತ್ರದ ಮೇಲೆಯೇ ಅವಲಂಬಿಸಿದ್ದವು. ತೆಕೆಯ ಮೇಲೆ 
ಕಾಣುವ ದಲಿಸುವ ವ್ಯಕ್ತಿಗಳ ನೆರಳುಗಳು ಜೇಡಿ ಬೇರೆ ಬಣ್ಣದ ಗಾಜಿನ ಕನ್ನಡಕಗಳ ಮೂಲಕ 
ನೋಡುವ ವೀಕ್ಷಕರಿಗೆ ಮೂರು ಆಯಾಮಗಳ ವಸ್ಸು; ಗಳಂತಯೇ ಕಾಣಬರುತವೆ. ಈ ಭ್ರಮೆ 
ಉಂಟಾಗುವುದು. ದ್ವ ವರ್ಣ ಸ್ಟೀರಿಯೋಸ್ಯೋಷಿನಿಂದಾಗಿ. ನೆರಳನ್ನು ಉಂಟುಮಾಡುವ 
ವಸ್ತುವನ್ನು ತೆರೆಗೂ ನಿರಿಡು ಅಕ್ಕಪೆಕ್ಕದಲ್ಲಿರಿಸಿದ ಇಂಪು ಹಾಗೂ ಹಸುರು. ದೀಪಗಳಿಗೂ ಮಧ್ಯೆ 
ಇರಿಸಿರಲಾಗುತ್ತದೆ. ಇದರಿಂದಾಗಿ ತರಯ ಮೇಲೆ ಎರಡು ಭಾಗಶಃ ಒಂದರ ಮೇಲೊಂದು 
ಬಿದ್ದ ಬಣ್ಣದ “ನೆರಳುಗಳು ಉಂಟಾಗುತ್ತವೆ. ಇವನ್ನು ವೀಕ್ಷಕರು ತಕ್ಕ ಬಣ್ಣದ ಗಾಜುಗಳ 
ಮೂಲಕ ನೋಡುತ್ತಾರೆ. 
ಹೀಗೆ ಉಂಟಾಗುವ ಸ್ಟೀರಿಯೋಸ್ಕೋಪಿಕ್‌ ಭ್ರಮೆಯು ಅತ್ಯಂತ ಮನರಂಜಕ 
ವಾಗಿರುತ್ತದೆ. ವಸ್ತುಗಳು ನೇರವಾಗಿ ನಿಮ್ಮ ಮೇಲೆಯೇ ಎರಗಿ ಬರುವಂತೆ ಕಂಡುಬರುತ್ತವೆ. 
ಬೃಹತ್‌ ಗಾತ್ರದ “ಜೇಡರ ಹುಳುವೊಂದು ನಿಮ್ಮತ್ತವೇ ತೆವಳಿಕೊಂಡು ಬರುತ್ತಿರುವಂತೆ 


ಮನರಂಜನೆಗಾಗಿ ಭೌತಶಾಸ್ತ್ರ 201 


ಚಿತ್ರ 134: "ನೆರಳಿನ ಅದ್ಭುತ ಚೆತ್ರ''ಗಳಿಗೆ ವಿವರಣೆ. 


ಭಾಸವಾಗುತ್ತದೆ. ನೀವು ಅಪ್ರ ಪ್ರಯತ್ನಪೂರ್ವಕವಾಗಿಯೇ ಮ್ಳ ನಡುಗಿಸುತ್ತೀರಿ ಇಲ್ಲವೆ ಕಿಟಾರನೆ 
ಕಿರುಚಿಕೊಳ್ಳುತ್ತೀರಿ. ಇದನ್ನು ಮಾಡಲು ಅವಶ್ಯವಾದ ಸಾಧನ ತುಂಬ ಸರಳವಾದುದು. ಚಿತ್ರ 
134 ಇದರ "ವಂದು ಭಾವನೆಯನ್ನು ನೀಡುತ್ತದೆ. ಈ ನಕ್ಷೆಯಲ್ಲಿ ೮ ಹಾಗೂ & ಹಸುರು 
ಹಾಗೂ ಕೆಂಪು ದೀಪಗಳನ್ನು ಸೂಚಿಸುತ್ತವೆ (ಎಡ); P ಹಾಗೂ ! ೧ ದೀಪಗಳಿಗೂ ತೆರೆಗೂ 
ಮಧ್ಯೆ ಇರಿಸಿದ ವಸ್ತುಗಳು. p, 46, OR ಹಾಗೂ 0% ಈ ವಸ್ತುಗಳು ತೆರೆಯ ಮೇಲೆ 
ಬೀಳಿಸುವ ಬಣ್ಣದ “ನೆರಳುಗಳು. P, ಹಾಗೂ ಲ ವೀಕ್ಷಕರು ಜೀರ ಬೇರೆ ಬಣ್ಣದ 
ಗಾಜುಗಳಿಂದ ನೆರಳುಗಳನ್ನು ವೀಕ್ಷಿಸುತ್ತಿರುವ ಸ್ಥಳಗಳು. 6 ವೀಕ್ಷಕನ ಹಸುರು ಗಾಜನ್ನೂ R 
ಕೆಂಪು ಗಾಜನ್ನೂ ಸೂಚಿಸುತ್ತದೆ ತಂಡ ಹಿಂಬದಿಯಲ್ಲಿ “ಜೇಡರ ಹುಳು''ವನ್ನು €ಯಿಂದ 
ಗೆ ಬದಲಾಯಿಸಿದಲ್ಲಿ ವೀಕ್ಷಕನು ಅದು 0್ಪ,ನಿಂದ P, ಗೆ ತೆವಳಿಕೊಂಡು ಹೋಗುತ್ತಿರುವಂತೆ 
ಭಾವಿಸುತ್ತಾನೆ. 

ಸಾಮಾನ್ಯವಾಗಿ ಪ್ರತಿಬಾರಿಯೂ ವಸ್ತುವನ್ನು ತೆರೆಯ ಕಡೆಯಿಂದ ದೀಪಗಳ ಕಡೆಗೆ 
ಚಲಿಸಿ ತೆರೆಯ ಮೇಲೆ ನೆರಳು ದೊಡ್ಡದಾಗುವಂತೆ ಮಾಡಿದಾಗಲೂ ವೀಕ್ಷಕನು ವ 
ತೆರೆಯ ಕಡೆಯಿಂದ ತನ್ನತ್ತವೇ ಚಲಿಸುತ್ತಿರುವಂತೆ ಭಾವಿಸುತ್ತಾನೆ. 

ತೆರೆಯಿಂದ ತನ ತ ಚಲಿಸುತಿ ಶ್ರಿದೆಯೆಂದು ವೀಕ್ಷಕನು ಭಾವಿಸುವ ಪ್ರತಿಯೊಂದು ವಸ್ತುವೂ 


ವಾಸ್ತವವಾಗಿ - ತಕ ಅತ್ತ್‌ ಬದಿ - ವಿರುದ್ಧ ದಿಕ್ಕಿನಲ್ಲಿ, ತೆರೆಯಿಂದ ಬೆಳಕಿನತ್ತ 
ಚಲಿಸುತ್ತಿರುತ್ತದೆ. 


ಮಾಂತ್ರಿಕ ರೂಪಾಂತರಗಳು 


ಲೆನಿನ್‌ಗ್ರಾದ್‌ ಮನರಂಜನೆ ಉದ್ಯಾನದಲ್ಲಿ "ವಿನೋದಕ್ಕಾಗಿ ವಿಜ್ಞಾನ' ಮಂಟಪದಲ್ಲಿ 
ನಡೆಸಲಾಗುತ್ತಿದ್ದ ಅನೇಕ ಭೋಧಪ್ರದ" ಪ್ರಯೋಗಗಳನ್ನು “ವರಿಸಿ ತಿಳಿಸುವುದು ಈ 
ಘಟ್ಟದಲ್ಲಿ ಉಚಿತವೆಂದು ನಾನು ಭಾವಿಸುತ್ತೇನೆ. ಈ ಮಂಟಪದ ಒಂದು ಮೂಲೆಯನ್ನು 
ದಿಪಾನಖಾನೆಯನ್ನಾಗಿ ಸಜ್ಜುಗೊಳಿಸಲಾಗಿದ್ದಿತು. ಅಲ್ಲಿದ್ದ ಪೀಠೋಪಕರಣಗಳ ಮೇಲೆ 
ಕಡುಕಿತ್ತಳೆ ಬಣ್ಣದ "ಗವನುಗಳನ್ನು ಹೊದಿಸಲಾಗಿದ್ದಿತು. 'ಚೇಬಲ್ಲಿನ ಮೇಲೆ ಹಸುರು ಬಣ್ಣದ 
ಉಣ್ಣೆಯ ಬಟ್ಟೆಯನ್ನು ಹಾಸಲಾಗಿದ್ದಿತು. ಅದರ ಮೇಲೆ ಕ್ರಾನ್‌ಬೆರ್ರಿ ಹಣ್ಣಿನ ರಸ ತುಂಬಿದ 


202 ಮನರಂಜನೆಗಾಗಿ ಭೌತಶಾಸ್ತ್ರ 


ಗಾಜಿನ ಸೀಸೆಯೊಂದೂ ಹೂಗಳನ್ನು ಇರಿಸಿದ್ದ ಹೂದಾನಿಯೊಂದೂ ಇದ್ದವು. ಇವಲ್ಲದೆ ಅಲ್ಲಿ 
ಪುಸ್ತಕಗಳ ಒಂದು ಕಪಾಟೂ ಇದ್ದಿತು. ಈ ಪುಸ್ತಕಗಳ ರಟ್ಟುಗಳ ಮೇಲೆ ಬೇರೆ ಬೇರೆ ಬಣ್ಣ; ಗಳ 
ಬರಷಗಳಿದ್ದವು. 

ಪ್ರೇಕ್ಷಕರು ಒಳಹೊಕ್ಕಾಗ ಮೊದಲು ಈ ""ದಿವಾನಖಾನೆ'' ಯು ಸಾಮಾನ್ಯವಾದ ಬಿಳಿ 
ವಿದ್ಯುತ್‌ ಜೆಳಕಿನಿಂದ ತುಂಬಿದ್ದುದನ್ನು ಕಾಣುತ್ತಿದ್ದರು. ಆಮೇಲೆ ಈ ಸಾಮಾನ್ಯ ಬೆಳಕನ್ನು 
ಆರಿಸಿ ಅದರ ಬದಲು ಇ ದೀಪವನ್ನು `ಜೊತ್ತಿಸಿದಾಗ, ಕಿತ್ತಳೆ ಬಣ್ಣದ ” ರಟ್ಟುಗಳು 
ಪಾಟ ಸಿಲವರ್ಣಕ್ಕೆ ತಿರುಗಿದವು, ಹಸುರು ಬಣ್ಣದ ತೇಬಲ್‌ಕ್ಲಾತ್‌' ಕಡುಪಾಟಲ ವರ್ಷಕ್ಕೆ 
ತಿರುಗಿತು; ಈ ವ ಮಧ್ಯೆ ಕ್ರಾನ್‌ಬೆರ್ರಿ ಹಣ್ಣಿನ ರಸವು ತನ್ನ ಬಣ್ಣವನ್ನು ಕಳೆದುಕೊಂಡು ನೀರಿನ 
ಕಂಡುಬಂದಿತು; ಹೂದಾನಿಯಲ್ಲಿದ್ದ ಹೂಗಳೂ ಬಣ್ಣ ಬದಲಿಸಿಕೊಂಡು ಬೇರೆಯಾಗಿ 
ಕಂಡುಬಂದವು; ಪುಸ್ತಕಗಳ ರಟ್ಟುಗಳೆ ಮೇಲಿದ್ದ ಕೆಲವು ಬರಹಗಳು ಗುರುತೂ ಇಲ್ಲದಂತೆ 
ಕಣ್ಮರೆಯಾದವು. ಆನಂತರ ಮತ್ತೊಮ್ಮೆ ಸಿಚ್‌ ಹಾಕಲಾಯಿತು. ಈಗ ಹಸುರು ದೀಪ 
ಹೊತ್ತಿಕೊಂಡಿತು. "'ದಿವಾನಖಾನೆ'' ಯು ಮತ್ತೆ ಗುರುತೂ ಸಿಗದಂತೆ ಪರಿವರ್ತಿತವಾಯಿತು. 

"ಈ ಮಾಂತ್ರಿಕ ರೂಪಾಂತರಗಳು ನ್ಯೂಟನ್ನರ ವರ್ಣ ಸಿದ್ದಾಂತವನ್ನು ಬಹಳ ಚೆನ್ನಾಗಿ 
ವಿವರಿಸಿ ತಿಳಿಸುತ್ತವೆ. ಯಾವುದೇ ವಸ್ತುವಿನ "ಮೇಲ್ಮೈ ಹೀರಿಕೊಳ್ಳುವ ಕಿರಣಗಳಿಗಿಂತ 
ಚೆದುರಿಸುವ ಕಿರಣಗಳ ಬಣ್ಣವನ್ನೇ ಯಾವತ್ತೂ ಹೊಂದಿರುತ್ತದೆ, ಎಂಬುದು ಈ ಸಿದ್ದಾಂತದ 
ಸಾರಾಂಶ. ನ್ಯೂಟನ್ನರ ಸಪದೇಶೀಯರೇ ಆಡ ಖ್ಯಾತ ಪ್ರಿಟಿಷ್‌ ಭೌತವಿಜ್ಞಾನಿ ಜಾನ್‌ 
ಟಿಂಡಾಲ್‌ರವರು ಇದನ್ನು ಹೀಗೆ ವಿವರಿಸುತ್ತಾರೆ : 

“ಕಪ್ಪು ಕೋಣೆಯಲ್ಲಿ ಹಚ್ಚಹ ಸುವಿದ ಎಲೆಗಳ ಮೇಲೆ ಬಿಳಿಯ ಬೆಳಕಿನ 
ಕಿರಣಾವಳಿಯೊಂದು ಬೀಳುವಂತೆ ಮಾಡಿ, ನೀಲಲೋಹಿತ  ಗಾಜೊಂದನ್ನು 
ಪ್ರಶ್ಯಾಮ್ನಾಯವಾಗಿ ಇಟ್ಟು ತೆಗೆದಾಗ, ಇದ್ದಕ್ಕಿದ್ದಂತೆ ಹಸುರಿನಿಂದ ಕೆಂಪಿಗೆ ಮತ್ತು ಅಚರ 
ತಂಪಿನಿಂದ ಮತ್ತೆ ಹಸುರಿಗೆ ಪರಿವರ್ತನೆಯು, ಅತ್ಯಾಶ್ಚರ್ಯಕರವಾಗಿರುತ್ತದೆ... ಇದು 
ಮೇಲ್ಮೈ ಬಣ್ಣದ '`ೆರಣಗಳನ್ನು ಹೀರಿಕೊಳ್ಳುವ ಪ್ರಶ್ನೆಯಾಗಿದೆ. 

ಸಂ ಫಲವಾಗಿ "ಹಸುರು ಟೀಬಲ್‌ಕ್ಲಾಶ್‌ ಬಿಳಿ ಬೆಳಕಿನಲ್ಲಿ ಹಸುರಾಗಿ 

ಕಾಣಿಸಿಕೊಳ್ಳುತ್ತದೆ, ಏಕೆಂದರೆ, ಅದು ಹಸುರು ಮತ್ತು ವರ್ಣಪಟಲದ ಅಕ್ಕಪಕ್ಕದ ಇತರ 
ವರ್ಣಗಳ ಕಿರಣಗಳನ್ನು ಜೆದುರಿಸುತ್ತದೆ ಮತ್ತು ಇತರೆಲ್ಲ “ಕರಣಗಳ ನ್ನೂ ಹೀರಿಕೊಳ್ಳುತ್ತದೆ. ಈ 
ಹಸುರು ಟೀಬಲ್‌ ಕ್ಲಾತ್‌ ಮೇಲೆ ನಾವು ಕಂಪು ಹಾಗೂ ನೀಲಲೋಓತ ವರ್ಣಗಳ “ಮಿಶ್ರಿತ 
ಬೆಳಕನ್ನು ಚೆಲ್ಲಿದಾಗ, ಅದು ನೀಲಲೋಹಿತ ಕಿರಣಗಳನ್ನಷ್ಟೆ ಚೆದುರಿಸಿ ಕೆಂಪು ಬಣ್ಣವನ್ನು 
ಬಹುಮಟ್ಟಿಗೆ ಹೀರಿಕೊಂಡು, ಹಾಗೆ ಪಾಟಲ ವರ್ಣಕ್ಕೆ ತಿರುಗುತ್ತದೆ. 
“:ದಿವಾನಖಾನೆ” ಯಲ್ಲಾಗುತ್ತಿದ್ದ ಇತರೆಲ್ಲ ವರ್ಣ ರೂಪಾಂತರಗಳಿಗೂ ಇದೇ ಮುಖ್ಯ 
ವಿವರಣೆಯಾಗಿದೆ. 

ಆದರೆ ಕೆಂಪು ಬಣ್ಣದ ದೀಪ ಹಾಕಿದಾಗ ಕ್ರಾನ್‌ಬೆರ್ರಿ ಹಣ್ಣಿನ ರಸವು ತನ್ನೆಲ್ಲ ಬಣ್ಣವನ್ನೂ 
ಏಕೆ ಕಳೆದುಕೊಂಡಿತು 1 ಏಕೆಂದರೆ ಗಾಜಿನ ಸೀಸೆಯು ಹಸುರು ಉಣ್ಣಯ ಬಟ್ಟೆಯ 
ಉದ್ದಕ್ಕೂ ಹಾಸಿದ್ದ ಬಿಳಿಯ ಪಟ್ಟೆಯ ಮೇಲೆ ನಿಂತಿರುತ್ತದೆ. ಈ ಪಟ್ಟಿಯನ್ನು ತೆಗೆಜೆವೆಂದರೆ 
ಕ್ರಾನ್‌ ಬದ್ರ ಹಣ್ಣಿನ ರಸ ಕೆಂಪಾಗಿ ಬದಲುತ್ತದೆ. ಅದು [ಕಂಪು ಬೆಳಕಿನಲ್ಲಿ) ತನ್ನ ಬಣ್ಣವನ್ನು 
ಪಟ್ಟೆಯ "ಹನ್ನೆಲೆಯಲ್ಲಪ್ಟ ಕಳೆದುಕೊಳ್ಳುತ್ತದೆ. ಈ ಪಟ್ಟಿಯು ಕೆಂಪು ಬಣ್ಣಕ್ಕೆ ತಿರುಗಿದರೂ. 
ನಾವು ಅದನ್ನು ಬಿಳಿ "ಎಂದೇ ಭಾವಿಸರುತ್ತೇವೆ. ಅಭ್ಯಾನಬಲವೂ ಪ ಪಾಟಲವರ್ಣದ ಟೇಬಲ್‌ 


ಈ 


a 


ಮನರಂಜನೆಗಾಗಿ ಭೌತಶಾಸ್ತ್ರ 203 


ಕ್ಲಾತ್‌ ಉಂಟುಮಾಡುವ ವೈದ್ಧಶ್ಯವೂ ಇದಕ್ಕೆ ಕಾರಣ. ಹಣ್ಣಿನ ರಸವು ಪಟ್ಟೆಯ ಬಣ್ಣವನ್ನೇ 


ಹೊಂದಿರುವುದರಿಂದಲೂ, " ಪಟ್ಟಿಯ ನ್ನು “ನಾಪು ಬಿಳಿಯೆಂದೇ ಭಾವಿಸಿಕೊಂಡಿರುವುದ 
ರಿಂದಲೂ, ನಾವು ಅಪ ಪ್ರಯತ್ನಪು ೧ರ್ವಕವಾಗಿಯೇ ಹಣ್ಣಿನ ರಸವೂ ಬಿಳಿಯೆಂದೇ 
ಭಾವಿಸುತ್ತೇವೆ. ಆದ್ದರಿಂದಲೇ ಅದು ಕೆಂಪು ಬಣ್ಣದ ಹಣ್ಣಿನ ರಸವಾಗಿ ಕಾಣಿಸಿಕೊಳ್ಳದೆ 
ವರ್ಣರಹಿತ ಜಲವಾಗಿ ಕಾಣಿಸಿಕೊಳ್ಳುತ್ತದೆ. ಸುತ್ತಮುತ್ತಲ ಪರಿಸರವನ್ನು ಬಣ್ಣದ ಗಾಜುಗಳ 


ಮೂಲಕ ನೋಡುತ್ತ ನೀವು ಇದೇ ಭಾವನೆಯನ್ನು. ಪಡೆದುಕೊಳ್ಳಬಹುದು. 


ಪುಸ್ತಕವು ಎಷ್ಟು ಎತ್ತರವಾಗಿದೆ ? 

ನೀವು ಹಿಡಿದಿರುವ ಪುಸ್ತಕವನ್ನು ಒಂದು ತುದಿಯ ಮೇಲೆ ನೆಲದ ಮೇಲೆ ನಿಲ್ಲಿಸಿ ಅದು 
ಎಷ್ಟು ಎತ್ತರವಾಗಿದೆ, ಎಂದು ತಿಳಿಸುವಂತೆ ನಿಮ್ಮ ಮಿತ್ರರನ್ನು ಕೇಳಿ. ಅನಂತರ ಅವರ 
ಉತ್ತರವನ್ನು ತನಿಖೆ ಮಾಡಿ ನೋಡಿ. ಅವರ ಉತ್ತರ ತಪ್ಪುಗಿರುವುದು ಖಂಡಿತ. ಪುಸ್ತಕವು 
ವಾಸ್ತವವಾಗಿ ಅವರು ಹೇಳುವುದಕ್ಕಿಂತ ಅರ್ಧವಷ್ಪೆ ಎತ್ತರವಾಗಿರುತ್ತದೆ. ಅಷ್ಟೇ ಅಲ್ಲ 
ಪುಸ್ತಕವು ಎಷ್ಟು ಎತ್ತರವಾಗಿರುತ್ತದೆ ಎಂಬುದನ್ನು ತೋರಿಸಲು ಬಾಗಿ ತೋರಿಸನಿರುವಂತ 
ಹೇಳಿ. ಮಾತುಗಳಲ್ಲಷ್ಟೆ ಉತ್ತರವನ್ನು ಹೇಳುವಂತೆ ಹೇಳಿ. ಇದರಲ್ಲಿ ನೀವೂ ಅವರಿಗೆ 
ಸಹಾಯಮಾಡಿ. ನೀವು ಈ ಪ್ರಯೋಗಗಳನ್ನು ಇತರ ಯಾವುದೇ ಸುಪರಿಚಿತ 
ವಸ್ತುವಿನೊಂದಿಗೂ ಮಾಡಬಹುದು - ಟೇಬಲ್‌ ಲ್ಯಾಂಪ್‌, ಅಥವಾ ಹ್ಯಾಟ್‌ ಇವೇ 
ಮುಂತಾದವು. ಆದರೆ ಆ ವಸ್ತುವು ನೀವು ನಿಮ್ಮ. ಕಣ್ಣಿನ ಮಟ್ಟದಲ್ಲಿ ನೋಡಿ 
ಒಗ್ಗಿರುವಂಥದಾಗಿರಬೇಕು. ಜನರು ತಪ್ಪ ಉತ್ತರ ಹೇಳುವುದಕ್ಕೆ ಕಾರಣಪೆಂದರೆ, ಅಂಚು 

ಲಿನಿಂದ ನೋಡಿದಾಗ ಪ್ರತಿ ವಸ್ತುವೂ 
ಆಕರದಲ್ಲಿ ಕುಗ್ಗಿದಂತೆ ಕಾಣುವುದಾಗಿದೆ. 


ಗೋಪುರ ಗಡಿಯಾರದ 
ಮುಖಫಲಕ 

ನಮಗಿಂತ ಶೀರ ಎತ್ತರದಲ್ಲಿರುವ 
ವಸ್ತುಗಳ, ಅದರಲ್ಲೂ ವಿಶೇಷವಾಗಿ 
ಗೋಪುರ ಗಡಿಯಾರದ ಮುಖಫಲಕದ 
ಗಾತ್ರವನ್ನು ಅಂದಾಜು ಮಾಡುವಾಗಲೂ 
ನಾವು ಸತತವಾಗಿ ಇದೇ ತಪ್ಪು 
ಮಾಡುತ್ತೇವೆ. ಈ ಗಡಿಯಾರಗಳು ತುಂಬ 
ದೊಡ್ಡವೆಂದು ನಮಗೆ ತಿಳಿದಿದ್ದರೂ 
ಅವುಗಳ ಗಾತ್ರಗಳ ಬಗೆಗೆ ಮಾಡುವ ನಮ್ಮ 
ಅಂದಾಜುಗಳು ಅವುಗಳ ನಿಜವಾದ 
ಗಾತ್ರಕ್ಕಿಂತ ತುಂಬ ಕಮ್ಮಿಯಾಗಿಯೇ 
ಇರುತ್ತವೆ. ಲಂಡನ್ನಿನಲ್ಲಿರುವ ಸುಪ್ರಸಿ 
ಪೆಸ್ಟ್‌ಮಿನ್‌ಸ್ಟರ್‌ ಗೋಪುರ ಗಡಿಯಾರ 
ವನ್ನು ನೆಲದ ಮೇಲಕ್ಕೆ ತಂದು ಇರಿಸಿದಾಗ 


ಚಿತ್ರ 135 : ವೆಸ್ಟ್‌ಮಿನ್‌ಸ್ಟರ್‌ ಗೋಪುರ 
ಗಡಿಯಾರದ ಗಾತ್ರ. 


204 ಮನರಂಜನೆಗಾಗಿ ಭೌತಶಾಸ್ತ್ರ 


ಎಷ್ಟು ದೊಡ್ಡದಾಗಿ ಕಾಣುತ್ತದೆಂಬುದನ್ನು ಚಿತ್ರ 135 
ತೋರಿಸುತ್ತದೆ. ಸಾಮಾನ್ಯ ಮಾನವ ವ್ಯಕ್ತಿ] ಗಳು ಅದರ 
ಮುಂದೆ ತೀರ ಸಣ್ಣ ಆಕಾರದವರಾಗಿ ಕಾಣುತ್ತಾರೆ. 
ಆದರೂ ಅದು, - ನೀವು ನಂಬಿದರೆ ನಂಬಿ, , ಬಿಟ್ಟರೆ 
ಬಿಡಿ - ದೂರದಲ್ಲಿ ತೋರಿಸಿರುವ ಗಡಿಯಾರ 
ಗೋಪುರದ ಸಣ್ಣ ರಂಧ್ರದಲ್ಲಿ ಸರಿಯಾಗಿ 
ಕೂರುತ್ತದೆ. 


ಕಪ್ಪು ಮತ್ತು ಬಿಳುಪು 
ಚಿತ್ರ 136ನ್ನು ದೂರದಿಂದ ನೋಡುತ್ತ ಕೆಳಗಿನ 
ಕಪ್ಪು ಬಟ್ಟಿಗೂ ಮೇಲಿರುವ ಯಾವುದೇ ಕಪ್ಪು 
ಬಟ್ಟಿಗೂ ಮಧ್ಯೆ ಎಷ್ಟು ಅಂಥವೇ ಕಪ್ಪು ಬಟ್ಟುಗಳನ್ನು 
ನವೆಂಬುದನ್ನು ಹೇಳಿ, ನೋಡೋಣ. 
ನಾಲ್ಕೆ ಅಥವಾ ದೆ? " "ವದಕ್ಕೆ ಸ ್ಕೈ ಸಾಕಷ್ಟು ಸ್ಥಃ ಸ್ಥಳವಿಲ್ಲ 
ಅದಕೆ ನಾಲ್ಕಕ್ಕಂತೂ ಖಂಡಿತ ಇರುವಷ್ಟು 
ನಡುವಿನ ದೂರವು ಮೇಲಿನ ಎರಡೂ ಸ್ಥಳವಿದೆ'' ಎಂದು ನೀವು ಹೇಳುವಿರೆಂದೇ ನಾನು 
ಬಟ್ಟುಗಳ ಹೊರ ಅಂಚುಗಳ ನಡುವಿನ ಖಂಡಿತ ಹೇಳಬಲ್ಲೆ. 


ದೂರಕ್ಕಿಂತ ಹೆಚ್ಚಾಗಿರುವಂತೆ ಕಂಡು ಆದರೆ ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ, 
ಬರುತ್ತದೆ. ವಾಸ್ತವವಾಗಿ ಎರಡು ಬೇಕಾದರೆ ನೀವು ತನಿಖೆ ಮಾಡಿ ನೋಡಿ, ಅಲ್ಲಿ 
ದೂರಗಳೂ ಸರಿಸಮವಾಗಿವೆ. ಮೂರಕ್ಕೆ ಸ ಸಾಲುವಷ್ಟು ಸ್ಥಳವಷ್ಟೆ ಇದೆ, ಹೆಚ್ಚಿಗಿಲ್ಲ! 
ಕಪ್ಪು ಚುಕ್ಕೆಗಳು ಬಿಳಿ ಚುಕ್ಕೆಗಳಿಗಿಂತ ಚಿಕ್ಕದಾಗಿ ಕಾಣುವ ಈ ಭ್ರಾಮಕ ಪ್ರವೃತ್ತಿಯನ್ನು 


ರೇಡಿಯೇಷನ್‌" (ಪ್ರಭಾವಿಸ್ತರಣ) ಎಂದು ಕರೆಯುತ್ತಾರೆ. ಇದಕ್ಕೆ ನಮ್ಮ ಕಣ್ಣಿನ 
ನ್ಯೂನತೆಯೇ ಕಾರಣ. ದೃಕ್‌ಸಾಧನವಾಗಿ ನಮ್ಮ ಕಣ್ಣು "ಕಟ್ಟುನಿಟ್ಟಾದ ದೃಕಎಜ್ಞಾನ 
ಅಳತೆಗಳಿಗೆ ಸರಿಹೊಂದುವಂತೆ ಅಳತೆಗಳನ್ನು ನೀಡುವುದಿಲ್ಲ. ಅದರ 'ಪಕ್ರೀಕರಿಸಲಾಗುವ 
ಮಾಧ್ಯಮಗಳು ಅಕ್ಷಿಪಟಲದ ಮೇಲೆ, ಚೆನ್ನಾಗಿ ನಾಭಿಗೂಡಿಸಿದ ಕ್ಯಾಮರಾದ ಉಜ್ಜಿದ ಗಾಜಿನ 
ತೆರೆಯ ಮೇಲೆ ಕಾಣುವಂತೆ, ಸ್ಫುಟವಾದ 'ಅಂಚುಗಳುಳ್ಳ ಬಿಂಬಗಳನ್ನು ಮೂಡಿಸುವುದಿಲ್ಲ. 
""ಗೋಳಾಪಸರಣ'' ಎಂದು ಕರೆಯಲಾಗುವ ಪ್ರಸಂಗದಿಂದಾಗಿ ಪ್ರತಿಯೊಂದು ಬೆಳಕಿನ 
ತುಣುಕೂ ಬೆಳಕಿನ ಸೆರಗನ್ನು ಹೊಂದಿರುತ್ತದೆ. ಇದು ಅಕ್ಷಿಪಟಲದ ಮೇಲೆ ಬೀಳುವ 
ಬಿಂಬವನ್ನು ಹಿಗ್ಗಿಸುತ್ತದೆ. ಆದ್ದರಿಂದಲೇ ಬೆಳಕಿನ ಪ್ರದೇಶಗಳು ಯಾವಾಗಲೂ ಅದೇ ಗಾತ್ರದ 
ಕತ್ತಲಿನ ಪ್ರದೇಶಗಳಿಗಿಂತ ಹೆಚ್ಚು ದೊಡ್ಡದಾಗಿ ಕಾಣಬರುವುದು. 

ಈ ಘಟನೆಗೆ ಸಂಬಂಧಿಸಿ ಮಹಾಕವಿ ಗ್ಯೋಥೆಯವರು ತಮ್ಮ "ವರ್ಣಸಿದ್ಧಾಂತ' 
ಕೃತಿಯಲ್ಲಿ ಕೆಳಗಿನಂತೆ ಬರೆದಿದ್ದಾರೆ. ಈ ಮಹಾಕವಿಯು ನಿಸರ್ಗವನ್ನು ತುಂಬ ಗಮನವಿತ್ತು 
ಅಭ್ಯಸಿಸುವ ವಿದ್ಯಾರ್ಥಿಯಾಗಿದ್ದರೂ ಯಾವತ್ತೂ ಸಾಕಷ್ಟು ವಿವೇಕ ದೃಷ್ಟಿಯ 
ಭೌತವಿಜ್ಞಾ _ನಿಯೇನೂ ಆಗಿರಲಿಲ್ಲ. 

“ಕಪ್ಪು ವಸುವೊಂದು ಅದೇ ಗಾತ್ರದ ಬಿಳಿಯ ವಸುವಿಗಿಂತ ಹೆಚ್ಚು ಚಿಕ್ಕದಾಗಿ 


ಬ 


ಕಾಣುತ್ತದೆ. ಕಪ್ಪು ಹಿನ್ನೆಲೆಯಲ್ಲಿರುವ ಬಿಳಿ ಬಟ್ಟೊಂದನ್ನೂ ಬಿಳಿ ಹಿನ್ನೆಲೆಯಲ್ಲಿರುವ ಅದೇ 


ಮನರಂಜನೆಗಾಗಿ ಭೌತಶಾಸ್ತ್ರ 205 


ಗಾತ್ರದ ಕಪ್ಪು ಬಟ್ಟೊಂದನ್ನೂ ನಾವು ಏಕಕಾಲದಲ್ಲಿ ನೋಡಿದಲ್ಲಿ ಕಪ್ಪು ಬಟ್ಟು ಬಿಳಿಯ 


ಸ್ಸ 


ಬಟ್ಟಿಗಿಂತ ಸುಮಾರು" ಐದನೇ ಒಂದರಷ್ಟು ಚಿಕ್ಕದಾಗಿ ಕಂಡುಬರುತ್ತದೆ. ಕಪ್ಪು ಬಟ್ಟನ 


ಮು 
ಟಿ 


ಅನುಗುಣವಾಗಿ ದೊಡ್ಡದು ಮಾಡಿದಲ್ಲಿ ಎರಡು " ಬಟ್ಟುಗಳೂ ಒಂದೇ ಸಮನಾಗಿರುವಂತೆ 
ಕಂಡುಬರುತ್ತವೆ. ಬಿದಿಗೆ ಚಂದ್ರನು ಯಾವ ವೃತ್ತದ ಒಂದು ಭಾಗವಾಗಿ ಕಾಣುತ್ತದೆಂದರೆ 
ಆ ವೃತ್ತದ ವ್ಯಾಸವು, ಚಂದ್ರನ. ನಾವು ಕೆಲವು ತ ಕಾಣುವ ಕಪ್ಪು ಭಾಗದ ("ಹಳೆಯ 
ಚಂದ್ರ ನು ಹೊಸ ಚಂದ್ರನ ತೋತತೆಕ್ಕೆಯಲ್ಲಿ ರುವಾಗ'' ನಾವು ಕಾಣುವ ಬೂದುಬಿಳಿ ಭಾಗ - 

ವೃತ್ತದ ವ್ಯಾಸಕ್ಕಿಂತ ಹೆಚ್ಚು ದೊಡ್ಡದಾಗಿರುತ್ತದೆ. ಕಡುವರ್ಣಗಳ ಬಟೆ ಟೆಗಳನ್ನು 
ಉಟ್ಟಾಗ ನಾವು “3 ಂವರ್ಣಗಳ ಹಟಿಗಳನ್ನು ಉಟ್ಟಾಗ ಕಾಣುವುದಕ್ಕಿಂತ ಹೆಚ್ಚು ತೆಳುವಾಗಿ 
ಕಾಣುತ್ತೇವೆ. ಯಾವುದಾದರೂ ವಸ್ತುವಿನ ಅಂಚಿನಿಂದ ಹೊರ ` ಬರುವ ಳಕು ಆ 
ವಸ್ತುವಿನಲ್ಲಿ ಆ ಸ್ಥಳದಲ್ಲಿ ಕುಗ್ಗನ್ನು ಉಂಟುಮಾಡಿದಂತೆ ಕಂಡುಬರುತ್ತದೆ. 
ರೂಲುಕಡ್ಡಿಯು ಆ ಸ್ಥಳದಲ್ಲಿ ಒಂದು ಕಚ್ಚು ಹೊಂದಿರುವಂತೆ ಕಂಡುಬರುತ್ತದೆ. 
ಹುಟ್ಟುತ್ತಿರುವ ಹಾಗೂ. ಮುಳುಗುತ್ತಿರುವ ಸೂರ್ಯನು ಕ್ಷಿತಿಜದಲ್ಲಿ ಸ್ವಲ್ಪ ಹಳ್ಳ 
ಉಂಟುಮಾಡಿರುವಂತೆ ಕಾಣುತ್ತದೆ.” 


ee 


8 


ಹಾ 
ನ 
ರೂಲುಕಡ್ಡಿಯೊಂದರ "ಹಿಂಬದಿಯಿಂದ" “ಮೋಂಬತ್ತಿ ಜ್ವಾಲೆಯನ್ನು ನೋಡಿದಾಗ, 


ಚಿತ್ರ 138 : ದೂರದಿಂದ ನೋಡಿದಾಗ ಈ 
ಕಪ್ಪ ಬಟ್ಟುಗಳು ಷಡ್ಬುಜಾಕೃತಿಗಳಂತೆ 
ಕಂಡುಬರುತ್ತವೆ. 


ಗ್ಯೋಥೆಯವರು ಮೇಲೆ ತಿಳಿಸಿರುವ ಎಲ್ಲ ಅಂಶಗಳೂ ಸರಿಯಾದವೇ. ಆದರೆ ಒಂದೇ 
ಒಂದು ತಪ್ಪದೆ. ಬಿಳಿಯ ಬಟ್ಟು ಅದೇ ಗಾತ್ರದ ಕರಿಯ ಬಟ್ಟಿಗಿಂತ ಯಾವಾಗಲೂ ಒಂದೇ 
ಪ್ರಮಾಣದಲ್ಲಿ ದೊಡ್ಡದಾಗಿ ಕಾಣುವುದಿಲ್ಲ, "ದು ನೀವು ಬನ್ನು ಎಷ್ಟು ದೂರದಿಂದ 
ನೋಡುತ್ತಿದ್ದೀರಿ ಎಂಬುದರ ಮೇಲೆ ಅವಲಂಬಿಸಿರುತ್ತದೆ. ಏಕೆ 9 

ಚಿತ್ರೆ 136ಅನ್ನು ಇನ್ನೂ ಹೆಚ್ಚು ದೂರ ಸರಸಿ. ಭ್ರಮೆಯು ಇನ್ನೂ ಹೆಚ್ಚು ಎದ್ದು 
ಕಾಣುತ್ತದೆ. ಏಕೆಂದರೆ, ನಾವು ತಿಳಿಸಿದಂಥ ಮತ್ತೂ ಹೆಚ್ಚಿನ ಸೆರಗು ಯಾವತ್ತೂ ಅದೇ 
ಅಗಲದ್ದಾಗಿರುತ್ತದೆ. ಹತ್ತಿರದಲ್ಲಿ ಈ ಸೆರಗು ಬಿಳಿಯ ಪ್ರದೇಶವನ್ನು ಶೇ. 10ರಷ್ಟು 
ಹೆಚ್ಚಿಸುತ್ತದೆ; ದೂರದಲ್ಲಿ ಅದು ಬಿಳಿ ಪ್ರದೇಶದ ಶೇ. 30ರಿಂದ 50ರಷ್ಟು ಭಾಗವನ್ನು ತಾನೇ 


206 ಮನರಂಜನೆಗಾಗಿ ಭೌತಶಾಸ್ತ್ರ 


ಗೆದುಕೊಳ್ಳುತ್ತದೆ, ಏಕೆಂದರೆ ಬಟ್ಟಿನ ನಿಜವಾದ ಬಿಂಬವು ಆಗಲೇ ತಾನೇ ಹೆಚ್ಚು 


1ಕ್ಕದ: ಗಿರುತ್ತಶೆ. ಚಿತ್ರ 137ರಲ್ಲಿನ ಗುಂಡಾದ ಬಿಳಿಯ ಬಟ್ಟುಗಳನ್ನು ಎರಡು ಅಥವಾ 
ಹೆಜ್ಜೆಗಳ ದೂರದಿಂದ ನೋಡದಾಗ ಅವು" ಷಡ್ಭುಜಗಳಾಗಿ ಏಕೆ 


ರ ಹ ಸಿಗಿಸಿ ನಿಜವಾ ವಾದ ಜೇನಿನ ಗೂಡಿನಂತೆಯೇ ಕಾಣುತ್ತದೆ. 

ಈ ಭ್ರಮೆಗೆ "ಇರೇಡಿಯೇಷನ್‌' (ಪ್ರಭಾವಿಸ್ತರಣ) ಕಾರಣವೆಂದು ಹೇಳುವುದು ನನಗೆ 
ಇಷ್ಟು ತೃಪ್ತಿ ನೀಡುವ ವಿವರಣೆಯೇನಾಗಿಲ್ಲ. ಏಕೆಂದರೆ ಬಿಳಿಯ ಹಿನ್ನೆಲೆಯಲ್ಲಿರುವ ಕಪ್ಪು 
(ಚಿತ್ರ 138) ದೂರದಿಂದ ಷಡ್ಡುಜಗಳಾಗಿಯೇ ಕಂಡುಬರುತ್ತವೆಂದು ನಾನು 
Wik ಅಪಸರಣವು ಬಟ್ಟುಗಳನ್ನು ಹಿಗ್ಗಿಸದೆ, ತದ್ವಿರುದ್ಧವಾಗಿ ಕುಗ್ಗಿಸಿದರೂ ಅವು 
ಗಳಾಗಿ ಭಾರ 2 ಒಟ್ಟಿನ ಮೇಲೆ ದೃಷ್ಟಿ ಭ್ರಮೆಗಳಿಗೆ ಸಂಬಂಧಿಸಿ ನೀಡಿರುವ 
ಗ ತೃಪ್ತಿಕರವಾಗಿಲ್ಲವೆಂದೇ ಹೇಳಬೇಕು. ವಾಸ್ತವವಾಗಿ 

ನ್ನೂ ವಿವರಣೆಗಳನ್ನು ನೀಡಬೇಕಾಗಿದೆ. 


ಯಾವುದು ಹೆಚ್ಚು ಕಪ್ಪು? 
ಚಿತ್ರ 1399 ನಮಗೆ ನಮ್ಮ ಕಣ್ಣಿನ ಮತ್ತೊಂದು ನ್ಯೂನತೆಯ ಪರಿಚಯ 
ಡಿಕೂಡುತ್ತದ್ದ ಇದೇ ಅಸ್ತಿಗ್ಯಾಟಿಸ್ಕ್‌, ಅಸಮ ದೃಷ್ಟಿದೋಷ. ಈ ಚಿತ್ರವನ್ನು ಒಂದು 
'ನಿಂದ ಸೋಡಿ. ಎಲ್ಲ ನಾಲ್ಕು ಅಕ್ಷರಗಳೂ ಒಂದೇ ಪ್ರಮಾಣದಲ್ಲಿ ಕಪ್ಪಾಗಿ ಕಾಣುವುದಿಲ್ಲ. 
ಹೆಚ್ಚು ಕಪ್ಪಾಗಿ ಕಾಣುವ ಅಕ್ಷರ ಯಾವುದು ಎಂಬುದನ್ನು ಗಮನಿಸಿ. ಅನಂತರ 
ನ್ನು ಪಕ್ಕ ತಿರುಗಿಸಿ. ತುಂಬ ಹೆಚ್ಚು ಕಪ್ಪು ಎಂದು ನೀವು ಭಾವಿಸಿದ ಅಕ್ಷರವು 
10ತೆ ನೊಡು" ಬಣ್ಣಕ್ಕೆ ತಿರಗುವುದು. ಈಗ ಇನ್ನೊಂದು ಅಕ್ಬರ ತುಂಬಹೆ ಚ್ಚು ಕಪ್ಪಾಗಿ 


ವುದು, 
ವಾಸ್ತವವಾಗಿ ಎಲ್ಲ ನಾಲ್ಕು ಅಕ್ಷರಗಳೂ ಒಂದೇ ಪ್ರಮಾಣದಲ್ಲಿ ಕಪ್ಪಾಗಿವೆ; ಅವನ್ನು 
ರೆ ಚೇರೆ ದಿಕ್ಕುಗಳಲ್ಲಿ ಕಪ್ಪು "ಮಾಡಲಾಗಿದೆ, ಅಷ್ಟೆ ನಮ್ಮ ಕಣ್ಣುಗಳೂ ಬೆಲೆ ಬಾಳುವ 
ಗಾಜಿನ ಲೆನ್ನುಗಳಷ್ಟೇ ಪರಿಪೂರ್ಣವಾಗಿ ನಿರ್ದೋ ಷಯುತವಾಗಿದ್ದಲ್ಲಿ ಅಕ್ಷರಗಳನ್ನು ಬೇರೆ 
ಬೀರೆ ದಿಕ್ಕುಗಳಲ್ಲಿ ಕಪ್ಪು ಮಾಡಲಾಗಿರುವುದು ಅಕ್ಷರಗಳು ಎಷ್ಟು ಪ್ರಮಾಣದಲ್ಲಿ ಕಪ್ಪಾಗಿವೆ 
:ಬುದರ ಮೇಲೆ ಯಾವ ಪರಿಣಾಮವನ್ನೂ ಹೊಂಡಿರುತ್ತಿರಲಿಲ್ಲ. ಆದರೆ ನಮ್ಮ ಕಣ್ಣುಗಳು 


ಬೆಳಕನ್ನು ಒಂದೇ ಪ್ರಮಾಣದಲ್ಲಿ ಬೆ ಬೇರೆ ಬೇರೆ ದಿಕ್ಕುಗಳಲ್ಲಿ ವಕ್ರಿ ರಿಸದಿರುವುದರಿಂದ ನಾವು 


RAL ಇಕ್‌ 


ಚಿತ್ರ 139: ] 
ಉಳಿದೆಲ್ಲ ಅಕ್ಷರಗಳಿಗಿ 03 ಹೆಚ್ಚು ಕಪ್ಪಾಗಿ ಕಂಡುಬರುತ್ತದೆ. 
ರುವರಂಜನೆಗಾಗಿ ಭೌ: ತಶಾಸ್ತ್ರ 207 


ಲಂಬವಾದ, ಸಮತಲವಾದ ಹಾಗೂ ಇಳುಕಲಾದ ಗೆರೆಗಳನ್ನು ಅಷ್ಟೇ ಸ್ಪಷ್ಟವಾಗಿ 


ಸ “ಬು 
ಕಾಣಲಾರೆವು. 

ನಮ್ಮ ಕಣ್ಣು ಈ ನ್ಯೂನತೆಯನ್ನು ಹೊಂದಿಲ್ಲದಿರುವುದು ತುಂಬ ಅಪರೂಪ. ಕೆಲವು 
ಜನರಲ್ಲಿ ಈ ಅಸ; ಸಮು ದೃಷ್ಟಿದೋಷವು ಎಷ್ಟು ಹೆಚ್ಚಾಗಿರುತ್ತದೆಂದರೆ ಅದು ಅವರ ದೃಷ್ಟಿಯ 


ಚುರುಕನ್ನು ಗಮನಾರ್ಹವಾಗಿ ಕಮ್ಮಿಯಾಗಿಸಿರುತ್ತದೆ. ಅವರು ಈ ದೋಷವನ್ನು 
ಸರಿಪಡಿಸಿಕೊಳ್ಳಲು ವಿಶೇಷ ಕನ್ನಡಕಗಳನ್ನು ಉಪಯೋಗಿಸಬೇಕಾ ಕಾಗುತ್ತದೆ. 
ನಮ್ಮ ಕಣ್ಣುಗಳು ಇನ್ನೂ "ಇತರ ಕೆಲವು ದೋಷಗಳನ್ನು ಹೊ ಸಾ ಇವನ್ನು ಹೇಗೆ 
ಸರಿಪಡಿಸಬೇಕೆಂಬುದನ್ನು ನೇತ್ರ ವೈದ್ಯರು ಬಲ್ಲರು. ಈ ದೋಷಗ ಳ ಬಗೆಗೆ ಹೆಲ್‌ 
ಹೀಗೆ ಹೇಳಿದ್ದಾರೆ: 
“ಅಂಥ ನ್ಯೂನತೆಗಳಿರುವ ಉಪಕರಣವನ್ನು ನೇತ್ರವೈದ್ಯನೊಬ್ಬನು ನನಗೆ ಮಾರುವ 
ಸಾಹಸ ಮಾಡಿದಲ್ಲಿ ನಾನು ಅವನನ್ನು ಬಾಯಿಗೆ ಬಂದಹಾಗ ಬಯ್ಕುತ್ತೇನೆ ಮತ್ತು ಆ 
ಉಪಕರಣವನ್ನು ಎಲ್ಲರಿಗೂ ಕಾಣುವಂತೆ ಹಿಂದಿರುಗಿಸುತ್ತೇನೆ. 
ನಮ್ಮ ಕಣ್ಣುಗಳು ತಮ್ಮಲ್ಲಿರುವ ಕೆಲವು ನ್ಯೂನ ತೆಗಳಿಂದಾಗಿ ಒಳಗಾಗುವ ಈ 
ಭ್ರಮಗಳಲ್ಲದೆ, ತೀರ ಬೇರೆಯೇ ಆದ ಕಾರಣಗಳಿಗಾಗಿ ಅವು ಈಡಾಗುವ ಇತರ ಅನೇಕ 
ಭ್ರಮೆಗಳೂ ಇವೆ. 


ತ 
ಲ್ನ 


ಲ 
ನಿಮ್ಮನ್ನು ದಿಟ್ಟಿಸಿ ನೋಡುವುವಷ್ಟೆ ಅಲ್ಲ ನೀವು ಹೋದೆಡೆಯಲ್ಲೆಲ್ಲ ತ: ಸ ಮ್ಮ ದೃಷ್ಟಿಯಿಂದ 
ನಿಮ್ಮನ್ನೇ ಹಿಂಬಾಲಿಸಿಕೊಂಡು ಬರುವಂಥ ಭಾವಚಿತ್ರಗಳನ್ನು ನೀವು ದಲ ಒಂದು ಬಾರಿ 


ಕಂಡಿರಶಿಕ್ಕೆ ಸಾಕು. ಈ ವಿದ್ಯಮಾನವನ್ನು ಬಹಳ ಹಿಂದೆಯೇ ಜನ ಗಮನಿಸಿದ್ದರು. ಇದು 
ಯಾವತ್ತೂ ಅನೇಕರನ್ನು ದಿಗ ಮೆಸೊಳಿಸಿದ್ದರೆ 
ಕೆಲವರನ್ನು ಭಯಬ್ರಾಂತರನ್ನಾಗಿಯೂ 


ಬಗೆಗೆ ಅದ್ಭುತ ವಿವರಣೆ ನೀಡಿದ್ದಾರೆ: 
“ಅದರೆ ಕಣ್ಣುಗಳು ಅವನಲ್ಲೇ ನೆಟಿದವು. 


ಗು 


ಬೇರೇನನ್ನೂ ಕಾಣಲು ಇಷ್ಟಪಡದೆ ಅವನನ 
ನೋಡಲು ಬಯಸುವೆ ಕಹತ 
ಅಡ್ಡಬಂದ ಬೀರೆ ಎಲ್ಲ ವಸ್ತುಗಳನ್ನೂ 
ನಿವಾರಿಸಿಕೊಂಡು ಆ ಭಾವಚಿತ್ರವು ಅವನತ್ತವೇ 
ಅವನನ್ನೇ ದಿಟ್ಟಿಸಿ ನೋಡುತ್ತಿ! ದ್ದಿತು. ಜೆ 

ಈ ರಹಸ್ಸಾತಕ ಡ್ಡ” ನೋಟದ ಬಗೆಗೆ 
ಸಾಕಷ್ಟು ಸಂಖ್ಯೆಯ ಮೂಢನಂಬಿಕೆಗಳೂ 
ಕಟ್ಟುಕಥೆಗಳೂ ಹುಟ್ಟಿಕೊಂಡಿವೆ. ವಾಸ್ತವವಾಗಿ 
ಇದು ದೃಷ್ಟಿಭ್ರಾಂತಿ ಯಲ್ಲಿದೆ ಬೇರೇನೂ ಅಲ್ಲ 


ಇದರಲ್ಲಿನ ತಂತ್ರವೆಂದರೆ, ಈ 


208 ಮನರಂಜನೆಗಾಗಿ ಭೌತಶಾ 


at 


ಲ್ಲಿ ಕಣ್ಣಿನ ಪಾಪೆಯನ್ನು ಕಣ್ಣಿನ ಮಧ್ಯದಲ್ಲಿ ನೇರವಾಗಿ ಇಟ್ಟರುವುದಾಗಿದೆ - 
ದಿಟ್ಟಿಸಿ ಹನ ಯಾರದೇ" ಕಣ್ಣಿನಲ್ಲಿ ನಾವು ಅದನ್ನು "ಕಾಣುವಂತೆಯೇ 


) ನಮ್ಮನ್ನೂ ದಾಟಿ ನೋಡಿದಾಗ ಪಾಪೆಯೂ ಇಡೀ ಪಾಸಪ್ರರೆಯೂ 
ಕೆ ಕೇಂದ್ರ ದಲ್ಲಿರುವುದಿಲ್ಲ. ಅವು ಆ ಪಕ್ಕೆ ಇಲ್ಲವೆ! ಈ 


2೭೬ 


kc) 


Lee "ಇರುತ್ತದೆ. ನ” ಅದರ ಮುಖವನ್ನು ನಮಗೆ “ಬಳಸ ಅಡೇ 
ಸ್ಟಿತಿಯಲ್ಲಿರುವಂತೆಯೇ ಕಾಣುತ್ತ ಹೋಗುವುದರಿಂದ ನಾವು ಸಹಜವಾಗಿಯೇ ಆ 
ಭಾವಚಿತ್ರ ದಲ್ಲಿರುವ ವ್ಯಕ್ತಿಯು ತನ್ನ ಮುಖವನ್ನು ನಮ್ಮತ್ತ ತಿರುಗಿಸಿದ್ದಾನೆ ಮತ್ತು ನಮ್ಮನ್ನೇ 
ಟಿಸಿ ನೆ ನೋಡುತ್ತಿದ್ದಾನೆ, ಎಂದೇ "ಭಾವಿಸುತೇವೆ. ಇತರ ಇಂಥವೇ ಚಿತ್ರಗಳನ್ನು ಕಂಡಾಗ 
ನಮ್ಮಲ್ಲಿ ಉಂಟಾಗುವ ವಿಚಿತ್ರ ಸಂವೇದನೆಗೂ ಇದೇ ವಿವರಣೆಯಾಗಿದೆ. ನಾವು ಎಷ್ಟೇ 
ತಪ್ಪಿಸಿಕೊಳ್ಳಲು ಯತ್ನಿಸಿದರೂ ಕುದುರೆಯು ನಮ್ಮ ಮೇಲೆಯೇ ನೇರವಾಗಿ ಎರಗಿ 
ಬರುತ್ತಿರುವಂತೆ ಕಾಣುತದೆ; ಭಾವಚಿತ್ರದಲ್ಲಿರುವ ವ್ಯಕ್ತಿ ರು ಬೆರಳು ನಮ್ಮತವೇ ನೇರವಾಗಿ 

ಬೊಟ್ಟು ಮಾಡಿ ತೋರಿಸುವಂತಿರುತ್ತದೆ. ಇಂಥ ಚಿತ್ರಗಳನ್ನು ಕಂಡಾಗ ನಮಗೆ ಯಾವತ್ತೂ 
ಇದೇ “ರೀತಿಯ ವಿಚಿತ್ರ ಅನುಭವವಾಗುತ್ತದೆ. ಚಿತ್ರ 140 ಅಂತಹ ಒಂದು ಚಿತ್ರ. 
ಇಂಥವುಗಳನ್ನು ಸಾಮಾನ್ಯವಾಗಿ ಜಾಹಿರಾತುಗಳಲ್ಲಿ ಅಥವಾ ಪ್ರಚಾರೋದ್ದೇಶಗಳಿಗಾಗಿ 
ಬಳಸಲಾಗುತ್ತದೆ. 


ಣಂ 


[3 


ಇನ್ನಷ್ಟು ದೃಷ್ಟಿ ಭ್ರಾಂತಿಗಳು 

ಚಿತ್ರ 141ರಲ್ಲಿ ನೀವು ಕಾಣುವ ಗುಂಡುಸೂಜಿಗಳಲ್ಲಿ ಅಸಾಮಾನ್ವವಾದುದೇನೂ 
ಇಲ್ಲವೆಂದೇ ಕಂಡುಬರುತ್ತದೆ, ಅಲ್ಲವೇ? ಆದರೆ ಪುಸ್ತಕವನ್ನು. ನಿಮ್ಮ ಕಣ್ಣಿನ ಮಟ್ಟಕ್ಕೆ ತ್ತಿ 
ಹಿಡಿದು, ಕೈಯನ್ನು ಬಟ್ಟಲು ಮಾಡಿಕೊಂಡು ಅದರ ಮೂಲಕ ಒಂದು ಕಣ್ಣಿನಿಂದ 
ಗುಂಡುಸೂಜಿಗಳನ್ನು ನೋಡಿ. ನಿಮ್ಮ ದೃಷ್ಟಿಮಾರ್ಗವು ಅವುಗಳೊಂದಿಗೆ ಜಾರಿಕೊಂಡು 
ಹೋಗುತ್ತಿದೆ ಎಂಬಂತೆ ಅವನ್ನು ಸೋಡಿ. ನಿಮ್ಮ ಕಣ್ಣು ಈ ಗುಂಡುಸೂಜಿಗಳನ್ನು 
ಲಂಜಿಸಿದೆಯೆಂದು ಕಲ್ಪಿಸಿಕೊಂಡಾಗ ಅವುಗಳು ಎಲ್ಲಿ ಓಂಧಿಸುತ ತ್ತವೋ, ಆ ಸ್ಥಳದಲ್ಲಿರಬೇಕು. 
ಆಗ ಈ ಗುಂಡುಸೂಜಿಗಳು ಕಾಗದದ ಮೇಲೆ ನೇರವಾಗಿ ನೆಟಿವೆಯೇನೋ ಎಂದು 


lL 


ನ್ನು ಲಂಬಿಸಿದಾಗ 


ಬಿಂದುವಿನತ್ತಲೇ ಒಂದು ಕಣ್ಣಿನಿಂದ 


ಬಾವನೆ 


ಭಾವನೆ 


ಗುತ್ತ ದೆ. 


209 


ಗುರುತಿಸುತ ಹೋದಲ್ಲಿ ಇದು ನಿಮಗೇ ಗೊತ್ತಾಗುವಡು. 


ಕಂಡುಬರುತ್ತವೆ. ತಲೆಯನ್ನು ಪ ಪಕ್ಕಕ್ಕೆ ಸರಿಸಿದಾಗಲೂ ಈ ಗುಂಡುಸೂಜಿಗಳೂ ಅದೇ ದಿಕ್ಕಿನಲ್ಲಿ 


ವಾಲಿದಂತೆ ಕಂಡುಬರುತ್ತವೆ. 

ಈ ದೃಷ್ಟಿ ಭ್ರಾಂತಿಗೆ ಯಥಾದೃಷ್ಟ ರೂಪಣದ ನಿಯಮಗಳೇ ಕಾರಣ. ಚಿತ್ರವು 
ನೇರವಾಗಿ ನೆಟ್ಟಿರುವ ಗುಂಡುಸೂಜಿಗಳೆದು. ಅದನ್ನು ಕಾಗದದ ಮೇಲೆ ವೀಕ್ಷಕನಿಗೆ ಒಂದು 
ನಿರ್ದಿಷ್ಟ ಸ್ಥಾನದಿಂದ ಹೇಗೆ ಕಾಣುವುದೋ ಹಾಗಿರುವಂತೆ ಪ್ರಲಂಬ ಕೇಖಾಚತ್ರವಾಗಿ 


ರಚಿಸಲಾಗಿದೆ. 


210 


ಮನರಂಜನೆಗಾಗಿ ಭೌತಶಾಸ್ತ್ರ 


A 
ಚಿತ್ರ 144 : 48ಯು ೩೦ಗಿಂತ ದೊಡ್ಡದಾಗಿ ಕಂಡುಬಂದರೂ ಅವೆರಡೂ ಸಮ. 


ನಾವು ಈ ರೀತಿ ದೃಷ್ಟಿ ಭ್ರಾಂತಿಗಳಿಗೆ 
ಈಡಾಗುವುದನ್ನು ನಮ್ಮ ದೃಷ್ಟಿಯ ನ್ಯೂನತೆ ಎಂದಷ್ಟೆ 
ಪರಿಗಣಿಸಬಾರದು. ಇದು ಒಂದು ನಿರ್ದಿಷ್ಟ ರೀತಿಯಲ್ಲಿ 
ಪ್ರಯೋಜನಕಾರಿಯೂ ಹೌದು. ಇದನ್ನು ನಾವು 
ಸಾಮಾನ್ಯವಾಗಿ ನಿರ್ಲಕ್ಸಿಸಿಬಿಡುತ್ತೇವೆ. ಈ ರೀತಿ 
ಭ್ರಾಂತಿಗೊಳಗಾಗದೆ ಇದ್ದಲ್ಲಿ, ನಾವು ಚಿತ್ರಕಲೆಯನ್ನು 
ಹೊಂದಲು ಸಾಧ್ಯವೇ ಇರುತ್ತಿರಲಿಲ್ಲ; ಒಟ್ಟಿನಲ್ಲಿ ನಮಗೆ 
ಲಲಿತ ಕಲೆಗಳಿಂದ ಯಾವುದೇ ರೀತಿಯ ಆನಂದವೂ 
ಲಭಿಸುತ್ತಿರಲಿಲ್ಲ. ನಮ್ಮ ದೃಷ್ಟಿಯ ಈ ನ್ಯೂನತೆಗಳನ್ನು 
ಕಲಾವಿದರು ವಿಸ ಸ್ಪತ ರೀತೆಯಲ್ಲೆ ಬಳಸಿಕೊಳ್ಳುತ್ತಾರೆ. 

"ಇಡೀ 'ಜಿತ್ರಕರೆಯೇ ಈ ಭ್ರಾಂತಿಯ ಮೇಲೆ 
ಅವಲಂಬಿಸಿದೆ'' ಎಂದು 18ನೆಯ ಶತಮಾನದ ಘನ 
ವಿದ್ವಾಂಸ ಯೂಲರ್‌ "ನಾನಾ ಭೌತಿಕ ವಿಷಯಗಳ 
ಏರಿತು ಪಾಠಗಳು' ಎಂಬ ತಮ್ಮ ಸುಪ್ರಸಿದ್ಧ ಕೃತಿಯಲ್ಲಿ 
ಬರೆದಿದ್ದಾರೆ. ""ವಸ್ತುಗಳು ನಿಜಕ್ಕೂ. ಯಾವ 
ರೀತಿಯಲ್ಲಿವೆಯೋ ಅದನ್ನು ಗಮನಕ್ಕೆ ತೆಗೆದುಕೊಂಡು 
ನಾವು ತೀರ್ಮಾನ ನೀಡ ಹೋದಲ್ಲಿ ಈ ಕಲೆ (ಚಿತ್ರ ಕಲೆ) 
ಅಸ್ತಿತ್ವದಲ್ಲೇ ಇರುತ್ತಿರಲಿಲ್ಲ ಮತ್ತು ನಾವು 
ಕುರುಡರಾಗಿರುತ್ತಿದ್ದೆವು. ಚಿತ್ರಕಲಾವಿದನು ನಾನಾ 
ವರ್ಣಗಳನ್ನು ಮಿಶ್ರ ಮಾಡಿ ಚಿತ್ರ ರಚಿಸುವುದು 
ವ್ಯರ್ಥವಾಗುತ್ತಿದ್ದಿತು, ಏಕೆಂದರೆ ನಾವು ಇಲ್ಲಿ ಕೆಂಪು ಇದೆ, 
ಅಲ್ಲಿ ನೀಲಿ ಇದೆ, ಇಲ್ಲಿ ಕಪ್ಪು ಇದೆ ಅಲ್ಲಿ ಬಿಳಿ ಬಣ್ಣದ ಪಟ್ಟಿಗಳಿವೆ, ಎಂದು 
ಹೇಳಿಬಿಡುತ್ತಿದ್ದೆವು. ಎಲ್ಲವೂ. ಒಂದೇ ಸಮತಲದಲ್ಲಿ ಇದ್ದುಬಿಡುತ್ತಿದ್ದವು; ದೂರಗಳಲ್ಲಿ ಯಾವ 
ವ್ಯತ್ಯಾಸವೂ ಕಂಡುಬರುತ್ತಿರಲಿಲ್ಲ: ಯಾವ ವಸ್ತುವನ್ನೂ ಚಿತ್ರಿಸಲು ಆಗುತ್ತಿರಲಿಲ್ಲ. ಚಿತ್ರ 
ಕಲಾವಿದನು ಏನೇನು ತೋರಿಸ ಬಯಸುತ್ತಿದ್ದನೋ ನಿಷ ನಮಗೆ ಕಾಗದದ ಮೇಲಿನ 
ಬರಹಗಳಂತೆ ಕಂಡುಬರುತ್ತಿದ್ದವು. ಆದ್ದರಿಂದ ಭ್ರಾಂತಿಗೊಳಗಾಗುವ ಈ ದೋಷವಲ್ಲದೆ 
ನಮ್ಮ ದೃಷ್ಟಿಯು ಪರಿಪೂರ್ಣವಾಗಿದ್ದು ಬಿಟ್ಟಿದ್ದರೆ ನಮ್ಮ ಪರಿಸ್ಥಿತಿ ಕರುಣಾಜನಕವೇ ಆಗುತ್ತಿರ 
ಲಿಲ್ಲವೇ ? ಏಕೆಂದರೆ ಆಗ ನಾವು ಮನರಂಜಕವಾದ ಉಪಯುಕ್ತವಾದ ಕಲಾವಂತಿಕೆಯು 


ಚಿತ್ರ 145 : ಓರೆಯಾದ 
ಗೆರೆಯು ಮಧ್ಯೆಮದ್ಯೆ 
ಓಡೆದಿರುವಂತೆ ಕಂಡುಬರುತ್ತದೆ. 


ಮನರಂಜನೆಗಾಗಿ ಭೌತಶಾಸ್ತ್ರ 211 


ಚಿತ್ರ 146 : ಬಿಳಿ ಹಾಗೂ 
"ಕಪ್ಪ ಚೌಕಗಳು 
ಸರ್ವರೀತಿಯಲ್ಲೂ 

ಸಮನಾಗಿವೆ. ಅದೇ ರೀತಿ 
ಬಿಳಿ ಹಾಗೂ ಕಪ್ಪ 
ವೃತ್ತಗಳೂ ಸರಿಸಮ. 


ನೀಡುತ್ತಿರ ರುವಂಥ ಆನಂದದಿಂದ ವಂಚಿತರಾಗುತ್ತಿ ತಿದ್ದೆವು.'' 

ದೃಷ್ಟಿಭ್ರಾ ತಿಗಳು ಆನೇಕಾನೇಕವಿವೆ. ಇಡೀ ಸಂಪುಟಗಳನ್ನೇ ತುಂಬಲು ಅವು 
ಸಾಕಾದೀತು. ಅವಲ್ಲಿ ಅನೇಕವು ಎಲ್ಲರಿಗೂ ತಿಳಿದ ಸಾಮಾನ್ಯವಾದವುಗಳು. ಮತ್ತೆ ಕೆಲವು ಅಷ್ಟು 
ತಿಳಿದುಬಂದಿರದವು. ನಾನಿಲ್ಲಿ ತಿಳಿದಿರದ ಆದರೆ ಹೆಚ್ಚೆ ಕೌತುಕಪೂರ್ಣದಾದ ಕೆಲವು 
ಉದಾಹರಣೆಗಳನ್ನು ನೀಡುತ್ತೇ ನೆ. ಚಿತ್ರ 142 ಹಾಗೂ 13ರಲ್ಲಿ ಪಟ್ಟಿ ಪಟ್ಟೆಯ ಹಿನ್ನೆಲೆಯಲ್ಲಿ 
ಬರೆದಿರುವ ಗೆರೆಗಳು ಉಂಟುಮಾಡುವ ಭ್ರಾಂತಿಯು ವಿಶೇಷವಾಗಿ ಪರಿಣಾಮಕಾರಿಯಾಗಿದೆ. 
ಚಿತ್ರ 142ರಲ್ಲಿನ ಅಕ್ಷರಗಳನ್ನು ನೇರವಾಗಿ ಬರೆಯಲಾಗಿದೆ ಎಂದು ಯಾರಿಗೂ ನಂಬಲು 
ಸಾಧ್ಯವೇ ಇಲ್ಲ, ಚಿತ್ರ 143ರಲ್ಲಿನ ವೃತ್ತಗಳು ಸಿಂಬಿಸು: ುತ್ತುಕೊಂಡಿಲ್ಲ ಎಂಬುದನ್ನು 
ನಂಬುವುದಂತೂ ಇನ್ನೂ ಸಾಧ್ಯವಿಲ್ಲ. ಇದನ್ನು ತನಿಖೆ ಮಾಡುವ ಏಕೈಕ "ವಿಧಾನವೆಂದರೆ, 
ಸೀಸದ ಕಡ್ಡಿಯನ್ನು ತೆಗೆದುಕೊಂಡು 'ವೃತ್ತಗಳನ್ನು ಗುರುತಿಸುತ್ತ ಹೋಗುವುದು. ಇದೇ ರೀತಿ 
ಚಿತ್ರ 144ರಲ್ಲಿ ಸರಳರೇಖೆ ಸಿ೦ಯು ಸಡಯಷ್ಟೆ ಉಡ್ಡವಾಗಿದೆ, ಚಿತ್ರದಲ್ಲಿ ಕಾಣುವಂತೆ 
ಚಕ್ಕದಾಗಿಲ್ಲ ಎಂದು ಕೈವಾರವಷ್ಟೆ ನಮಗೆ ತಿಳಿಸುವುದು. 115, 146, 147 ಹಾಗೂ 148ನೇ 
ಚಿತ್ರಗಳಲ್ಲಿರುವ ಭ್ರಾಂಿಗಳನ್ನು ಅವುಗಳ ಶೀರ್ಷಿಕೆಗಳೇ ವಿವರಿಸುತವೆ. ಚಿತ್ರ 147 
ಮಕಾರಿಯಾದುದು ಎಂಬುದನ್ನು ಕೆಳಗಿನ 


ಉಂಟುಮಾಡುವ ಭ್ರಾಂತಿಯು ಎಷ್ಟು ಪರಿಣಾ: 


ಚಿತ್ರ 147: ಬಿಳಿ ಪಟ್ಟೆಗಳು ಛೇದಿಸುವ 
ಸ್ಥಳಗಳಲ್ಲಿ ಸಣ್ಣಸಣ್ಣ ಮಸುಕಾದ ಬೂದು 

"ಚೌಕಗಳು ಕಂಡು ಕಣ್ಣರೆಯಾಗುವಂತೆ 
ತೋರಿಬರುತ್ತದೆ. ವಾಸ್ತವವಾಗಿ ಬಿಳಿಪಟ್ಟೆಗಳು 
ಆದ್ಯಂತ ನಿಜಕ್ಕೂ ಬಿಳಿದಾಗಿಯೇ ಇವೆ” ಕಪ್ಪ 

ಚೌಕಗಳನ್ನು ಕಾಗದದ ಹಾಳೆಯಿಂದ 
ಮುಚ್ಚಿನೋಡಿದಲ್ಲಿ ಇದು ಕಂಡುಬರುತ್ತದೆ. 

ತೀವ್ರ ಕಾಂತಿಭೇದದಿಂದಾಗಿ ಈ ಭ್ರಮ 

| ಉಂಟಾಗುತ್ತದೆ. 


ಮನರಂಜನೆಗಾಗಿ ಭೌತಶಾಸ್ತ್ರ 


ಚಿತ್ರ 148 : ಕಪ್ಪ ಪಟ್ಟೆಗಳು 
ಛೇದಿಸುವ ಸ್ಥಳಗಳಲ್ಲಿ 
ಮಸುಕಾದ ಬೂದು 
ಚೌಕಗಳು ಕಂಡು 
ಕಣ್ಣರೆಯಾಗುವಂತೆ 
ತೋರಿಬರುತ್ತವೆ. 


ಸಿ kp ಪ್ರಕಃ ಟಣಕಾರರು ಮುದ್ರ ಣದ ತಗಡನ್ನು i “ಪರಿಶೀರಿಸು 
ತ್ತಿದ್ದರು. ಈ ಚಿತ್ರವನ್ನು ನೋಡುವಾಗ ಅವರಿಗೆ ಅದನ್ನು ಅಷ್ಟು ಚೆನ್ನಾಗಿ ಮಾಡಿಲ್ಲವೆಂದು 
ಕಂಡುಬಂದಿತು. ಬಿಳಿಯ ಗೆರೆಗಳು ಒಂದನ್ನೊಂದು ಛೇದಿಸುವ ಸ್ಥಳಗಳಲ್ಲಿ ಕಾಣಬರುವ 
ಬೂದು ಕಲೆಗಳನ್ನು ಕೆರೆದು ತೆಗೆದುಹಾಕಬೇಕೆಂದು ಅವರು ಮುದ್ರಣದ ತಗಡನ್ನು 
ಮುದ್ರಣಾಲಯಕ್ಕೆ ಓಂದಿರುಗಿಸು ುವುದರಲ್ಲಿದ್ದರು. ಆಗ ಅಕಸ್ಮಾತ್ತಾಗಿ ಅಲ್ಲಿಗೆ ಹೋದ ನಾನು 


ಅದನ್ನು ತಡೆಹಿಡರೆ, ಅವರಿಗೆ ಈ ಚಿತ್ರ ಉಂಟುಮಾಡುತ್ತಿದ್ದ ಭ್ರಾಂೆಯನ್ನು ವಿವರಿಸಿ ತಿಳಿಸಿದೆ. 


ಸಮೀಪ ದೃಷ್ಟಿ ದೋಷ 

ಸಮೀಪ ದೃಷ್ಟಿ ದೋಷವುಳ್ಳ ವ್ಯಕ್ತಿಯೊಬ್ಬ ಕನ್ನಡಕವಿಲ್ಲದಿದ್ದರೆ ಏನನ್ನೂ ಚೆನ್ನಾಗಿ 
ಕಾಣಲಾರ. ಆದರೆ" ಅವನು ಏನನ್ನು ಕಾಣುತ್ತಾನೆ ಮತ್ತು ಹೇಗೆ ಕಾಣುತ್ತಾನೆ ಎಂಬುದರ ಬಗೆಗೆ 
ಸಹಜ ದೃಷ್ಟಿಯುಳ್ಳ ಜನರು ಅಷ್ಟು ಸ್ಪಷ್ಟವಾದ ಭಾಷಸೆ ಹೊಂದಿರುವುದಿಲ್ಲ. ಹೆಚ್ಚಿನ ಮಂದಿ 
ಸಮೀಪ "ದೃಷ್ಟಿ ದೋಷ ಹೊಂದಿರುವುದರಿಂದ ಅವರು ಹೇಗೆ ನೋಡುತ್ತಾರೆ ಎಂಬುದನ್ನು 
ತಿಳಿಯುವುದು. ಬೋಧಪ್ರದವಾಗಿ ಇದ್ದೀತು. 

ಮೊದಲನೆಯದಾಗಿ, ಸಮೀಪ ದೃಷ್ಟಿ ದೋಷವುಳ್ಳ ವ್ಯಕ್ತಿಗೆ ಪ್ರತಿಯೊಂದೂ ಮಸುಕಾಗಿ 
ಕಾಣುತ್ತದೆ. ಸಹಜ ದೃಷ್ಛಿಯ ವ್ಯಕ್ತಿಗೆ ಗಿಡದ ಎಲೆಗಳೂ ಕೊಂಬೆಗಳೂ ನೀಲ ಗಗನದ 


ಹಿನ್ನೆಲೆಯಲ್ಲಿ ಸ್ಪಷ್ಟವಾಗಿ. ಕಡೆದಿಟ್ಟಂತೆ ಕಂಡುಬಂದಲ್ಲಿ ಸಮೀಪ ದೃಷ್ಟಿ ದೋಷದ ವ್ಯಕ್ತಿಗೆ 
ಅವೆಲ್ಲ ಕೇವಲ ಒಂದು ಭಾರಿ ಹಸುರಿನ ಮುದ್ದೆಯಾಗಿ ಕಂಡುಬರುತ್ತದೆ. ಸಣ್ಣಪುಟ್ಟ 
ವಿವರಗಳು ಅವನಿಗೆ ಕಾಣುವುದೇ ಇಲ್ಲ. ವ್ಯಕ್ತಿಗಳ ಮುಖಗಳು ಅವನಿಗೆ ಎಳೆಯವಾಗಿ ಹೆಚ್ಚು 
ಆಕರ್ಷಕವಾಗಿ ಕಂಡುಬರುತ್ತವೆ. ಕಡೆಗಣ್ಣಿನ ಸುಕ್ಕುಗಳೂ ಇತರ ಸಣ್ಣಪುಟ್ಟ ನ್ಯೂನತೆಗಳೂ 
ಅವನಿಗೆ ಕಾಣಿಸುವುದಿಲ್ಲ. ಸಹಜ ಗುಣದಿಂದಾಗಲೀ, ಕೃತಕವಾಗಿ ಪ್ರಸಾಧನಗಳ 
ಬಳಕೆಯಿಂದಾಗಲೀ ಮುಖದ ಮೇಲೆ ಕಾಣುವ ದಟ್ಟವಾದ ಕೆಂಪು ಬಣ್ಣವು ಇವನಿಗೆ 
ತೆಳುವಾದ ಕೆಂಪು ಛಾಯೆಯಂತೆ ಕಂಡುಬರುತ್ತದೆ. ಇದರಿಂದಾಗಿ ಅವನು ವೃತ್ತಿಗಳ ಮುಖ 
ನೋಡಿ ಅವರ ವಯಸ್ಸನ್ನು ಅಂದಾಜು ಮಾಡುವಾಗ 20 ವರ್ಷಗಳಷ್ಟು ತಪ್ಪು ಹೇಳಬಹುದು. 
ಚೆಲುವಿನ ಬಗೆಗೆ ಅವನ "ಅಭಿರುಚೆಯೂ, ಉತ್ತಮ ದೃಷ್ಟಿಯವರೊಂದಿಗೆ ಹೋಲಿಸಿದಲ್ಲಿ 


ಮನರಂಜನೆಗಾಗಿ ಭೌತಶಾಸ್ತ್ರ 213 


ವಿಚಿತ್ರವಾದುದಾಗಿರುತ್ತದೆ. ಅವನು ವ್ಯಕ್ತಿಯೊಬ್ಬನ ಮುಖವನ್ನೇ ದಿಟ್ಟಿಸಿ ನೋಡುತ್ತಿದ್ದರೂ 
ಆತನನ್ನು ಗುರುತು ಹಚ್ಚದೆ ಹೋದಾಗ ಅವನನ್ನು "8ಚಿತೃಜ್ಞಾನವಿಲ್ಲದವನೆಂದು 
ಯಾರಾದರೂ ಪರಿಗಣಿಸ ಬಹುದು. ಆದರೆ ತಪ್ಪು ಅವನದಲ್ಲ ಅವನ. ಸಮೀಪ ದೃಷ್ಟಿ 
ದೋಷವೇ ಅಪರಾಧಿ. 

"ನಾನು ಲೂಸ್ಸೇಯಲ್ಲಿ ಅಭ್ಯಸಿಸುತ್ತಿದ್ದಾಗ ಕನ್ನಡಕವನ್ನು ಹಾಕಿಕೊಳ್ಳಕೂಡದೆಂದು 
ನಿಷೇಧಿಸಲಾಗಿದ್ದಿತು. ನನ್ನ ಸ್ತ್ರೀ ಸಂಗಾತಿಗಳೆಲ್ಲ ಅದ್ಭುತ ಸ್ಟುರದ್ರೂಪಿಗಳಾಗಿ 
ಕಾಣಬರುತ್ತಿದ್ದರು. ಪದವೀಧರನಾಗಿ ಅಲ್ಲಿಂದ ಹೊರಬಂದಾಗ ಅವರನ್ನು ಕಂಡು ನಾನು 
ಎಷ್ಟೊಂದು. ದಂಗು ಬಡಿದವನಂತಾದೆ !'' "ಎಂದು ಹತ್ತೊಂಬತ್ತನೆಯ ಶತಮಾನದ ರಷ್ಕನ್‌ 
ಕವಿ ಡೆಲ್ವಿಗ ಒಂದು ಕಡೆ ಬರೆದಿದ್ದಾರೆ. ನಿಮ್ಮ ಸಮೀಪ "ದೃಷ್ಟ ದೋಷದ ವ್ಯಕ್ತಿ (ಕನ್ನಡಕ 
ಹಾಕಿಕೊಳ್ಳದಿದ್ದಾಗ) ನಿಮ್ಮೊಂದಿಗೆ ಮಾತನಾಡುವಾಗ ನಿಮ್ಮ ಮುಖವನ್ನು ಕಾಡುವುದಿಲ್ಲ 
ಅಥವಾ ಅವನು ಹೇಗೆ ಕಾಣುತ್ತಾನೆಂದು ನೀವು ಭಾವಿಸುತ್ತೀರೋ ಹಾಗೆ ಕಾಣುವುದಿಲ್ಲ ನಿಮ್ಮ 
ಮುಖ ಅವನಿಗೆ ಮಸುಕಾಗಿಯಷ್ಟೆ ಕಾಣಬರುತ್ತಿರುತ್ತದೆ. ಒಂದು ಗಂಟೆಯನಂತರ ಅವನು 
ನಿಮ್ಮನ್ನು ಗುರುತಿಸದೆಹೋದಲ್ಲಿ “ಆಶ್ಚರ್ಯವೆನಲ್ಲ' ಹೆಚ್ಚಿನ ಸಮೀಪ ದೃಷ್ಟಿ ದೋಷದ 
ಜನರು ಇತರರನ್ನು ಅವರನ್ನು ಸೋಡುವುದರಿಂದ ಅಷ್ಟಾಗಿ ಅಲ್ಲ ಆದರೆ ಅವರ ಧ್ವನಿಯನ್ನು 
ಕೇಳುವುದರಿಂದ “ಗುರುತು ಹಿಡಿಯುತ್ತಾರೆ. ದೃಷ್ಟಿ “ರೋಷದ ಕೊರತೆಯನ್ನು ಹೆಚ್ಚು 
ಸೂಕ್ಷ ಮಾದ ಶ್ರವಣ ಶಕ್ತಿಯು ತುಂಬಿಕೊಡುತ್ತದೆ 

“ಮೀಪ ದೃಷ್ಟಿಯ ಜನ ರಾತ್ರಿ ವೇಳೆಯಲ್ಲಿ ಏನನ್ನು ಕಾಣುತ್ತಾರೆಂಬುದನ್ನು ನೀವು 
ತಿಳಿಯಬಯಸುತ್ತೀರ 9 ಬೀದಿ ದೀಪಗಳು, ಬುಡ್ಡಿಗಳು, ಬೆಳಕಿನಿಂದ ತುಂಬಿದ ಕಿಟಕಿಗಳು 
ಇವೇ ಮುಂತಾದ ಉಜ್ವಲ ಬೆಳಕಿನ ವಸ್ತುಗಳೆಲ್ಲ ಅತಿದೊಡ್ಡ ಪ್ರಮಾಣಗಳನ್ನು ತಳೆಯುತ್ತವೆ. 
ಸುತ್ತಮುತ್ತಲ ಜಗತ್ತೆಲ್ಲ “ಅವರಿಗೆ ನಿರಾಕಾರವಾದ ಉಜ್ಜಲ ಜನ ಮುದ್ದೆಗಳ ಹಾಗೂ ಕಪ್ಪ 
ಮತ್ತು ಮುಸುಕಿನ ಫೆರಳುಚಿತ್ರಗಳ ಕಲಬೆರಕೆಯಾ?” ಕಾಣಬರುತ್ತದೆ. ಬೀದಿ ದೀಪಗಳ 
ಸಾಲನ್ನು ನೋಡುವ ಬದಲು ಸಮೀಪ ದೃಷ್ಟಿ ದೋಷದ ವ್ಯಕ್ತಿಯು ಎರಡು ಅಥವಾ ಮೂರು 
ಭಾರಿ “ಚಿಳೆಕಿನ ಮುದ್ದೆಗಳನ್ನಷ್ಟೆ ಕಾಣುತ್ತಾನೆ. ಅದು "ದೀದಿಯ ಉಳಿದ ಭಾಗವನ್ನೆಲ್ಲ 
ಅಳಿಸಿಬಿಡುತ್ತದೆ. ಸಮೀಪಿಸುತ್ತಿರುವ ಮೋಟಾರು ಕಾರೊಂದನ್ನು ಅವನು ಕಾಣಲಾರ; 
ಅವನಿಗೆ ಕಾಣುವುದೆಲ್ಲ ಅದರೆ ಮುಂದಿನ ದೀಪಗಳ ಎರಡು ಜ್ವಲಂತ ಪ್ರಭೆಗಳು ಮತ್ತು 
ಅವುಗಳ ಹಿಂದೆ ಒಂದು ದೊಡ್ಡ ಕಪ್ಪು ರಾಶಿ. ಆಕಾಶವೂ ಅವನಿಗೆ ಬೇರೆಯ ರೀತಿಯಲ್ಕೆ 
ಕಾಣಬರುತ್ತದೆ. ಸಮೀಪದ ದೃಷ್ಟ ದೋಷವುಳ್ಳವನು ಮೊದಲ ಮೂರು ಅಥವಾ ನಾಲ್ಕು 
ಕಾಂತಿ ಪ್ರಮಾಣದ ನಕ್ಷತ್ರ ಗಳನ್ನಷ್ಟೆ ಷ್ಟೆ ಕಾಣಬಲ್ಲ. `ಆದ್ದರಿಂದ ಹಲವಾರು ಸಾವಿರ ನಕ್ಷತ್ರ ಗಳ 
ಬದಲು ಅವನು ಕೆಲವು" "ನೂರು ನಕ್ಷತ್ರ ಗಳನ್ನಷ್ಟೆ ಕಾಣುವನು. ಅವು ಅವನಿಗೆ ದೀಪಗಳಂತೆ 
ದೊಡ್ಡದಾಗಿ ಕಾಣುತ್ತವೆ. ಚಂದ್ರನು ಮಹತ್ತರವಾಗಿ ತುಂಬ ಸಮೀಪವಾಗಿದ್ದಂತೆ 
ಕಂಡುಬರುತ್ತದೆ. ಬದಿಗೆ ಚಂದ್ರ ನಂತೂ ಅತ್ಯದ್ಭುತ ಕೊಪ ತಳೆದಂತೆ ಕಂಡುಬರುತ್ತದೆ. 

ತಪ್ಪು ಇರುವುದು ಕಣ್ಣಿನ ಅಂಗರಜನೆಯಲ್ಲಿ ಕಣ್ಣುಗುಡ್ಡೆಯು ತುಂಬ ಆಳವಾಗಿ 
ಹುದುಗಿರುತ್ತದೆ. ಹಾಗಾಗಿ ಅದರ ವಕ್ರೀಕರಣ ಶಕ್ತಿಯು” ಬದಲಿರುತ್ತದೆ. ಇದರಿಂದಾಗಿ 
ದೂರದ ವಸ್ತುಗಳ ಬಿಂಬಗಳು ಅಕ್ಷಿಪಟಲವನ್ನು ತಲುಪುವುದಕ್ಕೆ ಮುನ್ನವೇ ನಾಭಿಗೂಡುತ್ತವೆ. 
ಅವುಗಳಿಂದ ಫೊರಬೀಳುವ ಕಿರಣಾವಳಿಗಳಿಂದ. ಅಕ್ಷಿಪಟಲದ ನೀರೆ "ಮಸುಕಾದ ಬಿಂಬಗಳು 
ಉಂಟಾಗುತ್ತವೆ. 


214 ಮನರಂಜನೆಗಾಗಿ ಭೌತಶಾಸ್ತ್ರ 


ಅಧ್ಯಾಯ 10 
ಶಬ್ದ ಮತ್ತು ಶ್ರವಣ ಶಕಿ 
[=] ಮು 


ಪ್ರತಿಧ್ವನಿಗಳ ಷಿಕಾರಿ 

ಮಾರ್ಕ್‌ ಟ್ವೈನ್‌ರವರು ವಿಚಿತ್ರ ವ್ಯಕ್ತಿಯೊಬ್ಬನ ದುಸ್ಸಾಹಸದ ಅನರ್ಥ ಪರಂಪರೆಗಳ 
ಅತ್ಯಂತ ವಿನೋದದ ಕಥೆಯೊಂದನ್ನು ಹೇಳಿದ್ದಾರೆ. ಈ ವ್ಯಕ್ತಿ ಸಂಗ್ರಹಣೆಯ 
ಚಟಕ್ಕೊಳಗಾಗಿದ್ದ. ಯಾವ ವಸ್ತುವಿನ ಸಂಗ್ರಹಣೆ ? ನೀವು ಎಂದೂ ಊಹಿಸಲಾರಿರಿ. ಅವನು 
ಪ್ರತಿದ್ಧನಿಗಳ ಸಂಗ್ರಹಣೆಯ ಚಟಕ್ಕೊಳಗಾಗಿದ್ದ! ಅನೇಕ ಪ್ರತಿಧ್ವನಿಗಳನ್ನು ನೀಡಬಲ್ಲಂಥ 
ಅಥವಾ ಇತರ ಯಾವುದೇ ರೀತಿಯ ಅಸಾಧಾರಣ ನೈಸರ್ಗಿಕ ಪ್ರತಿಧ್ವನಿ ನೀಡಬಲ್ಲಂಥ 
ಭೂಮಿಗಳನ್ನು ಕೊಳ್ಳಲು ಈ ವಿಚಿತ್ರ ಸ್ವಭಾವದ ವ್ಯಕ್ತಿ ವಿಶ್ವಪ್ರಯತ್ನ ಮಾಡುತ್ತಿದ್ದ. 

""ಇವನು ಮೊದಲ ಬಾರಿಗೆ ಕೊಂಡುದು ಜಾರ್ಜಿಯಾದಲ್ಲಿನ ಒಂದು ಪ್ರತಿಧ್ವನಿ. ಇದು 
ನಾಲ್ಕು ಬಾರಿ ಮಾರ್ದನಿಸುತ್ತಿದ್ದಿತು. ಅನಂತರ ಅವನು ಮೇರಿಲ್ಯಾಂಡ್‌ನಲ್ಲಿ ಆರು ಬಾರಿ 
ಮಾರ್ದನಿಸುವ ಪ್ರತಿಧ್ವನಿಯನ್ನು ಕೊಂಡ; ಅನಂತರ ಮೈನ್‌ನಲ್ಲಿ ಹದಿಮೂರು ಜಾರಿ 
ಮಾರ್ದನಿಸುವುದನ್ನು ಅಮೇಲೆ" ಕಾನ್ಲಾಸ್‌ನಲ್ಲಿ ಒಂಬತ್ತು ಬಾರಿ ಮಾರ್ದನಿಸುವ, ಅನಂತರ 
ಟಿನೆಸ್ಸಿಯಲ್ಲಿ ಹನ್ನೆರಡು ಬಾರಿ ಮಾರ್ದನಿಸುವ ಪ್ರತಿಧ್ವನಿಗಳನ್ನು ಕೊಂಡ. ಈ ಕೊನೆಯದನ್ನು, 
ಹಾಗೆ ನೋಡಿದರೆ, ಅವನು ಅಗ್ಗವಾಗಿಯೇ ಕೊಂಡ. ಏಕೆಂದರೆ ಅದು 
ರಿಪೇರಿಯಾಗುವುದರಲ್ಲಿದ್ದಿತು. ಪ್ರತಿಧ್ವನಿಸುತ್ತಿದ್ದ ಕಡಿದುಬಂಡೆಯ ಒಂದು ಭಾಗವು 
ಉರುಳಿಬಿದ್ದಿದ್ದಿತು. ಕೆಲವೇ ಸಾವಿರ ಡಾಲರ್‌ ಖರ್ಚುಮಾಡಿ ಅದನ್ನು ರಿಪೇರಿ ಮಾಡುವುದು 
ಸಾಧ್ಯವೆಂದೂ, ಗಾರೆ ಕೆಲಸದಿಂದ ಅದರ ಎತ್ತರವನ್ನು ಹೆಚ್ಚಿಸುವ ಮೂಲಕ ಅದರ 
ಮಾರ್ದನಿಗೊಡುವ ಶಕ್ತಿಯನ್ನು ಮುಮ್ಮಡಿ ಹೆಚ್ಚಿಸಬಹುದೆಂದೂ, ಅವನು ನಂಬಿದ್ದ. ಆದರೆ ಈ 
ಕಾರ್ಯವನ್ನು ಕೈಕೊಂಡ ವಾಸ್ತುಶಿಲ್ಪಿಯು ಹಂದೆಂದೂ ಪ್ರತಿಧ್ವನಿಯನ್ನು ನಿರ್ಮಿಸಿರದಿದ್ದ 
ಕಾರಣ ಇದನ್ನು ಸಂಪೂರ್ಣವಾಗಿ ಕಡಸಿಬಿಟ್ಟ ಅವನು ಕ ಹಾಕುವೆ ಮುನ್ನ "ಹದು ಅತ್ತೆಯಂತೆ 
ಮಾರ್ನುಡಿಯುತ್ತಿದ್ದಿತು. ಈಗ ಅದು ಕಿವುಡರ ಹಾಗೂ ಮೂಗರ ರಕ್ಷಣಾಲಯಕ್ಕಷ್ಟೆ 
ಲಾಯಖ್ಬಾಗಿದ್ದಿತು.'' 

ಇದರಲ್ಲಿರುವ ವಿನೋದ ಒತ್ತಟ್ಟಿಗಿರಲಿ. ಅಂತೂ ಜಗತ್ತಿನ ಏವಿಧ ಸ್ಥಳಗಳಲ್ಲಿ - 
ಪ್ರಮುಖವಾಗಿ ಪರ್ವತ ಪ್ರದೇಶಗಳಲ್ಲಿ - ಕೆಲವು ಅದ್ಭುತವಾದ ಭಿನ್ನಭಿನ್ನವಾದ' ಬಹುಜಾರಿ 
ಮಾರ್ದನಿಸುವ ಪತಿಧ್ವನಗಳಿವೆ. ಇವು ದೀರ್ಫಕಾಲದಿಂದ ಇದ್ದುಕೊಂಡು ಬಂದಿವೆ, 
ವಿಶ್ವದಾದ್ಯಂತ ಖ್ಯಾತಿ ಗಳಿಸಿವೆ. ಕೆಳಗಿನವು ಅಂತಹ ಹೆಚ್ಚು ಖ್ಯಾತ ಪ್ರತಿಧ್ವನಿಗಳಾಗಿವೆ : 
ಇಂಗ್ಲೆಂಡಿನಲ್ಲಿ ವುಡ್‌ಸ್ಟಾಕ್‌ ಕೊತ್ತಲದಲ್ಲಿನ ಪ್ರತಿಧ್ವನಿಯು ಹದಿನೇಳು ಅಕ್ಷರಗಳನ್ನು 
ಬಿಡಿಬಡಿಯಾಗಿ ಮಾರ್ನುಡಿಯುತ್ತದೆ. ಹಾಲ್‌ಬಿರ್‌ಸ್ತಾತ್‌ ಬಳಿಯ ದೆರೆನ್‌ಬುರ್ಗ್‌ ಕೊತ್ತಲದ 
ಭಗ್ನಾವಶೇಷಗಳು, ಕೊತ್ತಲದ ಗೋಡೆಯೊಂದನ್ನು" ಕೆಡವುವ ಮುನ್ನ, 27 ಅಕ್ಷರಗಳನ್ನು 


ಮನರಂಜನೆಗಾಗಿ ಭೌತಶಾಸ್ತ್ರ 215 


ಬಿಡಿಬಿಡಿಯಾಗಿ ಪ್ರತಿಧ್ವನಿಸುತ್ತಿದ್ದವು. ಚಿಕೋಸ್ಲವಾಕಿಯಾದ ಅದೆರ್ಸ್‌ಬಾಖ್‌ ಬಳಿ ಸುತ್ತಲೂ 
ಅಂತಸ್ತು ಅಂತಸ್ತು] ಗಳಾಗಿ ಕಾಣುವ ಚೆಟ್ಟಸಾಲಿನಿಂದ ಬಳಸಿದ ಒಂದು ನಿರ್ದಿಷ್ಟ ಪ್ರದೇಶವಿದೆ. 
ಅದು ಏಳು ಅಕ್ಷ ರೆಗಳನ್ನು ಮೂರು ಬಾರಿ ಪ್ರತಿಧ್ವನಿಸಬಲ್ಲುದು. ಇದೇ ಸ್ಥಳದಲ್ಲಿ ಕೆಲವು ಹೆಜ್ಜೆ 
ಪಕ್ಕದಲ್ಲಿ ಗುಂಡು ಹೊಡೆದರೂ ಲವಲೇಶವೂ ಪ್ರತಿಧ್ವನಿ ಕೇಳಿಬರದು. ಮಿಲಾನ್‌ 
ಬಳಿಯೂ ಒಂದು ಕೊತ್ತಲವಿದ್ದಿತು. ಅದು ಪ್ರತಿದ್ವನಿಗಳನ್ನು ಅತ್ಯಂತ ಸೊಗಸಾಗಿ 
ಮಾರ್ನುಡಿಯುತ್ತಿದ್ದಿತು. ಆದರೆ ಇ ಕೊತ್ತಲವೀಗ ಅಸ್ತಿತ್ವದಲ್ಲಿಲ್ಲ. ಇದರಲ್ಲಿ ಒಂದು 
ಪಾರ್ಶ್ವದಲ್ಲಿದ್ದ ಮಟಯೊಂದರಿಂದ ಹೊಡೆದ ಗುಂಡಿನ ಶಬ್ದವು 40-50 ಜಾರಿ "ಹಿಂದಿರುಗಿ 
ಬಂದು ಕೇಳಿಸುತ್ತಿದ್ದಿತು. ಗಟ್ಟಿಯಾಗಿ ಕೂಗಿ ಹೇಳಿದ ಒಂದು ಮಾತು ಸುಮಾರು 30 ಬಾರಿ 
ಪ್ರತಿಧ್ವನಿಗೊಳ್ಳುತ್ತಿದ್ದಿತು. 

ಸುಸ್ಪಷ್ಟವಾಗಿ ಕೇಳಿಬರುವ ಏಕೈಕ ಪ್ರತಿಧ್ವನಿಯನ್ನು ಕಂಡುಹಿಡಿಯುವುದೂ 

ಭವೇನಲ್ಲ ಈ ದೃಷ್ಟಿಯಲ್ಲಿ ಸೋವಿಯತ್‌ ಯ ಸ್ವಲ್ಪ ಹೆಚ್ಚು ಉತ್ತಮ 
ees 4 ಹೇಳಬಹುದು. ಈ ದೇಶದಲ್ಲಿ ಸುತ್ತಲೂ ಕಡುಗಳಿರುವ ಅನೇಕ 
ವಿಶಾಲವಾದ ತೆರೆದ ಬಯಲು ಪ್ರದೇಶಗಳಿವೆ ಮ ನಾಡುಗಳ ಮಧ್ಯೆಯೇ ಅನೇಕ 
ಬಯಲುಗಳಿವೆ. ಇವುಗಳಲ್ಲಿ ಒಂದು. ಕೂಗು ಹಾಕಿದರೆ ಸಾಕು ಅದು ಕಾಡಿನ ಅಡ್ಡಗೋಡೆಗೆ 
ಬಡಿದು ಪ್ರತಿಧ್ವನಿತವಾಗಿ ಸಾಕಷ್ಟು ಸ್ಪಷ್ಟವಾಗಿ ಕೇಳಿಬರುತ್ತದೆ. 

ಪರ್ವತ" ಪ್ರದೇಶದಲ್ಲಿ 'ಪ್ರತಿಧ್ವನಿಗಳು ಬಯಲುಗಳಲ್ಲಿರುವುದಕ್ಕಿಂತ ಹೆಚ್ಚು 
ವೈವಿಧ್ಯಪೂರ್ಣವಾಗಿರುತ್ತವೆ. ಆದರೆ ಅಪ್ಪ ಉಂಟಾಗುವುದು ಅಪರೂಪ ಮತ್ತು ಅವನ್ನು 
ಬಡಿಯುವುದೂ ಕಷ್ಟ $9 ಏಕೆಂದರೆ, ಪ್ರತಿಧ್ವನಿ ಎಂದರೆ, ಯಾವುದಾದರೂ ಅಡಚಣೆಗೆ 
ಬಡಿದು ಹಿಂದಿರುಗಿದ ಶಬ್ದದ ಅಲೆಗಳ ಸರಣಿ” ಅಷ್ಟೆ. ಶಬ್ದವೂ ಬೆಳಕಿನಂತೆಯೇ ಅದೇ 


ಚಿತ್ರ 149 ಪ್ರತಿಧ್ವನಿ ಬರುವುದಿಲ್ಲ. 


216 ಮನರಂಜನೆಗಾಗಿ ಭೌತಶಾಸ್ತ್ರ 


ನಿಯಮಗಳಿಗೆ ಒಳಗಾಗಿರುತ್ತದೆ : ಅದರ ಆಪಾತ ಕೋನವು ಅದರ ಪ್ರತಿಫಲನ ಕೋನಕ್ಕೆ 
ಸಮನಾಗಿರುತ್ತದೆ. 

ಬೆಟ್ಟವೊಂದರ ಅಡಿಯಲ್ಲಿ ನೀವು ನಿಂತಿರುವುದಾಗಿ ಭಾವಿಸಿಕೊಳ್ಳಿ (ಚಿತ್ರ 149). 
ಶಬ್ದವನ್ನು ಪ್ರತಿಧ್ವನಿಸುವ ತಡೆ ಸಿBಿಯು ನಿಮಗಿಂತ ಎತ್ತರದಲ್ಲಿದೆ. ಸಹಜವಾಗಿಯೇ, C೩, Cb 
ಹಾಗೂ ಗಳ ಮೂಲಕ ಸಾಗಿ ಹೋಗುವ ಶಬ್ದದ ತರಂಗಗಳು ನಿಮ್ಮ ಕಿವಿಗೆ ಪ್ರತಿಧ್ವನಿಸಿ 
ಬಂದು ತಲುಪುವುದಿಲ್ಲ, ಆದರೆ ೩, 00 ಹಾಗೂ 00 ದಿಕ್ಕುಗಳಲ್ಲಿ ಗಾಳಿಯೊಳಕ್ಕೆ 
ಹೋಗುತ್ತವೆ, ಇದಕ್ಕೆ ವಿರುದ್ಧವಾಗಿ, ಶಬ್ದವನ್ನು ಪ್ರತಿಧ್ವನಿಸುವ ತಡೆಯು ನಿಮ್ಮ ಮಟ್ಟದಲ್ಲೇ 
ಇದ್ದಲ್ಲಿ ಅಥವಾ ನಿಮಗಿನ್ನ ಕಮ್ಮಿ ಮಟ್ಟದಲ್ಲಿದ್ದಲ್ಲಿ — ಚಿತ್ರ 150ರಲ್ಲಿರುವಂತೆ - ಆಗ ನೀವು 
ಪ್ರತಿಧ್ವನಿಯನ್ನು ಕೇಳುವಿರಿ. ಶಬ್ದವು ‘Ca ಹಾಗೂ 0 ಮೂಲಕ ಕೆಳಕ್ಕೆ ಸಾಗಿಹೋಗಿ, 
ನೆಲದಿಂದ ಒಂದೋ ಎರಡೋ ಬಾರಿ ಪುಟ ನೆಗೆದು, ಬಿಟ್ಟು ಬಿಟ್ಟು ಹಾಕಿದ ೧0 ಅಥವಾ 
CbbC ಗೆರೆಗಳ ಮೂಲಕ ಹಿಂದಿರುಗುತ್ತದೆ. ಎರಡೂ ಬಿಂದುಗಳ ನಡುವೆ ಇರುವ ಕುಹರವು 
ನಿಮ್ಮ ದರ್ಪಣದಂತೆ ವರ್ತಿಸಿ ಪ್ರತಿಧ್ವನಿಯನ್ನು ಹೆಚ್ಚು ಸ್ಪಷ್ಟವನ್ನಾಗಿ ಮಾಡುತ್ತದೆ. ೮ ಹಾಗೂ 
Bಗಳೆ ನಡುವಿನ ಸ್ಥಳವು ಉಬ್ಬಾಗಿದ್ದಲ್ಲಿ ಪ್ರತಿಧ್ವನಿಯು ತುಂಬ ದುರ್ಬಲವಾಗಿರುತ್ತಿದ್ದಿತು 
ಮತ್ತು ನಿಮ್ಮನ್ನು "ತಲುಪುತ್ತಲೇ ಇರಲಿಲ್ಲ ಏಕೆಂದರೆ ಪೀನ ದರ್ಪಣವು ಬೆಳಕನ್ನು 
ಚೆದುರಿಸುವಂತೆಯೇ ಅದು ಶಬ್ದವನ್ನು ಚಿದುರಿಸುತ್ತಿದ್ದಿತು. 


TTS 


ಚಿತ್ರ 150 : ಈಗ ಪ್ರತಿಧ್ವನಿ ಸ್ಪಷ್ಟವಾಗಿ ಕೇಳಿಬರುತ್ತದೆ. 


ಹಳ್ಳತಿಟ್ಟುಗಳಿಂದ ಕೂಡಿದ ಭೂಭಾಗದಲ್ಲಿ ಪ್ರತಿಧ್ವನಿಯನ್ನು ಪತ್ತೆಹಚ್ಚಲು ನೀವು ಒಂದು 
ತರಹದ ಕೌಶಲವನ್ನು ಬೆಳೆಸಿಕೊಳ್ಳಬೇಕು. ಆಗಲೂ “ಅದನ್ನು ಹೇಗೆ ಉಂಟುಮಾಡಬೇಕು 
ಎಂಬುದನ್ನೂ ನೀವು ತಿಳಿದಿರಬೇಕು. ಮೊದಲನೆಯದಾಗಿ, ನೀವು ಪ್ರತಿಧ್ವನಿಸುವ ತಡೆಗೆ ತೀರ 
ಸಮೀಪವಾಗಿ ನಿಂತಿರಬಾರದು. ಶಬ್ದದ ತರಂಗಗಳು ಸಾಕಷ್ಟು ದೂರ ಪ್ರಯಾಣ 
ಮಾಡಬೇಕು, ಏಕೆಂದರೆ, ಇಲ್ಲದಿದ್ದರೆ ಪ್ರತಿಧ್ವನಿಯು ಬಹುಬೇಗ ಉಂಟಾಗಿ ಶಬ್ದದೊಂದಿಗೇ 
ಬೆರೆತುಬಿಡುತ್ತದೆ. ಶಬ್ದವು ಸೆಕೆಂಡಿಗೆ 340 ಮೀಟರುಗಳ ವೇಗದಲ್ಲಿ ಸಂಚರಿಸುವುದರಿಂದ, 85 
ಮೀಟರುಗಳ ದೂರದಲ್ಲಿ ಪ್ರತಿಧ್ವನಿಯು ಸರಿಯಾಗಿ ಅರ್ಥ ಸೆಕೆಂಡಿನ ತರುವಾಯ 
ಕೇಳಿಸಬೇಕು. 


ನರಂಜನೆಗಾಗಿ ಭೌತ: ಶಾಸ್ತ್ರ 217 


ಪ್ರತಿಯೊಂದು ಶಬ್ದವೂ ತನ್ನದೇ ಪ್ರತಿಧ್ವನಿ ಹೊಂದಿದ್ದರೂ ಪ್ರತಿಯೊಂದು 
ಪ್ರತಿಧ್ವನಿಯೂ ಅಷ್ಟೇ ಸ್ಪಷ್ಟವಾಗಿರಬೇಕೆಂದೇನೂ ಅಲ್ಲ. ಅಡು, ಕಾಡಿನಲ್ಲಿ ಮೃಗ 
ಗರ್ಜಿಸುತಿದೆಯೇ, ಕಹಳೆ "ಹೊಳಗುತ್ತಿದೆಯೇ, ಮೋಡ ಆರ್ಭಟಿಸುತ್ತಿದೆಯೇ ಅಥವಾ 
ಯುವತಿ `ಹಾಡುತ್ತಿದ್ದಾಳಿಯೇ ಎಂಬುದರ ಮೇಲೆ ಅವಂಂಬಿಸಿರುತ್ತದೆ. ಶಬ್ದವು ಹೆಚ್ಚು 
ಹಠಾತ್ರನೆ ಹೆಚ್ಚು ಗಟ್ಟಿಯಾಗಿ ಆದಷ್ಟೂ ಪ್ರತಿಧ್ವನಿಯು ಅಷ್ಟೂ ಹೆಚ್ಚು ಸ್ಪಷ್ಟವಾಗಿರುತ್ತದೆ. 
ಚಪ್ಪಾಳೆ ತಟ್ಟುವುದು “ಇದಕ್ಕೆ ಅತ್ಯುತ್ತಮ ನಿದರ್ಶನ. ಮಾನದ ಧ್ವನಿಯು, ಅದರಲ್ಲೂ 
ವಿಶೇಷವಾಗಿ ಗಂಡಸಿನ ಧ್ವನಿಯು, ಪ ಪ್ರತಿಧ್ವನಿಗೆ ಅಷ್ಟು ಸೂಕ್ತವಾದುದಲ್ಲ. ಹೆಂಗಸರು ಅಥವಾ 


'ವ 
ಮಕ್ಕಳ ತಾರಕ ಧ್ವನಿಯು ಪಚ್ಚು ಸ್ಪಷ್ಟವಾದ ಪ್ರತಿದ್ದನಿಯನ್ನು ಉಂಟುಮಾಡುತ್ತದೆ. 


5 


ಅಳತೆಗೋಲಾಗಿ ಶಬ್ದದ ಬಳಕೆ 

ಕೆಲವು ವೇಳೆ ಶಬ್ದವು ಗಾಳಿಯಲ್ಲಿ ಎಷ್ಟು ವೇಗದಿಂದ ಚಲಿಸುತ್ತದೆಂಬುದರ 
ತಿಳಿವಳಿಕೆಯನ್ನು, ತಲುಪಲಾಗದ ವಸ್ತುವೊಂದು ಎಷ್ಟು ದೂರದಲ್ಲಿದೆ ಎಂಬುದನ್ನು 
ತಿಳಿಯಲು, ಬಳಸಬಹುದು. ಜ್ಕೂಲ್ಸ್‌ ವೆರ್ನ್‌ರವರು ತಮ್ಮ "ಭೂಮಿಯ ಕೇಂದ್ರಕ್ಕೆ ಪ್ರಯಾಣ' 
ಎಂಬ ಕೃತಿಯಲ್ಲಿ ಇದಕ್ಕೆ ಒಂದು. ಉತ್ತಮ ದೃಷ್ಟಾಂತ ನೀಡಿದ್ದಾರೆ. ಇಬ್ಬರು ಪ್ರಯಾಣಿಕರು 
ಭೂಗರ್ಭವನ್ನು' ಪರಿಶೂ (ಧಿಸುತ್ತ ಹೊರಟಿದ್ದಾರೆ ಒಬ್ಬ ಪ್ರೊಫೆಸರ್‌, ಇನ್ನೊಬ್ಬ ಅವರ 

ಸೋದರಳಿಯ. ಪರಿಶೋಧನೆ ಮಾಡಿಕೊಂಡು" ಹೋ ಗುತ್ತ ಇಬ್ಬರೂ ದಾರಿ “ತಪ್ಪುತ್ತಾರೆ. 
ಇಬ್ಬರೂ ಪರಸ್ಪರರನ್ನು ಕೂಗಿ ಕರೆಯುತ್ತಾರೆ. ಕೊನೆಗೆ ಇಬ್ಬರೂ ಪರಸ್ಪರರನ್ನು 
ಕೇಳುವಂತಾದಾಗ ಅವರ ಮಧ್ಯೆ ಈ ಕೆಳಗಿನ ಸಂಭಾಷಣೆ ಜರುಗುತ್ತದೆ : 

"" "ಅಂಕಲ್‌, ನೀವೇನಾ ಕರೆದದ್ದು ?' 

“ "ಹೌದು, ಮಗು [' ಎಂದು ಅವರು ಹಲವಾರು ಸೆಕೆಂಡುಗಳು ಕಳೆದನಂತರ 


ಉತ್ತರಿಸಿದರು. 

"" "ನಾವು ಮೊದಲು ನಾವಿಬ್ಬರೂ ಎಷ್ಟು ದೂರದ ದ್ದೇವೆ ಎಂಬುದನ್ನು 
ಕಂಡುಕೊಳ್ಳೆಬೇಕು.' 

"" "ಅದು ಸುಲಭ.' 

"" "ನಿಮ್ಮ ಬಳಿ ಕ್ರೊನಾಮೀಟರ್‌ (ಕಾಲಮಾಪಕ) ಇದೆಯಷ್ಟೆ ?' 

"ಇದ್ದೆ 


"ಸರಿ. ಅದನ್ನು ಹೊರಗೆ ತೆಗೆದಿರಿಸಿಕೊಳ್ಳಿ | ನನ್ನ ಹೆಸರು ಕೂಗಿ ಹೇಳಿ. ಆಗ ಎಷ್ಟು 
ಸಮಯ ಎಂಬುದನು. ಸರಿಯಾಗಿ ಗುರುತಿಸಿಕೊಳ್ಳಿ. ಸಾನು ನಿಮ್ಮ ಧ್ವನಿಯನ್ನು ಕೇಳಿದ 
ಕೂಡಲೇ ಹೆಸರನ್ನು "ಪ್ರನರುಚ್ಚರಿಸುತ್ತೇನೆ. ಅದು ನಿಮಗೆ ಕೇಳಿಬಂದಾಗ ನೀವು ಪುನಃ 
ಸರಿಯಾದ ಕಾಲವನು ಗುರುತಿಸಿಕೊಳ್ಳಿ. 8 

“ಪ್‌, ಹೌದು! ಈಗ ಪ್ರ 
ಸಂದಿರುತ್ತದೋ ಅದರ ಅರ್ಥಭಾಗವು, 
ಕಾಲಕ್ಕೆ ಸಹುನಾಗಿರುತ್ತದೆ.' 

" "ಸರಿಯಾಗಿ ಹೇಳಿದಿರಿ, ಅಂಕಲ್‌ !' 

"" "ಸರಿ, ನೀನು ಸಿದ್ಧವೋ 9 

“ಸಿದ್ದ 


ಕೆ ಮತ್ತು ಉತರದ ನಡುವೆ ಎಷ್ಟು ಕಾಲ 
ಕಂ ಗಟ್ಟಂ। ಬ 
ನನ್ನ 


ಮ ವವದಕ ಬೇಕಾ 
ಧ್ವನಿಯು ನಿನ್ನನ್ನು ತಲುಪುವುದಕ್ಕೆ ಬೇಕಾದ 


218 ಮನರಂಜನೆಗಾ ಗಾಗಿ ಭೌತಶಾಸ್ತ್ರ 


"" 'ಸರಿ, ಈಗ ಕೇಳು. ನಾನು ನಿನ್ನ ಹೆಸರನ್ನು ಕೂಗಿ ಹೇಳುತ್ತೇನೆ !' 

“ನಾನು ಗೋಡೆಗೆ ನನ್ನ ಕಿವಿಯನ್ನು ಆನಿಸಿ ಹಿಡಿದೆ. "ಆಕ್ಸ್‌ ಎಂಬ ಪದ ನನಗೆ 
ಕೇಳಿಬಂದ ಕೂಡಲೇ ನಾನು "ಆಕ್ಸೆಲ್‌' ಎಂದು ಕೂಗಿ ಹೇಳಿ, ಅನಂತರ ಉತ್ತ! ರಕ್ಕಾಗಿ ಕಾದೆ. 

"" "ನಲವತ್ತು ಸೆಕೆಂಡುಗಳು: ಎಂದು ನನ್ನ ಅಂಕಲ್‌ ಹೇಳಿದರು. ರದ್ದರಿಂದ ಶಬ್ದವು 

ಲಕ್ಕ ಪ್ರಯಾಣ ಮಾಡಿಕೊಂಡು ಹೋಗಲು 20 ಟು ತೆಗೆದುಕೊಂಡಿತು. 
ಗಾ ಸಗ ಸೆಕೆಂಡಿಗೆ 1,020 ಅಡಿಗಳಾಗಿರುವುದರಿಂದ, ನಮ್ಮಿಬ್ಬರ ಮಧ್ಯದ ದೂರ 20,400 
ಅಡಿಗಳು ಅಥವಾ ಸುಮಾರು ನಾಲ್ಕು ಮೈಲಿಗಳಾಗಿರುತ್ತವೆ.' ಟೆ 

ಈಗ ನೀವು ನನ್ನ ಈ ಪ್ರಶ್ನೆಗೆ ಉತ್ತರ ಹೇಳುವ. ಸಾಮರ್ಥ್ಯ ಹೊಂದಿರಬೇಕು : ನಾ ನಾನು 
ಎಂಜಿನ್ನಿನ ಕೂಗುಕೊಳವೆಯಿಂದ ಹೊಗೆಯ ಸುರುಳಿ ಏರುವುದನ್ನು ಕಂಡನಂತರ ಒಂದೂವ 
ಸೆಕೆಂಡುಗಳಾದ ಮೇಲೆ ಅದರ ಕೂಗಿದ ಶಬ್ದವನ್ನು ಕೇಳಿದಲ್ಲಿ "ಎಂಜಿನ್ನು ನನ್ನಿಂದ ಎಷ್ಟು 
ದೂರದಲ್ಲಿರುತ್ತದೆ ? 


ಶಬ್ದ ಕನ್ನಡಿಗಳು 

ಎತ್ತರವಾಗಿ ಗೋಡೆ ಕಟ್ಟಿದಂತ ಮರಗಳುಳ್ಳ ಕಾಡು, ಎತ್ತರವಾದ ಬೇಲಿ, ಕಟ್ಟಡ, 
ಪರ್ವತ ಅಥವಾ ಒಟ್ಟಿನಲ್ಲಿ ತಿದ್ದನಿ ಉಂಟುಮಾಡುವ ಯಾವುದೇ ತಡೆಯೂ ಶಬ್ದ 
ಕನ್ನಡಿಯಲ್ಲದೆ ಬೇರೇನೂ ಅಲ್ಪ We ಅದು ಸಾಮಾನ್ಯವಾದ ಚಪ್ಪಟೆಯಾದ ಕನ್ನ ಡಿಯು 
ಬೆಳಕನ್ನು ಪತಿಫಲಿಸು ವಂತೆ, ಶಬ್ದವನ್ನು ಪ್ರತಿಫಲಿಸುತ್ತದೆ. 

ಅಂದಮೇಲೆ ಈ ಶಬ್ದ ತರಂಗಾವಳಿಗಳನ್ನು ಒಂದು 
ಬಿಂದುವಿನಲ್ಲಿ ಕೇಂದ್ರೀಕರಿಸುವಂತಹ ನಿಮಗನಡಿ 
ಯೊಂದನು ನು ಹೊಂದುವುದೂ ಸಾಧ್ಯ i 

ತಿಳಿಸಾರು ಕುಡಿಯಲು ಉಪಯೋಗಿಸುವ ಎರಡು 
ಮತ್ತು ಒಂದು ಕೈಗಡಿಯಾರ ಇವುಗಳ 
ನೀವು ಕೆಳಗಿನ ಆಸಕ್ತಿದಾಯಕವಾದ 
ಮಾಡಬಹುದು. ಒಂದು ತಟ್ಟೆಯನ್ನು 

ಮೇಲಿಡಿ, ಕೈಗಡಿಯಾರವನ್ನು ಅದರ 
ದಿಂದ ಕೆಲವು ಸೆಂ.ಮೀ. ಮೇಲಿರುವಂತೆ 

ಇನ್ನೊಂದು ತಟ್ಟೆಯನ್ನು ನಿಮ್ಮ ಕಿವಿಯ ಬಳಿ 


ರ ತೋರಿಸಿರುವಂತೆ ಹಿಡಿದುಕೊಳ್ಳಿ. ಈ 


ಸುಗಳ ಸ್ಟಾ ಸ್ಥಾನಗಳನ್ನು ಸರಿಯಾಗಿ 
ಅ ಗ ES 


LAE TL ಊ 
BE 1 
ಅಟ ಓದ 
Ns 
LB 
ಕ 
ಯ 


[ot 


ಣು 
6 


ಹಿ 
GL 


BE 
೯ ೈ್ಶ 


ಚಿತ್ರ 151 : ನಿಮ್ಮ 


ನೋಡುವ ಕ್ರಮದಿಂದ ಮಾಡಬಹುದು - ಕೈಗಡಿಯಾರದ ಟಿಕ್‌ಟಿಕ್‌ ಶಬ್ಧವು ನಿಮ್ಮ ಕಿವಿಯ 
ಬಳಿ ಇರುವ "ತಟ್ಟೆಯಿಂದ ಬರುತ್ತಿರುವಂತೆ ಕೇಳಬಹುದು. ಕಣ್ಣು ಸ ಮುಚ್ಚಿಕೊಳ್ಳವುದರಿಂದ ಈ 
ಭ್ರಮೆಯನ್ನು ಮತ್ತಷ್ಟು ಹೆಚ್ಚಿಸಬಹುದು. ನಿಮ್ಮ ಕಿವಿ ಪೈ ನೀವು ಯಾವ 
ಕೈಯಲ್ಲಿ ಗಡಿಯಾರವನ್ನು ಹಿಡಿದಿರುವಿರಿ ಎಂದು ಹೇ 
ಮೆಧ್ಯಯುಗದ ಮಹಲು-ನಿಮಾ ಅತ 
ಉಪಯೋಗಿಸಿಕೊಂಡು ಅನೇಕ ಚಮತ್ಕಾರಗಳನ್ನು 


ನರಂಜನೆಗಾಗಿ ಭೌತಶಾಸ್ತ್ರ 219 


ನಿಮ್ಮ ಶಬ್ದಗನ್ನಡಿಂ ಯೊಂದರ ಕೇಂದ್ರದಲ್ಲಿರಿ: ಸುತ್ತಿದ್ದರು, ಇಲ್ಲವೇ ಗೆ ಗೋಡೆಯಲ್ಲಿ ಯುಕ್ತಿಯಿಂದ 
ಮರೆಯಾಗಿಸಿದ ಮಾತನಾಡುವ ಕೊಳವೆಯೊಂದರ ತು ಸಿತುದಿಯಲ್ಲಿರಿಸು ದ್ದರು. ಚಿತ್ರ 152 
ಅಂತಹ ಒಂದು ವ್ಯವಸ್ಥೆಯನ್ನು ತೋರಿಸುತ್ತ ದೆ. ಇದನ್ನು 16ನೆ ಶತಮಾನದ 


ಗ್ರಂಥವೊಂದರಿಂದ ತೆಗೆದುಕೊಳ್ಳಲಾಗಿದೆ. ಮಾತನಾಡುವ ಸಾ ಬರುವ 
ಶಬ್ದಗಳನ್ನು ಕಮಾನು ಚ್‌ ಕಾವಣಿಯು' ವಿಗ್ರಹದ ತುಟಿಗಳಿಗೆ ಪ್ರತಿಫಲಿಸುತ್ತದೆ; ಇಟ್ಟಿಗೆಗಳ ಮಧ್ಯ 
ಅಡಗಿಸಿರಿಸಿದ ಭಾರಿ ಮಾತನಾಡುವ ಕೊಳವೆಗಳು ಅಂಗಳದ ಶಬ್ದಗಳನ್ನು 
ಮೊಗಸಾಲೆಗಳೊಂದರಲ್ಲಿ ಗೋಡೆಗಳ ಬಳಿ ಇರಿಸಲಾದ ಅಮೃತಶಿಲೆಯ ಎಗ್ರಹಗಳಿಗೆ 
ಕೊಂಡೊಯ್ಯುತ್ತವೆ. ಹೀ: ಡುವ ಅಥವಾ ಹಾಡುವ ವಿಗ್ರಹಗಳ ಬ್ರಮೆಯನ್ನು 
ಉಂಟುಮಾಡಲಾಗು ಸುತ್ತದೆ. 


52: ಪಿಸುಗುಟ್ಟುವ ಶಿಲಾಮೂರ್ತಿಗಳು. 


1 ಖಿ 
(ಅತನಾಸಿಯಸ್‌ ಕಿರ್ಚೆರ್‌ರ ಗ್ರಂಥದಿಂದ, 1560) 


ರಂಗಮಂದಿರಗಳಲ್ಲಿ ಶಬ್ದ 


ಕೆಲವು ರಂಗಮಂದಿರಗಳನ್ನು ಉತ್ತಮವಾಗಿ ಧ್ವನಿ ವೈಜ್ಞಾನಿಕವಾಗಿ ನಿರ್ಮಿಸ 
ಲಾಗಿರುತ್ತದೆ, ಮತ್ತೆ ಕೆಲವು ಅಷ್ಟು ಚೆನ್ನಾದ ಧ್ವನಿವೈಜ್ಞಾನಿಕ ಲಕ್ಷ್ಮಣ ಹೊಂದಿರುವುದಿಲ್ಲ 
ಎಂಬುದನ್ನು ರಂಗ “ಪ್ರದರ್ಶ ನ ಹಾಗೂ ಸಂಗೀತ ಕಛೇರಿಗಳಿಗೆ ಹೋಗುವವರೆಲ್ಲರೂ ಚೆನ್ನಾಗಿ 
ಬಲ್ಲರು. ಕೆಲವು ರಂಗಮಂದಿರಗಳು ಸಂಗೀತವನ್ನೂ ಭಾಷಣಗಳನ್ನೂ ಸ ಸಾಕಷ್ಟು ದೂರದವರೆಗೆ 
ಸ್ಪಷ್ಟವಾಗಿ ಕೇಳಿಸುವಂತೆ ಕೊಂಡೊಯ್ಯುತ್ತವೆ; ಇತರ ಕೆಲವು ಶಬ್ದಗಳನ್ನು ಸ್ವಲ್ಪ ದೂರವಷ್ಟೆ 
ಸಾಗಿಸುತ್ತವೆ. 
ಯಾವುದೇ ರಂಗಮಂದಿರದ ಉತ್ತಮ ಧ್ವನಿವೈಜ್ಞಾನಿಕ ಲಕ್ಷಣವು ಅದರ ಸ ಸೌಭಾಗ್ಯವಷ್ಟೆ 
ಎಂದು ಸ್ವಲ್ಪ ಕಾಲದ ಹಿಂದಿನ ವರೆಗೂ ಭಾ ಲಾಗುತ್ತಿತ್ತು. ಈಗ ಗೃಹನಿರ್ಮಾಪಕರು 
ಅನವಶ್ಯವಾದ « ಅನುರಣನಗಳನ್ನು ಯಶಸ್ವಿಯಾಗಿ ನಿರ್ನಾಮ ಮಾಡುವ ರೀತಿನೀತಿಗಳನ್ನು 


220 ಮನರಂಜನೆಗಾಗಿ ಭೌತಶಾಸ್ತ್ರ 


ಕಂಡುಹಿಡಿದಿದ್ದಾರೆ. ಇದು ವಾಸ್ತುಶಿಲ್ಪಿಗಷ್ಟೆ ಆಸಕ್ತಿಕರವಾಗಿರುವುದರಿಂದ ನಾನು ಈ ವಿಷಯದ 
ಬಗೆಗೆ ಹೆಚ್ಚಿಗೆ ಹೇಳಲು ಹೋಗುವುದಿಲ್ಲವಾದರೂ, ದ್ವನಿವೈಜ್ಞಾನಿಕ ನ್ಯೂನತೆಗಳನ್ನು 
ನಿವಾರಿಸುವ ಮುಖ್ಯ ವಿಧಾನವೆಂದರೆ, ಸಭಾಂಗಣದ ಗೋಡೆಗಳ ಮೇಲ್ಮೈಗಳನ್ನು 
ಆವಶ್ಯಕತೆಗೂ ಮೀರಿದ ಶಬ್ಧಗಳನ್ನು ಹೀರಿಕೊಳ್ಳುವಂತೆ ನಿರ್ಮಿಸುವುದಾಗಿದೆ. ಎಂಬುದನ್ನಷ್ಟೆ 
ಸೂಚಿಸ ಬಯಸುತ್ತೇನೆ. 

ತೆರೆದ ಕಿಟಕಿಯು ಶಬ್ದವನ್ನು ಅತ್ಯುತ್ತಮವಾಗಿ ಹೀರಿಕೊಳ್ಳುತ್ತದೆ - ಯಾವುದೇ ರಂಧ್ರವು 
ಬೆಳಕನ್ನು ಅತ್ಯುತ್ತಮವಾಗಿ ಹೀರಿಕೊಳ್ಳುವಂತೆಯೇ. ಅಂದಹಾಗೇ, ಒಂದು ಚದರ 
ಮೀಟರಿನಷ್ಟು ತೆರೆದ ಕಿಟಕಿಯು ಶಬ್ದ ಹೀರಿಕೆಯನ್ನು ಅಂದಾಜುಮಾಡುವ ಮಾನಕ 
ಗಣಕವಂದು * ಅಂಗೀಕರಿಸಲಾಗಿದೆ. ಸಭಿಕರೇ ಉತ್ತಮ ಶಬ್ದಲೀನಕರಾಗಿರುತ್ತಾರೆ. ಪ್ರತಿಯೊಬ್ಬ 
ಸಭಿಕನೂ ಸುಮಾರು ಅರ್ಧ ಚದರಮೀಟರ್‌ ತೆಕೆದ ಕಿಟಿಗೆ ಸಮನಾಗಿರುತ್ತಾನೆ. "ಸಜಿಕರು 
ಭಾಷಣಕಾರನು ಹೇಳಿದುದನ್ನು ಅಕ್ಷರಶಃ ಹೀರಿಕೊಳ್ಳುತ್ತಾರೆ'' ಎಂದು ಭೌತವಿಜ್ಞಾನಿ 
ಯೊಬ್ಬರು ಹೇಳಿದ್ದಾರೆ; ಹೀರಿಕೊಳ್ಳುವ (ಮಗ್ನರಾಗಿ ಕೇಳುವ) ಸಭಿಕರಿಲ್ಲದಿರುವುದು 
ಭಾಷಣಕಾರನಿಗೂ ಭಾರಿ ಜುಗುಪೆ ರ್ಯ ಎಂಬುದೂ ಅಷ್ಟೇ ನಿಜ. 

ತುಂಬ ಶಬ್ದವನ್ನು ಹೀ ರಿಕೊಂಡಾಗ, ಅದೂ ಕೆಟ್ಟುಶೇ. ಏಕೆಂದರೆ, ಮೊದಲನೆಯದಾಗಿ 
ಅದು ಭಾಷಣದ. ಅಥವಾ ಸಂಗೀತದ ಧ್ವನಿಯನ್ನು ಕುಂದಿಸುತ್ತದೆ. ಎರಡನೆಯದಾಗಿ, ಅದು 
ಅನುರಣನಗಳನ್ನು ಎಷ್ಟೊಂದು ಹತ್ತಿಕುತದೆಂದರೆ ಶಬ್ದಗಳು ಊನವಾಗಿ ಭಂಗುರವಾಗಿ 
ಕೇಳಿಬರುತ್ತವೆ. ಆದ್ದರಿಂದ. ನೀವೇ ಕಾಣುವಂತೆ ಸ್ವಲ್ಪ ಪ್ರಮಾಣದ ಅನುರಣನೆ - ತುಂಬ 
ದೀರ್ಫವೂ ಆಗಿರಬಾರದು, ತುಂಬ ಪ್ರಸ್ತವೂ ಆಗಿರಬಾರದು, ಅಂತಹುದು - 
ಅಪೇಕ್ಚಣೇಯವೇ. ಈ ಪ್ರಮಾಣವು ಎಲ್ಲ ಸಧಘಾಗಣಗಳಿಗೂ ಒಂದೇ ಆಗಿರಲು ಸಾಧ್ಯವಿಲ್ಲ. 
ಇದನ್ನು ನಿರ್ಮಾಪಕ ವಾಸ್ತುಶಿಲ್ಪಿಯಷ್ಟೆ ಗುಣಾತ್ಮಕವಾಗಿ ನಿರ್ಧರಿಸಬೇಕು. 

ರಂಗಮಂದಿರದಲ್ಲಿ ಭೌತಶಾಸ್ತ್ರ ದೃಷ್ಟಿಯಿಂದ ಆಸಕ್ತಿಕರವಾದ ಮತ್ತೂ ಒಂದು ಸ್ಥಳವಿದೆ. 
ಇದೇ ನೆನಪು ಕೊಡುವವನ ಪೀಠ. ಇದು ಯಾವಾಗಲೂ ಒಂದೇ ಆಕಾರದಲ್ಲಿರುತ್ತದೆ - 
ನೀವು ಎಂದಾದರೂ ಇದನ್ನು ಗಮನಿಸಿದ್ದೀರ ಭೌತಶಾಸ್ತ್ರ ಇದಕ್ಕೆ ಜವಾಬ್ದಾರಿ. ಇದರ 
ಒಳಮಾಳಿಗೆಯು ನಿಮ್ಮ ಶಬ್ದಗನ್ನಡಿಯಂತೆ ಇರುತ್ತದೆ. ಇದು ಎರಡು ಉದ್ದೇಶಗಳನ್ನು 
ಸಾಧಿಸುತ್ತದೆ ; ಮೊದಲನೆಯದಾಗಿ, ನೆನಪುಗಾರನು ಹೇಳುವ ಮಾತುಗಳು “ಸಭಿಕರಿಗೆ 
ತಲುಪುವುದನ್ನು ಇದು ತಪ್ಪಿಸುತ್ತದೆ. ಎರಡನೆಯದಾಗಿ, ಅವನ ಮಾತುಗಳನ್ನು ರಂಗಮಂಚದ 
ಮೇಲಿರುವ ನಟರತ್ತ ಪ್ರತಿಫಲಿಸಿ ಕಳುಹಿಸಿಕೊಡುತ್ತದೆ. 


ಸಮುದ್ರ ತಳದಿಂದ ಪ್ರತಿಧ್ವನಿ 


ಪ್ರತಿಧ್ವನಿಗಳ ಸಹಾಯದಿಂದ ಸಮುದ್ರ ಹಾಗೂ ಸಾಗರಗಳ ಆಳಗಳನ್ನು ಅಳೆಯುವ 
ವಿಧಾನವನ್ನು, ಕಂಡುಹಿಡಿಯುವವರೆಗೂ ಪ್ರತಿದ್ಧನಿಗಳನ್ನು ನಿಷ್ಟಯೋ €ಜಕಪೆಂದೇ ಭಾವಿಸ 
ಲಾಗಿದ್ದಿತು. 1912ರಲ್ಲಿ ಭಾರಿ ಸಾಗರ ಸಂಚಾರಿ ಸಾಕ ಟೈಜಾನಿಕ್‌ ನೀರಿನೊಳಗೆ ಮುಳುಗಿದ್ದ 
ಮಂಜಿನ ಬೆಟ್ಟವೂಂದಕ್ಕೆ ಡಿಕ್ಕಿ ಹೊಡೆದು ತನ್ನಲ್ಲಿದ್ದ ಸುಮಾರು ಎಲ್ಲ ಪ್ರಯಾಣಿಕರೊಂದಿಗೆ 
ಮುಳುಗಿದನಂತರ ನೌಕಾ ಜಾಲಕರುಗಳು ಮಬ್ಬು ಮುಸುಕಿದ್ದಾಗ ಅಥವಾ ರಾತ್ರಿ ವೇಳೆಗಳಲ್ಲಿ 
ಪ್ರತಿಧ್ವನಿಯನ್ನು ಉಪಯೋಗಿಸಿಕೊಂಡು ನೌಕೆಯ ಮಾರ್ಗದಲ್ಲಿರುವ ಅಡಚಣೆಗಳನ್ನು 
ಕಂಡುಹಿಡಿಯುವ ಯೋಜನೆ ಮಾಡಿದರು. ಇದು ತನ್ನ ಮೂಲ ಉದ್ದೇಶವನ್ನು ಸಾರ್ಥಕ 


ಮನರಂಜನೆಗಾಗಿ ಭೌತಶಾಸ್ತ್ರ 221 


ಗೊಳಿಸುವುದರಲ್ಲಿ ವಿಫಲವಾದರೂ, ಸಮುದ್ರ ತಳದಿಂದ ಪ್ರತಿಧ್ವನಿಗಳನ್ನು ಉಂಟುಮಾಡಿ 
ಸಮುದ್ರದ ಆಳವನ್ನು ಅಳೆಯುವ ಸೊಗಸಾದ ' ವಿಧಾನವೊಂದನ್ನು ತಂಸಿಕೊಟ್ಟಿತು. 
ಇದನ್ನು ಹೇಗೆ ಮಾಡಲಾಗುತ್ತದೆ ಎಂಬುದನ್ನು 
ಚಿತ್ರ 153 ತೋರಿಸಿಕೊಡುತ್ತದೆ. ಹಡಗಿನ 
ಅಡಿಗಟ್ಟಿನ ಬಳಿ ಅದರ ಹೊರ ಆವರಣಕ್ಕೆ 
ಎದುರಾಗಿ ಸಿಡಿಗುಂಡನ್ನು ಸಿಡಿಸಿ ತೀಕ್ಷ ವಾದ ಧ್ವನಿ 
ಸಂಕೇತವನ್ನು ಸಮುದ್ರ. ಗರ್ಭಕ್ಕೆ ಕಳುಹಿಸಲಾಗುತ್ತದೆ. 
ಈ ಶಬ್ದವು ನೀರಿನ ಸಮೂಹವನ್ನು ಸೀಳಿಕೊಂಡು 
ಸಮುದ್ರದ ತಳವನ ್ನ ತಲುಪಿ ಅಲ್ಲಿಂದ 
ಧ್ವನಿತವಾಗಿ ಹಿಂದಕ್ಕೆ ಬರುತ್ತದೆ. ಈ 
ಪ್ರತಿಧ್ವನಿಯನ್ನು, ಪ್ರತಿಧ್ವನಿತವಾದ ಸಂಕೇತವನ್ನು 
ಹಡಗಿನ ಹೊರಮೈ ಮೇಲಿರಿಸಲಾದ ಸೂಕ್ಷ್ಮ 
ಸಾಧನವೊಂದು ದಾಖಲೆ ಮಾಡಿಕೊಳ್ಳುತ್ತದೆ. 
ಕರಾರುವಾಕ್ಕಾದ ಗಡಿಯಾರವೊಂದು ಸಂಕೇತವನ್ನು 
ಕಳುಹಿಸಿದ ಮತ್ತು ಪ್ರತಿಧ್ವನಿಯನ್ನು ಸ್ವೀಕರಿಸಿದ 
ನಡುವಿನ ಅಂತರವನ್ನು ಅಳೆಯುತ್ತದೆ. ಶಬ್ದವು 
ನೀರಿನಲ್ಲಿ ಸಂಚರಿಸುವ ವೇಗವನ್ನು 
ತಿಳಿದಿರುವುದರಿಂದ ನಾವು ಸುಲಭವಾಗಿ ಪ್ರತಿಧ್ವನಿ 
ಉಂಟುಮಾಡಿದ ಅಡಚಣೆ ಇರುವ ದೂರವನ್ನು 
ಅಂದರೆ ಸಮುದ್ರದ ಆಳವನ್ನು ಗೊತ್ತುಪಡಿಸಿ 
ಕೊಳ್ಳಬಹುದು. 
ಪ್ರತಿಧ್ಧನಿಯ ಮೂಲಕ ಆಳವನು ಅಳೆಯುವ 
ಈ ವಿಧಾನವು ಅದಕ್ಕೆ ಮುನ್ನ ಇದ್ದ ಮಾಪನ 
ವಿಧಾನಗಳನ್ನೆಲ್ಲ ಸಂಪೂರ್ಣವಾಗಿ “ಣ್ರಂತಿಕಾರಿ 
ಗೊಳಿಸಿತು. ಹಳೆಯ ವಿಧಾನಗಳ ಪ್ರಕಾರ ಅಳವನ್ನು 
ಚಿತ್ರ 153 : ಪ್ರತಿದ್ಧನಿಯಿಂದ ಅಳೆಯಲು ಮೊದಲು ಹಡಗನ್ನು ನಿಲ್ಲಿಸಬೇಕಿದ್ದಿತು. 
ಸಮುದ್ರದ" ಅಳವ ಇದಲ್ಲದೆ ಇತರ ಏರ್ಪಾಟುಗಳೂ ಒಟ್ಟಿನಲ್ಲಿ 
ಕಾಚುಹಿತಸವುದು. ತುಂಬ ಪ್ರಯಾಸಪೂರ್ಣವಾಗಿದ್ದವು. ಹಗ್ಗವನ್ನು ಇಳಿ 
ಬಿಡುವುದೂ ತುಂಬ ನಿಧಾನವಾಗಿದ್ದಿತು — ನಿಮಿಷಕ್ಕೆ 150 ಮೀಟರುಗಳಷ್ಟು "ಆಗುತಿತ್ತು 
ಪುನಃ ಅದನ್ನು ಸುತ್ತಿಕೊಳ್ಳಲೂ ಅಷ್ಟೇ ಸಮಯ ಹಡಿಸುತ್ತಿ ದ್ದಿತು. ಹೀಗೆ ಮೂರು ಕಮೀಗಳ 
ಆಳವನ್ನು ಅಳೆಯಲು ಸುಮಾರು 45 ನಿಮಿಷ ಬೇಣಾಗುತ್ತಿದ್ದಿತು. ಪ್ರತಿಧ್ವನಿಯ ಮೂಲಕ 
ಅಳೆಯುವ ವಿಧಾನವು ಇದೇ ಫಲಿತಾಂಶವನ್ನು ಕೆಲವೇ ಸಕುಡುಗಳಲ್ಲನ್ಟೆ ಒದಗಿಸುತ್ತದೆ. 
ಅಷ್ಟೇ ಅಲ್ಲ ಈ ವಿಧಾನದಲ್ಲಿ ಹಡಗನ್ನು ನಿಲ್ಲಿಸಬೇಕಾಗಿಲ್ಲ. ಫಲಿತಾಂಶವೂ. ಅನುಪಮವಾಗಿ 
ಹೆಚ  ನಿಷ್ಠಷ್ಟವಾಗಿರುತ್ತದೆ * ಎಂದೂ ಕಾಲು ಮೀಟರಿಗಿಂತ ಹೆಚ್ಚು ತಪ್ಪಿರುವುದಿಲ್ಲ. ಆದರೆ 
ಇದೆ ಒಂದು ಸೆಕೆಂಡಿನ ಮೂರು ಸಾವಿರದನೇ ಒಂದು ಅಂಶದವರೆಗೂ ನಿಖರವಾಗಿ 
ಅಳೆಯಬಲ್ಲಂಥ ಗಡಿಯಾರವನ್ನು ಉಪಯೋಗಿಸಬೇಕು. 


222 ಮನರಂಜನೆಗಾಗಿ ಭೌತಶಾಸ್ತ್ರ 


ಸಮುದ್ರದ ಭಾರಿ ಆಳವನ್ನು ನಿಷ್ಕೃಷ್ಟವಾಗಿ ಅಳೆಯುವುದು ಸಾಗರಶಾಸ್ತ್ರಕ್ಕೆ 
ಮುಖ್ಯವಾಗಿದ್ದಲ್ಲಿ ಹೆಚ್ಚು ಆಳವಿಲ್ಲದ ಪ್ರದೇಶಗಳಲ್ಲಿ ಶೀಘ್ರವಾಗಿ ನಂಬಲರ್ಹವಾದ 
ರೀತಿಯಲ್ಲಿ ಆಳ, ಗಳನ್ನು ಸೊತು ಹಚ್ಚುವುದು ಹಡಗುಗಳನ್ನು ಸುರಕ್ಷಿತವಾಗಿ ನಡೆಸುವುದಕ್ಕೆ, 
ಅದರಲ್ಲೂ. ವಿಶೇಷವಾಗಿ ಕೀರಪ್ರ ದೇಶಗಳಲ್ಲಿ ನೌಕಾ ಯಾನಕ್ಕೆ, ಅತಿ ಮುಖ್ಯವಾದುದಾಗಿದೆ. 

ಇಂದು ಸಮುದ್ರದ ಆಳಗಳನ್ನು ಅಳಿಯಲು ಸಾಮಾನ್ಯವಾದ ಶಬ್ದಿಗಳನ್ನ ನ್ನಲ್ಲ ಆದರೆ 
ತುಂಬ ತೀಕ್ಷ್ಣವಾದ ಶೀತ ಶಬ್ದಗಳನ್ನು ಬಳಸಲಾಗುತ್ತದೆ. ಇವನ್ನು ನಾವು ಕೇಳುವುದೇ 
ಇಲ್ಲ, ಏಕೆಂದರೆ ಅವುಗಳ ಕಂಪನವು ಸೆಕೆಂಡಿಗೆ ಹಲವಾರು "ಮಿಲಿಯ ಸಂದನಗಳಾಗಿರುತ್ತವೆ. 
ಇಂತಹ ಶಬ್ದಗಳನ್ನು ಸ್ಫಟಿಕಶಿಲೆಯ ತಟ್ಟೆಯೊಂದನ್ನು ಉು (ಪೀಜೊ- ಕಾರ್ಟ್‌ ತಟ್ಟೆಯನ್ನು) 
ಕಂಪಿಸುವಂತೆ ಮಾಡುವ ಮೂಲಕ ಉಂಟುಮಾಡಲಾಗುತ್ತದೆ. ಈ ತಟ್ಟೆಯನ್ನು ಬೇಗ ಬೇಗ 
ಬದಲುವ ವಿದ್ಭುತ್ಸೈಃ ತ್ರ ತ್ರದಲ್ಲಿ ಇರಿಸಿರಲಾಗುತ್ತದೆ. 


ಜೇನುಹುಳುಗಳು ರೋಂಗುಡುವುದೇಕೆ ? 


ನಿಜಕ್ಕೂ, ಜೇನುಹುಳುಗಳು ರೋಂಗುಡುವುದೇಕೆ ? ಹೆಚ್ಚಿನ ಹುಳುಗಳು ಈ 
ಉದ್ದೆ ಶಕ್ಕಾಗ" ವಿಶೇಷ ಅಂಗಗಳನ್ನೇನೂ ಹೊಂದಿರುವುದಿಲ್ಲವಲ್ಲ. ನಾವು ಈ ರೋಂಕಾರವನ್ನು 
ಹುಳುಗಳು" ಹಾರುಡುತ್ತಿರುವಾಗಷ್ಟ ಕೇಳುತ್ತೇವೆ. ಹುಳುಗಳ ರೆಕ್ಕೆಗಳ ಬಡಿತದಿಂದ ಈ ಶಬ್ಧ 
ಉಂಟಾಗುತ್ತದೆ. ರಕ್ಕೆಗಳು ಸೆಕೆಂಡಿಗೆ ಪಲವಾರು ನೂರು ಜಾರಿಯಷ್ಟು ಶೀಘ್ರವಾಗಿ 
ಬಡಿಯುತ್ತಷೆ. ಕಕೆಗಳೆ ಕಂಪಿಸುವ ತಟ್ಟೆಯ ಪಾತ್ರ ನಿರ್ವಹಿಸುತ್ತವೆ. ಯಾವುದೇ ತಟ್ಟೆಯು 
ಸಾಕಷ್ಟು ಹೆಚ್ಚು ಶೀಘ್ರಕೆಯಿಂದ ಸ್ಪಂದಿಸಿದಲ್ಲಿ -. ಸೆಕೆಂಡಿಗೆ ie ಪಟ್ಟಿಗೂ ಹೆಚ್ಚು "ಚಾರಿ 
ಕಂಪಿಸಿದಲ್ಲಿ - "ಓಂದು ನಿರ್ದಿಷ್ಟ ಸ ಸ್ಥಾಯಿಯ ಧ್ವನಿಯನ್ನು ಉಂಟುಮಾಡುತ್ತದೆ. 

ಹುಳುವೊಂದು ಹಾರಾಡುವಾಗ ತನ್ನ ರೆಕ್ಕೆಗಳನ್ನು ಸೆಕೆಂಡಿಗೆ ಎಷ್ಟು ಬಾರಿ ಚಲಿಸುತ್ತದೆ 
ಎಂಬುದನ್ನು ಇದೇ ವಿಜ್ಞಾನಿಗಳಿಗೆ ತಿಳಿಸಿಕೊಡುವುದು. ಎಷ್ಟು ಬಾರಿ ಎಂಬುದನ್ನು 

ನಿರ್ಧರಿಸಲು ಹುಳುವಿನ ರಂಕಾರದ ಸ್ಥಾಯಿಯನ್ನು ಗೊತು ಪಡಿಸುವುದು ಸಾಕು, ಏಕೆಂದರೆ 
ಪ್ರತಿಯೊಂದು ಧ್ವನಿಯೂ ತನ್ನದೇ ಕಂಪನ" ಆವೃತ್ತ ಸಂಖ್ಯೆಯನ್ನು ಹೊಂದಿರುತ್ತದೆ. 
ಪ್ರತಿಯೊಂದು ಹುಳುವೂ ತನ್ನ ರಕ್ಕಗಳನ್ನು ಪ್ರತಿಯೊಂದು ಸಂದರ್ಭದಲ್ಲೂ 
ಬಹುಮಟ್ಟಿಗೆ ಒಂದೇ ಶೀಘ್ರತೆಯೊಂದಿಗೆ ಸಂದಿಸುತ್ತರೆಯೆಂದು ನಿಧಾನ-ಚಲನೆಯ 
ಕ್ಯಾಮರಾ "ಸಹಾಯದಿಂದ (ಇದರ ಬಗೆಗೆ ಅಧ್ಯಾಯ 1ರೆಲ್ಲಿ ಹೇಳಲಾಗಿದೆ) ವಿಜ್ಞಾನಿಗಳು, 
ಸಾಧಿಸಿ ತೋರಿಸಿದ್ದಾರೆ. ತನ್ನ ಹಾರಾಟವನ್ನು ಕ್ರಮಬದ್ಧಗೊಳಿಸಿಕೊಳ್ಳಲು ಅದು ತ್ನ್ನ ರಕ್ಕೆ 
ಚಲನೆಯ “ಹರವ”ನ್ನೂ ರಕ್ಕೆಯು ಬಾಗಿರುವ ಕೋನವನ್ನೂ ತಕ್ಕಂತೆ ಬದರಿಸಿಕೊಳ್ಳುತ್ತದಷೆ' 
ಚಳಿ ಹವಾಮಾನದಲ್ಲಪ್ಟೆ "ದು ಒಂದು ಸೆಕೆಂಡಿಗೆ ತನ್ನ ರಕ್ಕಗಳನ್ನು ಸ್ಪಂದಿಸುವ ಸಂಖ್ಯೆಮನ್ನು 
ಹೆಚ್ಚಿಸುತ್ತದೆ. ಆದ್ದರಿಂದಲೇ ರೋಂಕಾರ ಧ್ವನಿಯು ಒಂದೇ" ಮಟ್ಟದಲ್ಲಿರುತ್ತದೆ. 
ಸಾಮಾನ್ಯವಾಗಿ ಮನೆಗಳಲ್ಲಿರುವ ನೊಣವು F' ಧ್ವನಿಯನ್ನು. ಉಂಟುಮಾಡುತ್ತದೆ. 
ಅದು ಸೆಕೆಂಡಿಗೆ 352 ಬಾರಿ ತನ್ನ ರೆಕ್ಕೆಗಳನ್ನು ಸ್ಪಂದಿಸುತ್ತದೆ. ಹೆಜ್ಜೇನು ತನ್ನ ರೆಕ್ಕೆಗಳನ್ನು 220 
ಬಾರಿ ಸ್ಪಂದಿಸುತ್ತದೆ. ಮಕರಂದದ ಜೇನುಹುಳುವು ಜೇನುತುಪ್ಪದ ಹೊರೆ ಹೊತ್ತಿಲ್ಲದಿದ್ದಾಗ 
ತನ್ನ ರೆಕ್ಕೆಗಳನ್ನು. ಸೆಕೆಂಡಿಗೆ 440 ಬಾರಿ ಸ್ಪಂದಿಸುತ್ತದೆ (A ಧ್ವನಿಯನ್ನು ನಡುತ್ತದೆ). 
ಜೇನುತುಪ್ಪವನ್ನು ಹೊತ್ತಿದ್ದಾಗ 330 ಬಾರಿಯಷ್ಟೆ ಸ್ಪಂದಿಸುತ್ತದೆ (8 ಧ್ವನಿಯನ್ನು ನೀಡುತ್ತದೆ). 
ತಗ್ಗಿದ ಧ್ವನಿಯಲ್ಲಿ ರೋಂಗುಡುವ ಜೀರುಂಡೆಗಳು ಇನ್ನೂ ಕಮ್ಮಿ ಚುರುಕಿನಿಂದ ರೆಕ್ಕೆಗಳನ್ನು 


ಮನರಂಜನೆಗಾಗಿ ಭೌತಶಾಸ್ತ್ರ 223 


ಸ್ಪಂದಿಸುತ್ತವೆ. ಇದಕ್ಕೆ ವಿರುದ್ಧವಾಗಿ ಸೊಳ್ಳೆಗಳು ತಮ್ಮ ರೆಕ್ಕೆಗಳನ್ನು ಸೆಕೆಂಡಿಗೆ 500-600 ಬಾರಿ 
ಸ್ಪಂದಿಸುತ್ತವೆ. ಆದರೆ ವಿಮಾನವೊಂದರ. ಜಾಲಕದಂಡವು ಸರಾಸರಿ ಸೆಕೆಂಡಿಗೆ ಕೇವಲ 25 
ಬಾರಿಯಷ್ಟೆ ಸುತ್ತುತದೆಂದು ನಾನಿಲ್ಲಿ ಹೋಲಿಕೆಗಾಗಿ ತಿಳಿಸಬಹುದಾಗಿದೆ. 


ಶ್ರವಣ ಭ್ರಮೆಗಳು 

ಕೆಲವೊಮ್ಮೆ ನಾವು ಯಾವ ಕಾರಣಕ್ಕಾಗಿಯೋ ಸಣ್ಣ ಶಬ್ದವೊಂದರ ಉಗಮ ಸ್ಥಾನ 
ಎಲ್ಲೋ ದೂರದಲ್ಲಿದೆ ಎಂದು ಭಾವಿಸಿಕೊಳ್ಳುತ್ತೇವೆ. ಶಬ್ದವೂ ಬಹುಭಾರಿಯದಾಗಿ 
ಕಂಡುಬರುತ್ತದೆ. ಅನೇಕ ವೇಳೆ ನಾವು ಈ ರೀತಿಯ ಭ್ರಮೆಗೆ ಒಳಗಾಗುತ್ತೇವೆ ಆದರೆ ದರ 
ಕಡೆಗೆ ಗಮನ ನೀಡುವುದು ಅಪರೂಪ. ಅಮೆರಿಕದ ವಿಜ್ಞಾನಿ ಏಲಿಯಂ ಜೇಮ್ಸ್‌ ರವರು 
"ಮನಶ್ಶಾಸ್ತ' ಎಂಬ ತಮ್ಮ ಕೃತಿಯಲ್ಲಿ ಕೆಳಗಿನ ವಿಚಿತ್ರ ಪ್ರಸಂಗವನ್ನು ವರ್ಣಿಸಿದ್ದಾರೆ : 

“ಬರೆದು ರಾತ್ರಿ ನಾನು ಇಳಿಹೊತ್ತಿ ನವರೆಗೂ ಓದುತ್ತ ಕುಂತಿದ್ದ. ಆಗ ಇದ್ದಕ್ಕಿದ್ದಂತೆ 
ಮನೆಯ ಮೇಲು ಭಾಗದಿಂದ ಬಂದಂತೆ “ಕಂಡುಬರುತ್ತಿದ್ದ ರತ್ಯಂತ ಭೀಕರ ಧ್ವನಿಯೊಂದನ್ನು 
ನಾನು ಕೇಳಿದೆ. ಅದು ಮನೆಯ ಮೇಲೆ ತುಂಬಿದಂತಿದ್ದಿತು. ಅದು ಒಂದು ಕ್ಷಣ ನಿಂತಿತು. 
ಮರುಕ್ಷಣ ಪುನಃ ಪ್ರಾರಂಭವಾಯಿತು. ನಾನು ಎದ್ದು ಕೇಳಲು ಹೊರಗೆ ಪಜಾರಕ್ಕೆ ಹೋದೆ. 
ಆದರೆ ಅಲ್ಲಿ ಅದು ಕೇಳಿಬರಲೇ ಇಲ್ಲ. ಮತ್ತೆ ಕೋಣೆಗೆ ಬಂದು ನನ್ನ ಆಸನದಲ್ಲಿ ಕುಳಿತೆ. 
ಅದೂ ಮತ್ತೆ ಪ್ರಾರಂಭವಾಯಿತು. ತಗ್ಗಿದ ಧ್ವನಿಯಲ್ಲಿ, ಆಮೇಲೆ ಭಾರಿಯಾಗಿ, ಗಾಬರಿ 
ಹುಟ್ಟಿಸುವಂತೆ, ಏರುತ್ತಿರುವ ಪ್ರವಾಹದಂತೆ ಅಥವಾ ಭೀಕರ ಚಂಡಮಾರುತವೊಂದರ 
ಮುಂದಳದಂತೆ. ಅದು ಮೇಲಿನ ಇಡೀ ತೆರವು ಸ್ಥಳದಿಂದ ಬರುತ್ತಿದ್ದಿತು. ತುಂಬ ಬೆರಗಾಗಿ 
ನಾನು ಮತ್ತೆ ಹಜಾರಕ್ಕೆ ಹೋದೆ. ಮತ್ತೆ ಅದು ನಿಂತಿತು. 

""ಎರಡನೆಯ ಬಾರಿ ಕೋಣೆಗೆ ಹಿಂದಿರುಗಿದಾಗ, ಆ ಶಬ್ದವು ಅಲ್ಲೇ ನೆಲದ ಮೇಲೆ 
ಮಲಗಿದ್ದ ಪುಟ್ಟ ಸ್ಕಾಚ್‌ ಟೆರಿಯರ್‌ ನಾಯಿಯ ಉಸಿರಾಟವಲ್ಲದೆ ಬೇರೇನೂ 
ಆಗಿರಲಿಲ್ಲವೆಂಬುದನ್ನು ಕಂಡುಕೊಂಡೆ. 

"ಗಮನಾರ್ಹವಾದ ವಿಷಯವೆಂದರೆ, ಅದು ಏನಾಗಿದ್ದಿತೆಂಬುದನ್ನು ನಾನು 
ತಿಳಿದುಕೊಂಡ ಕೂಡಲೇ, ಆ ಶಬ್ದವನ್ನು ನಾನು ಬೇರೆಯೇ ಶಬ್ದದಂತೆ ಭಾವಿಸಿಕೊಳ್ಳುವ 
ಒತ್ತಾಯಕ್ಕೊಳಗಾದೆ. ಅದನ್ನು ನಾನು ಆ ಮುನ್ನ ಕೇಳಿದ್ದಂತೆ ಕಲ್ಪಿಸಿಕೊಳ್ಳಲು ಎಷ್ಟು ಮಾತ್ರವೂ 
ಸಾಧ್ಯವಾಗಲಿಲ್ಲ.'' 

ನಿಮಗೆ ಯಾವಾಗಲಾದರೂ ಇಂತಹ ಅನುಭವ ಆದುದುಂಟೆ ? ಆಗಿಯೇ ಇರಬೇಕು; 
ನನಗಂತೂ ಇಂತಹ ಅನುಭವ ಅನೇಕ ಬಾರಿ ಆಗಿದೆ. 


ಚಿಮ್ಮಂಡೆ ಹುಳು ಎಲ್ಲಿದೆ ಳ್ಳಿ 
ಶಬ್ದವು ಎಷ್ಟು ದೂರದಿಂದ ಬರುತ್ತಿದೆ ಎಂಬುದಕ್ಕಿಂತ ಯಾವ ದಿಕ್ಕಿನಿಂದ ಬರುತ್ತಿದೆ 
ಎಂಬುದನ್ನು ನಿರ್ಧರಿಸುವಾಗ ನಾವು ತುಂಬ ಪೇಳೆ ತಪ್ಪು ಮಾಡುತ್ತೇವೆ. ಗುಂಡನ್ನು ನಮ್ಮ 
ಎಡಭಾಗದಿಂದ ಇಲ್ಲವೇ ಬಲಭಾಗದಿಂದ ಹಾರಿಸಲಾಯಿತೆ (ಚಿತ್ರ 154) ಎಂಬುದನ್ನು ನಾವು 
ಕಿವಿಗೊಟ್ಟು ಕೇಳುವ ಮೂಲಕ ಚೆನ್ನಾಗಿ ನಿರ್ಧರಿಸಿ ಹೇಳಬಲ್ಲೆವು. ಆದರೆ ಅದನ್ನು" ನಮ್ಮ 
ಮುಂದೆ 'ಸಾಂಸಲಾಯಿತೆ ಅಥವಾ ಸಂಡೆ ಹಾರಿಸಲಾಯಿತೆ (ಚಿತ್ರ 155) ಎಂಬುದನ್ನು 
ನಿರ್ಧರಿಸಲು ತುಂಬ ವೇಳೆ ವಿಫಲರಾಗುತ್ತೇವೆ. ನಮ್ಮ ಮುಂದೆ ಹಾರಿಸಿದ ಗುಂಡನ್ನು ನಾವು 


224 ಮನರಂಜನೆಗಾಗಿ ಭೌತಶಾಸ್ತ್ರ 


ಚಿತ್ರ 54: ಗುಂಡನ್ನು ಎಲ್ಲಿ ಹ ಹಾರಿಸಲಾಯಿತು pl ಬಲಗಡೆಯೋ ಎಡಗಡೆಯೋ 1 | 


ಆಗಾಗ್ಗೆ ಹಿಂದಿನಿಂದ ಬರುತ್ತಿರುವಂತೆ ಕೇಳುತ್ತೇವೆ. 

ಅಂತಹ ಪ್ರಸಂಗಗಳಲ್ಲಿ ನಾವು ಹೇಳಬಹುದಾದುದೆಲ್ಲ ಅದನ್ನು ಹತ್ತಿರದಲ್ಲಿ 
ಹಾರಿಸಲಾಯಿತೆ ಅಥವಾ ದೂರದಲ್ಲಿ ಹಾರಿಸಲಾಯಿತೆ ಎಂಬುದಷ್ಟೆ. ಗುಂಡಿನ ಶಬ್ದ ಎಷ್ಟು 
ಗಟ್ಟಿಯಾಗಿ ಕೇಳಿಸಿತು ಎಂಬುದನ್ನವಲಂಬಿಸಿ ಇದನ್ನು ಹೇಳುತ್ತೇವೆ. 

ಇಲ್ಲೊಂದು ತುಂಬ ಬೋಧಪ್ರದವಾದ ಪ್ರಯೋಗವನ್ನು ನಿಮಗೆ ತಿಳಿಸುತ್ತೇನೆ. ನಿಮ್ಮ 
ಮಿತ್ರನಿಗೆ ಕಣ್ಣು ಕಾಣದಂತೆ ಪಟ್ಟಿ ಕಟ್ಟಿ ಕೋಣೆಯ ಮಧ್ಯದಲ್ಲಿ ಕುಳ್ಳಿರಿಸಿ" ಕದಲದೆ, 
ತಲೆಯನ್ನು ತಿರುಗಿಸದೆ ಕುಳಿತುಕೊಂಡಿರಬೇಕೆಂದು ಹೇಳಿ. ಆಮೇಲೆ ಎರದು ನಾಣ್ಯಗಳನ್ನು 
ತೆಗೆದುಕೊಂಡು ರುಣರುಣ ಶಬ್ದಮಾಡಿ. ಆದರೆ ನೀವು ನಿಮ್ಮ ಮಿತ್ರನ ಕಣ್ಣುಗಳ. ಮಧ್ಯೆ 
ಹಾದು ಹೋಗುವ ಕಲ್ಪಿತ ಲಂಬ “ಸಮತಲದಲ್ಲಿ ನಿಂತಿರಬೇಕು. ನಾಣ್ಯಗಳ ಶಬ್ದ ಎಲ್ಲಿಂದ 
ಬರುತ್ತಿದೆಯೆಂದು ಊಹಿಸಿ ಹೇಳುವಂತೆ ನಿಮ್ಮ ಮಿತ್ರನನ್ನು ಕೇಳಿ. ಲಶ್ಷರ್ಯಷೆನಿಸುವಂತೆ 
ಅವನು ನಿಮ್ಮ ದಿಕ್ಕು ಒಂದನ್ನು ಬಿಟ್ಟು ಬೇರೆ ಯಾವುದೇ ದಿಕ್ಕನ್ನೂ ತೋರಿಸುತ್ತಾನೆ. 

ಆದರೆ" ನೀವು ನಾನು ತಿಳಿಸಿದಂಥ ಆ ಸಮರೂಪತೆಯ ಸಮತಲವನ್ನು ಬಿಟ್ಟು 
ಹೊರಬಂದ ಕೂಡಲೇ ನಿಮ್ಮ ಮಿತ್ರನ ಊಹೆ ಹೆಚ್ಚು ಉತ್ತಮವಾಗುತ್ತದೆ. ಏಕೆಂದರೆ ನಿಮಗೆ 
ಹೆಚ್ಚು ಹತ್ತಿರವಿರುವ ಅವನ ವಯಾ ಶಬ್ದವನ್ನು ಸ್ಪರ ಬೇಗ ಮತ್ತು ಸ್ವಲ್ಪ ಹೆಚ್ಚು ಗಟ್ಟಿಯಾಗಿ 
ಕೇಳುತ್ತದೆ. 

ಜೀರುಗುಟ್ಟುವ ಚಿಮ್ಮಂಡೆ ಹುಳುವು ಎಲ್ಲಿದೆ ಎಂಬುದನ್ನು ಕಂಡುಹಿಡಿಯುವುದು ಏಕೆ 
ಕಷ್ಟ ಎಂಬುದನ್ನು ಈ ಪ್ರಯೋಗವು ವಿವರಿಸಿ ತಿಳಿಸುತ್ತದೆ. ಈ ಕೀರಲು ಶಬ್ದವನ್ನು ನೀವು 
ನಿಮ್ಮ ಬಲಕ್ಕೆ ಎರಡು ಹೆಜ್ಜೆ ಆಚೆ ಕೇಳುತ್ತೀರ. ಅತ್ತ ಕಡೆಗೆ ನಿಮ್ಮ ತಲೆಯನ್ನು ತಿರುಗಿಸುತ್ತೀರ, 
ಆದರೆ ಏನನ್ನೂ ಕಾಣುವುದಿಲ್ಲ. ಆದಿ ಈಗ ಅದು ಎಡಗಡೆ ಜೀರುಗುಟ್ಟುಕ್ತಿರುವಂತೆ 

ಕೇಳಿಸುತ್ತದೆ. ಮತ್ತೆ ನೀವು ಅತ್ತ ಕಡೆಗೆ ತಿರುಗುತ್ತೀರ. ಆದರೆ ಶಬ್ದ ಮತ್ತೆ ಬೇರೆ ಯಾವುದೋ 

ದಿಕ್ಕಿನಿಂದ ಬರುತ್ತಿರುವಂತೆ ಕೇಳಿಬರುತ್ತದೆ. ಎಷ್ಟು ಬೇಗ ತಿರುಗಿದರೆ ಈ ಅದೃಶ್ಯ ಗಾಯಕನ 


ಮನರಂಜನೆಗಾಗಿ ಭೌತಶಾಸ್ತ್ರ 225 


ಶಬ್ದ ಅಷ್ಟೂ ಚುರುಕಾಗಿ ದಿಕ್ಕು ಬದಲಿಸುತ್ತದೆ. ವಾಸ್ತವವಾಗಿ 
ರ್ಸ್‌ ಚಿಮ್ಮಂಡೆ ಚೆಲಿಸಿಯೇ ಇರುವುದಿಲ್ಲ; ನೀವಷ್ಟೆ ಆದು ಸ್ಥಳದಿಂದ 
i ಸ್ಥಳ್ಕೆ ಕುಪ್ಪಳಿಸುತ್ತಿ] ದೆಯೆಂದು ಭಾನಿಸಿಕೊಂಡಿರುತ್ತೀರ. ಹೀಗೆ 

ಸ ನೀವು ಶ್ರವಣ ಭ್ರಮೆಗೆ ಒಳಗಾಗಿರುತ್ತೀರ. 
| ನೀವು ಮಾಡಿದ ತಪ್ಪೆಂದರೆ ತಲೆ ತಿರುಗಿಸಿದುದು. 
1 ಹಾಗಾಗಿ ಚಿಮ್ಮಂಡೆಯು ತನ್ನ ಸಮರೂಪದ ಸಮತಲದಲ್ಲೇ 
| ಇರುತ್ತದೆ... ನಿಮಗಾಗಲೇ .. ತಿಳಿದಿರುವಂತೆ, ದಿಕ್ಕನ್ನು 
| ನಿರ್ಧರಿಸುವಾಗ ಇದೇ ನಿಮ್ಮನ್ನು ತಪ್ಪುವಂತೆ ಮಾಡುವುದು. 
[Ci ಆದ್ದರಿಂದ ಚಿಮ್ಮಂಡೆಯಾಗಲೀ, ಕುಕ್ಕೂ ಪಕ್ಷಿಯಾಗಲೀ 
1 ಅಥವಾ ಅಂತಹುದೇ ಯಾವುದಾದರೂ ದೂರದ ಧ್ವನಿ 
ಮೂಲವನ್ನು ನೀವು ಕಂಡುಹಿಡಿಯ ಬಯಸಿದಲ್ಲಿ, ತಲೆಯನ್ನು 
mW ಶಬ್ದವು ಯಾವ ದಿಕ್ಕಿನಿಂದ ಬರುತ್ತದೋ ಆ ದಿಕ್ಕಿನತ್ತ 
(| ತಿರುಗಿಸಬೇಡಿ ಆದರೆ “ದರ ವಿರುದ್ಧ ದಿಕ್ಕಿನತ್ತ ತಿರುಗಿಸಿ 
hw ಅಂದಹಾಗೇ ಯಾರಾದರೂ “ನಿಗಳನ್ನು ನಿಮಿರಿಸಿ 

11 ಕೇಳುವಾಗ'' ಮಾಡುವುದು ಹೀಗೆಯೇ। 


| ನಮ್ಮ ಕಿವಿಗಳು ನಮಗೆ ಮಾಡುವ ಮೋಸಗಳು 


ನಾವು ರಸ್ತ ನ್ನು ಜಗಿದು ತಿನ್ನುವಾಗ ಎಂತಹ ಶಬ್ದ 
1 ಮಾಡುತ್ತೇವೆಂದಕೆ ಆದು ಕಿವಿಯನ್ನು '$ವುಡಾಗಿಸುತ್ತದೇ ನೋ 
[ ಎನಿಸುತ್ತದೆ. ಆದರೆ ಯಾವ ಕಾರಣಕ್ಕೋ ನಮ್ಮ ಪಕ್ಕದಲ್ಲಿ 
| ಕುಳಿತಿರುವವರೂ ನಮ್ಮಂತೆಯೇ ಜಗಿದು ತಿನ್ನುತ್ತಿದ್ದರೂ 
H ಯಾವ ಶಬ್ದವನ್ನೂ ಮಾಡುವುದಿಲ್ಲ. ಇದು ಹೇಗೆ? 
/ ನಾವು ಮಾಡುವ ಶಬ್ದವು ನಾವಷ್ಟೆ ಕೇಳಬಲ್ಲ 
[ ಶಬ್ದವಾಗಿರುತ್ತದೆ. ಅದು ಇತರರಿಗೆ ತೊಂದರೆ ಕೊಡುವುದಿಲ್ಲ. 
| ಇದರಲ್ಲಿರುವ ಅಂಶವೆಂದರೆ, ಎಲ್ಲ ಘನ ಸ್ಥಿತಿಸ್ಥಾಪಕ 


ತ್‌ ವಸ್ತುಗಳಂತೆಯೇ ನಮ್ಮ ತಲೆಯ ಮೂಳೆಗಳೂ ಅತ್ಯುತ್ತಮ 
ಧ್ವನಿ ವಾಹಕಗಳಾಗಿರುತ್ತವೆ. ಧ್ವನಿಯು ಸಂಚರಿಸುವ 
ಮಾಧ್ಯಮವು ಎಷ್ಟು ಹೆಚ್ಚು. ಸಾಂದ್ರವಾಗಿದ್ದರೆ ಅದರ ಶಬ್ದವು 
ಚತ್ರ 155: ಗುಂಡನ್ನು ಅಷ್ಟೂ ಹೆಚ್ಚು “ರೊಡ್ಡರಾಗಿರುತ್ತದೆ. “ನಮ್ಮ ಪಕ್ಕದಲ್ಲಿ 
ಎಲ್ಲಿ ಹಾರಿಸಲಾಯಿತು? ಕುಂಿತರುವವರು ರಸ್ಯನ್ನು ಕಡಿದು ತಿನ್ನುವಾಗ ಉಂಟುಮಾಡುವ 
ಶಬ್ದವು ತುಂಬ ಸಣ್ಣದಾಗಿರುತ್ತದೆ, ಏಕಂದರೆ ಅದು ನಮ್ಮತ್ತ 
ಗಾಳಿಯಲ್ಲಿ ಸಂಚರಿಸಿಕೊಂಡು ಬರುತ್ತದೆ. ಆದರೆ ಅದೇ “ತಬ್ದವು ತಿನ್ನುವವನ ತರೆಯ 
ಘನರೂಪದ ಮೂಳೆಗಳ ಮೂಲಕ ಶ್ರವಣಶಕ್ತಿಯ ನರವನ್ನು ತಲುಪಿದಾಗ ಗುಡುಗಿನಂತೆ 
ದೊಡ್ಡ ಪ್ರಮಾಣ ತಳೆಯುತ್ತದೆ. 
ns ಪ್ರಯೋಗವನ್ನು ಮಾಡಿ ನೋಡಿ. ನಿಮ್ಮ ಜೇಬು ಗಡಿಯಾರದ ಸರಪಣಿಯ 
ತುದಿಯಲ್ಲಿರುವ. ಬಳೆಯನ್ನು ಹಲ್ಲುಗಳ ಮಧ್ಯೆ ಕಚ್ಚೆ ಹಿಡಿಯಿರಿ. ಎರಡು ಕಿವಿಗಳನ್ನೂ 


226 ಮನರಂಜನೆಗಾಗಿ ಭೌತಶಾಸ್ತ್ರ 


ಭದ್ರವಾಗಿ ಮುಚ್ಚಿಕೊಳ್ಳಿ. ನಿಮ್ಮ ತಲೆಯ ಮೂಳೆಗಳು ಗಡಿಯಾರದ ಟಿಕ್‌ಟಿಕ್‌ ಶಬವನ್ನು 
ಎಷ್ಟು ಹೆಚ್ಚು ಹಿಗ್ಗಿಸುವುವೆಂದರೆ ಆ ಟಿಕ್‌ಟಿಕ್‌ ಶಬ್ದವು ನಿಮಗೆ ಭಾರಿ ಸುತ್ತಿಗೆಗಳ ಬಡಿತೆದಂತ 
ಕೇಳಿಬರುತ್ತದೆ. 

ಜಗತ್ತಿನ ಶ್ರೇಷ್ಠ ವಾಗ್ಗೇಯಕಾರ ಬೀಥೊವೆನ್‌ ಕಿಪುಡರಾಗಿದ್ದರು. ಅವರ ಬಗೆಗೆ ಒಂದು 
ಕಥೆ ಹೇಳಲಾಗುತ್ತದೆ. ಅವರು ತಮ್ಮ ವಾಕಿಂಗ್‌ಸ್ಟಿಕ್‌ನ ಒಂದು ತುದಿಯನ್ನು ಪಿಯಾನೋಕ್ಕೆ 
ಸಿಕ್ಕಿಸಿ ಇನ್ನೊಂದು ತುದಿಯನ್ನು ತಮ್ಮ ಹಲ್ಲುಗಳ ಮಧ್ಯೆ ಕಚ್ಚಿ ಹಿಡಿದು ಪಿಯಾನೊ 
ವಾದನವನ್ನು. `ಕೇಳಿಸಿಕೊಳ್ಳುತ್ತಿ ದ್ದರೆ, ಇದೇ ರೀತಿ ಕಿವುಡರು, ಅಪರ ಒಳಕಿವಿಯಲ್ಲಿ ಏನೂ 
ತಪ್ಪಿಲ್ಲದಿದ್ದರೆ, ಸ ಸಂಗೀತ 8%ಕೊಂಡು ಅದಕ್ಕೆ ತಕ್ಕಂತೆ ನರ್ತಿಸಬಲ್ಲರು. ಸಂಗೀತವು ನೆಲ 
ಹಾಗೂ ತಲೆಯ ಮೂಳೆಗಳ ಮೂಲಕ ಶ್ರವಣೇಇದ್ರಿ ಯದ ನರವನ್ನು ತಲುಪುತ್ತದೆ. 

ಧ್ವನಿ ಗಾರುಡಿ (ಮಾತನಾಡುತ್ತಿರುವವನಿಂದಲ್ಲದೆ ಮ ಮ ಮತ್ತೆಲ್ಲಿಂದಲೋ ದೂರದಲ್ಲಿ ಶಬ್ದ 
ಬರುತ್ತಿ! ಡೆಯೆಂಬ ಭ್ರಮೆಯುಂಟಾಗುವಂತೆ ಧ್ವನಿ ಮಾಡುವ ಕತೆಯೂ ಅದು ಆಗುಮಾಡುವ 
"“ಅಡ್ಗುತ'ಗಳೂ, ಈಗಷ್ಟೆ ವಿವರಿಸಲಾದ ಶ್ರವಣ ಶಕ್ತಿಯ ವಿಚಿತ್ರ ಗುಣಗಳ ಮೇಲೆಯೇ 
ಅವಲಂಬಿಸಿರುತ್ತವೆ. 

ಧ್ವನಿಗಾರುಡಿಯು ಉಂಟುಮಾಡುವ ಭ್ರಮೆಯು ಧ್ವನಿಯು ಎಲ್ಲಿಂದ ಬರುತ್ತಿದೆ ಮತ್ತು 
ಅದು ಎಷ್ಟು ದೂರದಲ್ಲಿ ಎಂಬುದನ್ನು ನಿರ್ಧರಿಸಲಾಗದ ನಮ್ಮ ಅಸಾಮರ್ಥ್ಯದ ಸೇಲೆಯೇ 
ಸಂಪೂರ್ಣವಾಗಿ ಅವಲಂಬಿಸಿರುತ್ತದೆ. ಸಾಮಾನ್ಯವಾದ ಸಂದರ್ಭ ಗಳಲ್ಲೇ ನಾವು ಶಬ್ದದ 
ದೂರ ಮತ್ತು ದಿಕ್ಕನ್ನು ಸರಿಸುಮಾರಾಗಷ್ಟೆ ಹೇಳಬಲ್ಲಿವು. ಆದರೆ ಅಸಾಮಾನ್ಯ ಸಂದರ್ಭಗಳಲ್ಲಿ 
ಸಿಕ್ಕಿಬಿದ್ದ ಕನಡರೇ ಪಾ ಸಾವು ಶಬ್ದವು ಎಲ್ಲಿಂದ ಬರುತ್ತಿದೆ ಎಂದು ಹೇಳಲು ಯತ್ನಿಸುವಾಗ 
ಅಕ್ರ ತ. ಮೂಢತನದ ತಪ್ಪುಗಳನ್ನು ಮಾಡತೊಡಗುತ್ತೆ ಔೆ. ವಿಷಯ ಏನೆಂದು ತುಂಬ "ಚೆನ್ನಾಗಿ 
ತಿಳಿದಿದ್ದೂ ನಾನು ಕೂಡ ಧ್ವನಿಗಾರುಡಿಗನ ಚಮ ಮತ್ಕಾರಗಳನ್ನು ಕೇಳುವಾಗ ಶ್ರವಣ ಭ್ರಮೆಗೆ 
ಒಳಗಾಗದೆ ಇರದಾದೆ. 


ಮನರಂಜನೆಗಾಗಿ ಭೌತಶಾಸ್ತ್ರ 227 


ಜಾ ಚಾ ತಾ ಜಂ [ಈ ಭ್‌ 


ತೊಂಬತೊಂಬತು, ಪ್ರಶ್ನೆಗಳು 
ಹೆ ಹೆ 3 
ಬಸವನಹುಳುವು ನಿಮಗಿಂತ ಎಷ್ಟು ನಿಧಾನ? 
ಆಧುನಿಕ ವಿಮಾನಗಳು ಎಷ್ಟು ಶೀಘ್ರವಾಗಿ ಹಾರುತ್ತವೆ? 
ನೀವು ಸೂರ್ಯನನ್ನು ಓಟದಲ್ಲಿ ಮೀರಿಸಬಲ್ಲಿರಾ? 
ನಿಧಾನ ಚಲನೆಯ ಚಿತ್ರಗಳನ್ನು ಹೇಗೆ ಮಾಡಲಾಗುತ್ತದೆ ? 
ನಾವು ಸೂರ್ಯನ ಸುತ್ತ ಯಾವಾಗ ಹೆಚ್ಚು ವೇಗದಿಂದ ಸುತ್ತುತ್ತೇವೆ ? 
ಉರುಳುತ್ತಿರುವ ಚಕ್ರವೊಂದರ ಮೇಲಿನ ಕಡ್ಡಿಗಳು ಅಸ್ಪಷ್ಟವಾಗಿಯೂ ಕೆಳಗಿನ ಕಡ್ಡಿಗಳು 
ಸ್ಪಷ್ಟವಾಗಿಯೂ ಕಾಣುವುದೇಕೆ ? 
ಮುಂದಕ್ಕೆ ಹೋಗುತ್ತಿರುವ ರೈಲುಗಾಡಿಯೊಂದರಲ್ಲಿ ಯಾವ ಭಾಗಗಳು ಹಿಂದಕ್ಕೆ 
ಚಲಿಸುತ್ತಿರುತ್ತವೆ ? 


8. ಬೆಳಕಿನ ಅಪಸರಣ ಎಂದರೇನು 9 


ಕುರ್ಚಿಯ ಮೇಲೆ ಕುಳಿತ ನಾವು ಏಳುವಾಗ ಏಕೆ ನಮ್ಮ ಪಾದಗಳನ್ನು ಕುರ್ಚಿಯ ಕೆಳಗೆ 
ದೂಕುತ್ತೇವೆ ಇಲ್ಲವೇ ಮುಂದಕ್ಕೆ ಬಾಗುತ್ತೇವೆ ? 


ನಾವಿಕನು ಅಡ್ಡಡ್ಡವಾಗಿ ಕಾಲುಗಳನ್ನು ಇಟ್ಟುಕೊಂಡು ನಡೆಯುವುದೇಕೆ 9 


೬. ಓಡುವುದಕ್ಕೂ ನಡೆಯುವುದಕ್ಕೂ ಮಧ್ಯೆ ಇರುವ ವ್ಯತ್ಯಾಸವೇನು ? 


ಚಲಿಸುತ್ತಿರುವ ಕಾರೊಂದರಿಂದ ಹೇಗೆ ಹೊರಕ್ಕೆ ಹಾರಬೇಕು ? ವಿವರಿಸಿ ತಿಳಿಸಿ. 
"'ಬಡಾಯಿಯ ಕಥೆ''ಗಳಿಗೆ ಹೆಸರುವಾಸಿಯಾದ ಬೇರನ್‌ ಮನ್‌ಹೌಸೆನ್‌ರವರು ಒಮ್ಮೆ 
ತಾವು ಫಿರಂಗಿಯ ಗುಂಡುಗಳನ್ನು ಬರಿಯ ಕೈಗಳಿಂದಲೇ ಆತು ಹಿಡಿದರೆಂದು 
ಹೇಳಿದ್ದಾರೆ. ಅವರು ಹಾಗೆ ಮಾಡಿರಲಿಕ್ಕೆ ಸಾಧ್ಯವೇ 9 

ನೀವು ಕಾರನ್ನು ನಡೆಸುತ್ತಿದ್ದಾಗ ಬಳುವಳಿಗಳನ್ನು ನಿಮ್ಮತ್ತ ಎಸೆಯುವುದನ್ನು ನೀವು 
ಇಷ್ಟಪಡುವಿರಾ ? 

ಕಾಯವೊಂದು ವಿಶ್ರಾಂತ ಸ್ಥಿತಿಯಲ್ಲಿರುವುದಕ್ಕಿಂತ ಬೀಳುತ್ತಿದ್ದಾಗ ಹೆಚ್ಚು ತೂಗುತ್ತದೋ 
ಅಥವಾ ಕಮ್ಮಿ ತೂಗುತ್ತದೋ? 

ಮೇಲಕ್ಕೆ ಎಸೆದ ಪ್ರತಿಯೊಂದೂ ಹಿಂದಿರುಗಿ ಭೂಮಿಗೆ ಬೀಳಲೇಬೇಕೆ 7 

ಚಂದ್ರಗ್ರಹಕ್ಕೆ ಹೊರಟ ಕ್ಷಿಪಣಿಯೊಂದರಲ್ಲಿ ಜೀವನದ ವಿವರಣೆಯನ್ನು ಜ್ಯೂಲ್ಸ್‌ 
ವೆರ್ನ್‌ರವರು ಸರಿಯಾಗಿ ನೀಡಿದ್ದಾರೆಯೆ 9 


| ತಕ್ಕಡಿ ತಪ್ಪು ಗಿದ್ದು ತೂಕದ ಬಟ್ಟು] ಗಳು ಸರಿಯಾಗಿದ್ದಾಗ ನೀವು ವಸು ಗಳನ್ನು ಸರಿಯಾಗಿ 


ತೂಗಬಲ್ಲಿರೋ “ಅಥವಾ ತಕ್ಕಡಿಯು ಸರಿಯಾದ ಆಳತೆ ಗುರುತುಗಳನ್ನು "ಹೊಂದಿದ್ದು 
ತೂಕದ ಬಟ್ಟುಗಳು ತಪ್ಪು ಗಿದ್ದಾಗ, ವಸ್ತುಗಳನ್ನು ಸರಿಯಾಗಿ ತೂಗಬಲ್ಲಿರೋ, ತಿಳಿಸಿ, 


ನಮ್ಮ ತೋಳಿನ ಮೂಳೆಗಳು ಅನುಕೂಲಕರವಾದ ಸನ್ನೆಕೋಲುಗಳೇ ? 


ಮನರಂಜನೆಗಾಗಿ ಭೌತಶಾಸ್ತ್ರ 


ಸ್ಕೀ ಆಟಗಾರ ಮೆತುವಾದ ಮಂಜಿನಲ್ಲಿ ಕುಸಿಯುವುದಿಲ್ಲವೇಕೆ 9) 
ಉಯ್ಯಾಲೆಯೊಂದರಲ್ಲಿ ಆರಾಮವಾಗಿ ಕಾಲಾಯಾಪನೆ ಮಾಡುವುದು ಸಂತಸ 
ದಾಯಕವಾಗಿ ಏಕೆ ಇರುತ್ತದೆ 

ಪ್ರಥಮ ಜಾಗತಿಕ ಯುದ್ಧದಲ್ಲಿ ಪ್ಯಾರಿಸ್ಸಿನ ಮೇಲೆ ಹೇಗೆ ಗುಂಡಿನ 
ಮಳೆಗರೆಯಲಾಯಿತು ? 

ಗಾಳಿಪಟವು ಹಾರುವುದೇಕೆ ? 

ಕಲ್ಲೊಂದು ಬೀಳುವಾಗ ಇಡೀಕಾಲವೂ ಪೇಗೋತ್ಕರ್ಷಗೊಳ್ಳುತ್ತಿರುತ್ತದೆಯೆ 9 
ತಡವಾಗಿ ಇಳಿದು ಬರುವ ಗಾಳಿಕೊಡೆ ಹಾರಾಟಗಾರನೊಬ್ಬ ಎಷ್ಟು ಅತ್ಯಂತ ಹೆಚ್ಚಿನ 
ವೇಗವನ್ನು ಸಾಧಿಸಬಲ್ಲ ? 

ಬೂಮರಾಂಗ್‌ ಎಸೆದವನ ಬಳಿಗೇ ಹಿಂದರುಗಿ ಬರುವುದೇಕೆ ? 


ಮೊಟ್ಟೆಯೊಂದು ಬೇಯಿಸಿದುದೇ ಅಥವಾ ಅಲ್ಲವೇ ಎಂಬುದನ್ನು ಅದನ್ನು 
ಒಡೆಯದೆಯೇ ಕಂಡುಹಿಡಿಯಲು ಸಾಧ್ಯವೇ? 


. ವಸ್ತುವೊಂದು ಎಲ್ಲಿ ಹೆಚ್ಚು ಭಾರವಾಗಿರುತ್ತದೆ ? ಭೂಮಧ್ಯರೇಖೆಯ ಬಳಿಯೇ 


ಅಥವಾ ಧ್ರುವಗಳ ಸಮೀಪವೇ? 

ನೂಲುವ ಯಂತ್ರವೊಂದರ ಮೇಲೆ ಬೀಜವು ಮೊಳೆತಾಗ ಅದರ ಮೊಳಕೆ ಯಾವ 
ದಿಕ್ಕಿನಲ್ಲಿ ಬೆಳೆಯುತ್ತದೆ ? 

ನಿರಂತರ ಚಲನೆ ಎಂದರೇನು? 


. “ನಿರಂತರ ಚಲನೆ''ಯ ಯಂತ್ರವನ್ನು ಎಂದಾದರೂ ನಿರ್ಮಿಸಲಾಗಿದೆಯೇ ? 


ದ್ರವವೊಂದರಲ್ಲಿ ಮುಳುಗಿಸಲಾದ ವಸ್ತುವೊಂದು ಎಲ್ಲಿ ಅತ್ಯಂತ ಹೆಚ್ಚಿನ ಒತ್ತಡವನ್ನು 
ಅನುಭವಿಸುತ್ತದೆ ? ಮೇಲಿನಿಂದಲೇ, ಪಕ್ಕಗಳಿಂದಲೇ ಅಥವಾ ತಳದಿಂದಲೇ? 
ದಾರವೊಂದರಿಂದ ತೂಗಿಬಿದ್ದಿರುವ ಸಣ್ಣ ತೂಕದ ಬಟ್ಟೊಂದನ್ನು ತಕ್ಕಡಿಯಲ್ಲಿ 
ಸಮತೂಕ ಮಾಡಿ ಇರಿಸಿದ ಪಾತ್ರಿ ಯೊಂದರೆ ನೀರಿನೊಳಕ್ಕೆ ಅದ್ದಿದಾಗ ಏನಾಗುತ್ತದೆ 9 
ದ್ರವವೊಂದು ತೂಕರಹಿತವಾಗಿದ್ದಾಗ ಯಾವ ರೂಪದಲ್ಲಿರುತ್ತದೆ ಚಿ ಇದನ್ನು 
ಪ್ರಯೋಗರೀತ್ವಾ ಸಾಧಿಸಬಲ್ಲಿರಾ ? 

ಮಳೆಯ ಹನಿಗಳು ಗುಂಡುಗಿರುವುದೇಕೆ ? 


. ಸೀಮೆಎಣ್ಣೆಯು ಗಾಜು ಹಾಗೂ ಲೋಹದ ಮೂಲಕ ಸ್ರವಿಸಿಕೊಂಡು ಹೊರಬರುತ್ತದೆ 


ಎಂಬುದು" ನಿಜವೇ ? ಅದು ಹಾಗೆ ಎಂದು ಜನ ಏಕೆ ಭಾವುತ್ತಾರೆ 1 7) 
ಉಕ್ಕಿನ ಸೂಜಿಯೊಂದನ್ನು ತೇಲುವಂತೆ ಮಾಡಬಲ್ಲಿರಾ ? 


. ತೇಲಿಕೆ ಎಂದರೇನು ? 


ಸಾಬೂನು ಕೊಳೆಯನ್ನು ತೊಳೆಯುತ್ತದೇಕೆ ? 


40. ಸಾಬೂನಿನ ಗುಳ್ಳೆ ತೇಲಿಕೊಂಡು ಮೇಲೆ ಹೋಗುತ್ತದೇಕೆ ? ಅದು ಎಲ್ಲಿ ಹೆಚ್ಚು ಬೇಗ 


ಮೇಲಕ್ಕೆ ಏರಿ 'ಹೋಗುತ್ತದೆ - ತಣ್ಣಗಿನ ಕೋಣೆಯಲ್ಲಿಯೇ ಅಥವಾ ಚೆಚ್ಚಗಿನ 
ಕೋಣೆಯಲ್ಲಿಯೇ? 


ಮನರಂಜನೆಗಾಗಿ ಭೌತಶಾಸ್ತ್ರ 229 


41. 


48. 


49. 


50. 


51. 


52. 


53. 
54. 
55. 


56. 
57. 
58. 


230 


ಯಾವುದು ಹೆಚ್ಚು ತೆಳುವಾದುದು - ಮನುಷ್ಯರ ಕೂದಲೇ ಅಥವಾ ಸಾಬೂನಿನ ಗುಳ್ಳೆಯ 
ಆವರಣವೇ? ಬಂದು ಇನ್ನೊಂದಕ್ಕಿಂತ ಎಷ್ಟು ಪಟ್ಟು ಹೆಚ್ಚು ತೆಳುವಾಗಿರುತ್ತದೆ? 
ಉರಿಯುತ್ತಿರುವ ಕಾಗದದ pA ೋಟವೊಂದನ್ನು ತಳ ಮೇಲಾಗಿ ನೀರಿನ 
ಪಾತ್ರೆಯೊಂದರಲ್ಲಿರಿಸಿದಾಗ ನೀರು ಲೋಟದೊಳಗೆ ಶೇಖರವಾಗುತ್ತದೆ. ಇದು ಏಕೆ 
ಹೀಗೆ ಆಗುತ್ತದೆ? 

ನಳಿಕೆಯೊಂದರಿಂದ ಹೀರಿಕೊಂಡಾಗ ದ್ರವವು ಸಳಿಕೆಯೊಳಕ್ಕೆ ಏರುತ್ತ! ದೇಕೆ? 

ತಕ್ಕಡಿಯ ಒಂದು ತಟ್ಟೆಯಲ್ಲಿ ಒಂದು ಕಡ್ಡಿಯನ್ನಿರಿಸಿ ಇನ್ನೊ. ಂದು “ತಟ್ಟೆಯಲ್ಲಿ ತೂಕದ 
ಬಟ್ಟು ಗಳನ್ನಿರಿಸಿ ನಮತೂಗಿಸಲಾಗಿದೆ. “ಈಗ 'ಟ್ಟಿಗಳನ್ನು ನಿರ್ವಾತ 
ಘಂಟಾಪಾತ್ರೆ ಯೊಂದರ ಒಳಗೆ ಇರಿಸಿದಾಗ ಸಮತೂಕ ಕೆಡುವುದೆ. % 


. ಇದೇ ತಟ್ಟೆಗಳನ್ನೇ ದ್ರವೀಕೃತ ವಾಯುವಿನಲ್ಲಿ ಇರಿಸಿದಾಗ ಏನು ಆಗುವುದು? 


ನೀವು ತೂಕರಹಿತರಾಗಿ ನಿಮ್ಮ ಉಡುಪು ತೂಕವನ್ನು ಹೊಂದೇ ಇದ್ದರೆ, ನೀವು 
ಗಾಳಿಯಲ್ಲಿ ಹಾರಿಹೋಗುವಿರಾ ? 


. “ನಿರಂತರ ಚಲನೆ''ಯ ಯಂತ್ರಕ್ಕೂ ""ಕೊಡುಗೆಶಕ್ತಿ ಆಕರ''ದ ಯಂತ್ರಕ್ಕೂ ಮಧ್ಯೆ 


ಏನು ವ್ಯತ್ಯಾಸ? ""ಕೊಡುಗೆಶಕ್ತಿ ಆಕರ''ವುಳ್ಳ ಯಂತ್ರವನ್ನು ಯಾವಾಗಲಾದರೂ 

ತಯಾರಿಸಲಾಗಿದೆಯೆ ? 

ಉರಿ ಬಿಸಿಲಿನ ದಿನ ಇಲ್ಲವೇ ಕೊರೆಯುವ ಚಳಿಯ ದಿನ ಟ್ರಾಂ ಕಂಬಿಗಳಲ್ಲಿ ಏನು 

ವ್ಯತ್ಯಾಸವಾಗುವುದು 9? ಇದೇ ಹವಾಗುಣವು ರೈಲ್ವೇ ಕಂಬಿಗಳಿಗೆ ಏಕೆ ಅಷ್ಟು 

ಅಪಾಯಕಾರಿಯಲ್ಲ? 

ಟೆಲಿಗ್ರಾಫ್‌ ಹಾಗೂ ಟೆಲಿಫೋನ್‌ ತಂತಿಗಳು ಯಾವಾಗ ತುಂಬ ಹೆಚ್ಚು ಜಗ್ಗಿರುತ್ತವೆ ? 

ಬಿಸಿ ಅಥವಾ ತಣ್ಣಗಿನ ನೀರು ಹಾಕಿದಾಗ ಯಾವ ರೀತಿಯ ಗಾಜಿನ ಲೋಟಗಳು ಬೇಗ 

ಒಡೆಯುತ್ತವೆ ? 

ನಿಂಬೆ ರಸ ಕುಡಿಯಲು ಉಪಯೋಗಿಸುವ ಗಾಜಿನ ಲೋಟಗಳು ಏಕೆ ದಪ್ಪನಾದ 

ಬುಡಗಳನ್ನು ಹೊಂದಿರುತ್ತವೆ ಈ ಲೋಟಗಳು ಚಾ ಕುಡಿಯುವುದಕ್ಕೆ ಏಕಿ ಅಷ್ಟು 

ಪ್ರಯೋಜನಕಾರಿಯಲ್ಲ ? 

ಬಿಸಿಗಾಗಲೀ ಶೀತಕ್ಕಾಗಲೀ ಒಡೆಯದಂಥ ಯಾವ ರೀಕಿಯ ಪಾರದರ್ಶಕ ವಸ್ತುವು 

ಊಟದ ಮೇಲಿನ ಪಾತ್ರೆ ಪರಿಕರಗಳಿಗೆ ಅತ್ಯುತ್ತ ತ್ತಮವಾದುದು 9 

ಸಿ ನೀರಿನಲ್ಲಿ ಸ್ನಾನ ಮಾಡಿದನಂತರ ಬೂಟು ಹಾಕಿಕೊಳ್ಳಲು ಕಷ್ಟವಾಗುವುದೇಕೆ 9 

ತನ್ನ ನಷ್ಟಕ್ಕೆ ತಾನೇ ಕೀಲಿ ಕೊಟ್ಟುಕೊಳ್ಳುವ ಗಡಿಯಾರವನ್ನು ತಯಾರಿಸುವುದು ಸಾಧ್ಯವೇ? 
ಈ ರೀತಿಯ ತನ್ನಷ್ಟಕ್ಕೆ ತಾನೆ ಸಲಿ ಕೊಟ್ಟುಕೊಳ್ಳುವ ಸೂತ್ರವನ್ನು ಇನ್ನೂ ಹೆಚ್ಚು 'ರೂಡ್ಡ 

ಯಂತ್ರಗಳಿಗೂ ಅನ್ನಯಿಸುವುದು ಸಾಧ್ಯವೇ ? 

ಹೊಗೆಯು ಸುರುಳಿ ಸುತ್ತಿಕೊಂಡು ಮೇಲಕ್ಕೆ ಏಕೆ ಏರುತ್ತದೆ? 

ನಿಂಬೆ ಪಾನಕದ ಶೀಕೆಯನ್ನು ನೀರ್ಗಲ್ಲಿನಲ್ಲಿಟ್ಟು ತಂಪು ಮಾಡಲು ಏನು ಮಾಡುವಿರಿ? 

ಮಂಜುಗಡ್ಡೆಯೊಂದನ್ನು ತ ತುಪ್ಪದಲ್ಲಿ ಸುತ್ತಿಟ್ಟರೆ ಹೆಚ್ಚು ಬೇಗ ಕರಗುವುಡೆ? 


ಮನರಂಜನೆಗಾಗಿ ಭೌತಶಾಸ್ತ್ರ 


59, 
60. 


19. 


ಮಂಜು ಭೂಮಿಯನ್ನು ಬೆಚ್ಚಗಾಗಿಸುತ್ತದೆ ಎಂಬುದು ನಿಜವೇ? 
ಭೂಮಿಯ ಒಳಗಡೆ ಇರುವ ಕೊಳವೆಗಳಲ್ಲಿ ಹರಿಯುವ ನೀರು ಚಳಿಗಾಲದಲ್ಲಿ 
ಗಡ್ಡೆಕಟ್ಟುವುದಿಲ್ಲವೇಕೆ 9) 
ಉತ್ತರಾರ್ಧ ಗೋಳದಲ್ಲಿ ಜುಲೈನ 43 ಎಲ್ಲಿ ಚಳಿಗಾಲವಾಗಿರುತ್ತದೆ ? 
ಚೂರುಚೂರಾಗಬಹುದೆಂಬ ಭಯವಿಲ್ಲದೆಯೇ ಬೆಸುಗೆ ಹಾಕಿದ ಪಾತ್ರೆಯಲ್ಲಿ ನೀರನ್ನು 
ಕುದಿಸುವುದು ಏಕೆ ಸಾಧ್ಯ? 
ಭಾರಿ ಹಿಮಶೈತ್ಯವಿದ್ದಾಗ ಜಾರುಬಂಡಿಯು ಕಷ್ಟದಿಂದ ಮಂಜಿನ ಮೂಲಕ ಹಾದು 
ಹೋಗುತ್ತದೆ ಏಕೆ? 
ಚಿನ್ನಾದ ಮಂಜಿನ ಚಂಡುಗಳನ್ನು ಯಾವಾಗ ಮಾಡಲು ಸಾಧ್ಯ? 
ನೀರ್ಗಲ್ಲ ತೊಂಗಲುಗಳು ಹೇಗೆ ರೂಪುಗೊಳ್ಳುತ್ತವೆ ಇ 
ಭೂಮಧ್ಯರೇಖೆಯ ಬಳಿ ಧ್ರುವಗಳಲ್ಲಿರುವುದಕ್ಕಿಂತ ಹೆಃ ಚಿ ಬೆಚ್ಚಗಿರುವುದೇಕೆ | 
ಬೆಳಕು ತಕ್ಷಣವೇ ಪ್ರಸಾರವಾಗುತ್ತಿದ್ದಲ್ಲಿ ನಾವು ಸೂರ್ಯೋದಯವನ್ನು ಯಾವಾಗ 
ಕಾಣುತ್ತಿದ್ದವು? 

ಬೆಳಕು ಯಾವುದೇ ಮಾಧ್ಯಮದಲ್ಲಿ ತಕ್ಷಣವೇ ಪ್ರಸಾರವಾಗುತ್ತಿದ್ದಲ್ಲಿ ದೂರದರ್ಶಕ 
ಯಂತ್ರಗಳ ಹಾಗೂ ಸೂಕ್ಷ ದರ್ಶಕ ಯಂತ್ರ ಗಳ ಗತಿ ಏನಾಗುತ್ತಿ ದಿತು 9 
ಬೆಳಕು ಅಡಚಣೆಗಳನ್ನು ನಿಜಾರಿಸಿಕೊಂಡು ಹೋಗುವಂತೆ ಮಾಡಲು ಸಾ ಸಾಧ್ಯವೇ ಲ್ಲ 
ಪೆರಿಸ್ಕೋಪ್‌ (ಪರಿದರ್ಶಕ) ಅನ್ನು ಹೇಗೆ ಮಾಡಲಾಗುತ್ತದೆ ? 
ಕನ್ನಡಿಯಲ್ಲಿ ನಿಮ್ಮ ಬಿಂಬವನ್ನು ಹೆಚ್ಚು ಚೆನ್ನಾಗಿ ಕಂಡುಕೊಳ್ಳಲು ದೀಪವನ್ನು 
ಎಲ್ಲಿರಿಸಬೇಕು ? 


ನೀವೂ ಕನ್ನಡಿಯಲ್ಲಿ ಕಾಣುವ ನಿಮ್ಮ ಬಿಂಬವೂ ಸರ್ವರೀತಿಯಲ್ಲೂ ಸಮವೇ ? 


ಸ ಕಲೈಡೋಸ್ಕೋಪ್‌ (ವಿವಿಧ ಚಿತ್ರ ದರ್ಶಕ) ಯಾವ ರೀತಿಯಲ್ಲಾದರೂ ಪ್ರಯೋಜನಕ್ಕೆ 


ಬರುತ್ತ! ದೆಯೇ 9) 

ಮಂಜಿನ ಗಡ್ಡೆಯಿಂದ ಬೆಂಕಿ ಹೊತ್ತಿಸುವುದು ಹೇಗೆ ಸಾಧ್ಯ 9 

ಸಮಕೀತೋಷ್ಠ ವಲಯಗಳಲ್ಲಿ ಮರೀಚಿಕೆಗಳನ್ನು ಕಾಣುವುದು ಸಾಧ್ಯವೇ 9 

"ಹಸುರು ಕಿರಣ'' ಎಂದರೇನು ? 

ಛಾಯಾಚಿತ್ರಗಳನ್ನು ಯಾವ ರೀತಿಯಲ್ಲಿ ನೋಡಬೇಕು? 

ಭೂತಗನ್ನಡಿಯ ಮೂಲಕ ಅಥವಾ ನಿಮ್ನದರ್ಪಣದ ಮೂಲಕ ಭಾಯಾಚಿತ್ರಗಳನ್ನು 
ನೋಡಿದಲ್ಲಿ ಅವು ಎದ್ದುಬಂದಂತೆ ಕಾಣುತ್ತವೆ ಅಥವಾ ಆಳವನ್ನು ಪಡೆದುಕೊಂಡಂತೆ 
ಕಾಣುತ್ತವೆ, ಏಕೆ? 

ಚಲಚ್ಚಿತ್ರ ಮಂದಿರದಲ್ಲಿ ಮಧ್ಯ ಭಾಗದಲ್ಲಿ ಕುಳಿತುಕೊಳ್ಳುವುದು ಅತ್ಯುತ್ತಮವಾದುದು, 
ಏಕೆ? 

ಚಿತ್ರ ಕಲಾಕೃತಿಯೊಂದನ್ನು ಒಂದು ಕಣ್ಣಿನಿಂದ ನೋಡುವುದು ಹೆಚ್ಚು ಉತ್ತಮ, ಏಕೆ? 
ಸ್ಟೀರಿಯೋಸ್ಕೋಪ್‌ ಹೇಗೆ ಕೆಲಸ ಮಾಡುತ್ತದೆ? 


ಜನೆಗಾಗಿ ಭೌತಶಾಸ್ತ್ರ 231 


82. 
83. 
84, 
85. 
86. 


87. 


88, 
89. 


90. 


91. 


92, 


93. 
94, 


95, 


96. 
97, 


98. 


99. 


ರಮ್ಯ ಕಥೆಗಳಲ್ಲಿ ಬರುವ ದೈತ್ಯರುಗಳಂತೆ ವಸ್ತುಗಳನ್ನು ನೋಡಲು ಹೇಗೇ ಸಾಧ್ಯ 9 
ಟೆಲಿಸ್ಟೀರಿಯೋಸ್ಕೋಪ್‌ ಎಂದರೇನು? 

ವಸ್ತು) ಗಳು ge 9) 

ಓಡುತ್ತಿರುವ ರೈಲುಗಾಡಿಯಿಂದ ನೋಡಿದಾಗ ಭೂದೃಶ್ಯವು ಹೆಚ್ಚು ಗಹನವಾಗಿ 
ಎದ್ದುಬಂದತೆ ಕಾಣುತ್ತದೆ, ಏಕೆ? 

ಆಕಾಶಸ್ಥ ಕಾಯಗಳ ಸ್ಟೀರಿಯೋಸ್ಕೋಪಿಕ್‌ ಛಾಯಾಚಿತ್ರಗಳನ್ನು ಹೇಗೆ 
ಪಡೆದುಕೊಳ್ಳಲಾಗುತ್ತದೆ ? 

“ನೆರಳಿನ ಅದ್ಭುತ ಚಿತ್ರಗಳು'' ಎಂದು ಕರೆಯುವಂತಹ ಪ್ರದರ್ಶನದ ಪರಿಣಾಮವು 
ಯಾವುದರ ಮೇಲೆ ಅವಲಂಬಿಸಿರುತ್ತದೆ ? 

ಕೆಂಪು ಬಾವುಟವು ನೀಲಿ ಬೆಳಕಿನಲ್ಲಿ ಯಾವ ಬಣ್ಣ ತಳೆಯುತ್ತದೆ ? 

"ಇರೇಡಿಯೇಷನ್‌' (ಪೃಭಾವಿಸರಣ) ಹಾಗೂ ಅಸ್ಸಿಗ್ಲಾಟಿಸಂ (ಅಸಮ ದೃಷ್ಟಿದೋಷ 
ಬ್‌ (ಪ್ರಭಾವಿಸ್ತರಣ) ಿಗ್ಗಾಟಿಸಂ ( ಷ್ಟಿದೋಷ) 
ಯಾವ ರೀತಿಯ ಚಿತ್ರಗಳು ತಮ್ಮ ಕಣ್ಣುಗಳಿಂದ ನಿಮ್ಮನ್ನೇ ಹಿಂಬಾಲಿಸಿಕೊಂಡು 
ನೋಡುತ್ತ ಇರುವಂತಿರುತ್ತವೆ ? ಏಕೆ? 

ಉಜ್ವಲವಾದ ನಕ್ಷತ್ರಗಳು ಹೆಚ್ಚು ಗಾತ್ರ ದವುಗಳೆಂದು ಯಾರು ಕಾಣುತ್ತಾರೆ - ಸಹಜ 
ದೃಷ್ಟಿಯ ವ್ಯಕ್ತಿಯೋ, ಸಮೀಪ ಧೈಷ್ಟಿಯೋಷದ ವ್ಯಕ್ತಿಯೋ ೨1 


ನನು ಚಪ್ಪಾಳೆ ತಟ್ಟಿದನಂತರ ಪ್ರತಿಧ್ವನಿಯನ್ನು, 1.5 ಸೆಕೆಂಡುಗಳ ತರುವಾಯ 
ಕೇಳಿದಲ್ಲಿ, ಅದನ್ನು ಪ್ರತಿಧ್ವನಿಸಿದ ತಡೆಯು ನಿಮ್ಮಿಂದ ಎಷ್ಟು ದೂರದಲ್ಲಿರುತ್ತದೆ 9 
ಶಬ್ದಗನ್ನಡಿಗಳು ಎನ್ನುವಂತಹವು ಇವೆಯೆ? 

ಶಬ್ದವು ಯಾವುದರಲ್ಲಿ ಹೆಚ್ಚು ಶೀಘ್ರವಾಗಿ ಪ್ರಸಾರವಾಗುತ್ತದೆ - ಗಾಳಿಯಲ್ಲೋ, 
ನೀರಿನಲ್ಲೋ ? ) 

ಪ್ರತಿಧ್ವನಿಗಳನ್ನು ಯಾವ ರೀತಿಯ ತಾಂತ್ರಿಕ ಬಳಕೆಗಳಿಗೆ ಉಪಯೋಗಿಸಿ 
ಕೊಳ್ಳಬಹುದು 9 

ಜೇನುಹುಳುವು ರೋಂಗುಡುವುದೇಕೆ ? 

ಜೀರುಗುಟ್ಟುವ ಜಿಮ್ಮಂಡೆ ಹುಳು ಎಲ್ಲಿದೆ ಎಂಬುದನ್ನು ಕಂಡುಹಿಡಿಯುವುದು ಏಕೆ 
ಕಷ್ಟ? 

ಯಾವುದು ಶಬ್ದವನ್ನು ಹೆಚ್ಚು ಉತ್ತಮವಾಗಿ ಪ್ರಸಾರ ಮಾಡುತ್ತದೆ - ಗಾಳಿಯೋ 
ಅಥವಾ ಮತ್ತಾವುದಾಡರೂ ತೆಚ್ಚು ಸಾಂದ್ರ ವಾದ 'ಮಾಧ್ಯಮವೋ ಫೆ 

ಧ್ವನಿಗಾರುಡಿಯು ಯಾವುದರ ಮೇಲೆ ಆಧರಿಸಿರುತ್ತದೆ yy 


ಈ ಗ್ರಂಥಕ್ಕೆ ದ್ವಿತೀಯ ಭಾಗವೂ ಒಂದುಂಟು. ಆದರೆ ಎರಡನ್ನೂ ಬಿಡಿಬಿಡಿಯಾಗಿಯೇ 


ಓದಬಹುದು. 


232 


ಮನರಂಜನೆಗಾಗಿ ಭೌತಶಾಸ್ತ್ರ 


